


ಕ್ಯಾನಿಂಗ್‌ 


ಆಹಾರ ಜೋಪಾಸನೆಯ ಒಂದು ಆಧುನಿಕ ವಿಧಾನ 





ಕ ವಿ ಸರಳಾಯ 





19715 
ಕನ್ನಡ ಅಧ್ಯ ಯನ ವಿಭಾಗ 


ಕೃಷಿ ವಿಶ್ವವಿದ್ಯಾನಿಲಯ, ಬೆಂಗಳೂರು-24 





ಕ್ಯಾನಿಂಗ್‌ 


ಆಹಾರ ಜೋಪಾಸನೆಯ ಒಂದು ಆಧುನಿಕ ವಿಧಾನ, 


ಕೆ.ವಿ. ಸರಳಾಯ 
ಸಹಾಯಕ ಪ್ರಾಧ್ಯಾಪಕರು, (ಕ್ಕಾನಿಂಗ್‌) 
ಮೀನುಗಾರಿಕೆ ಕಾಲೇಜು 
ಮಂಗಳೂರು 





1975 


ಕನ್ನಡ ಅಧ್ಯಯನ ವಿಭಾಗ: 
ಕೃಷಿ ವಿಶ್ವವಿದ್ಯಾನಿಲಯ ಬೆಂಗಳೂರು-560024 


ಕ್ಯಾನಿಂಗ್‌ - ಆಹಾರ ಜೋಪಾಸನೆಯ ಒಂದು ಆಧುನಿಕ "ವಿಧಾನ 
(ಕೃಷಿ ವಿಶ್ವವಿದ್ಯಾನಿಲಯದ ಕನ್ನಡ ಅಧ್ಯಯನ ವಿಭಾಗದಿ:ದ ಸಿದ್ಧ ಗೊಂಡು ಸಂವಹನ 
ಸಮಿತಿ ಪ್ರಕಾಶಿತ) ಪ್ರಥಮ ಮುದ್ರಣ 1976, ಪ್ರತಿಗಳು-1000, 
ಪುಟ: 7೪-೭76 | 
ಬೆಲೆ: ಸಾದಾ ಪ್ರಶಿ-ರೂ. 13-00 

ಕ್ಯಾಲಿಕೊ ಪ್ರತಿ- ರೂ. 17-00 


ಸಂಸ್ಕೃತ ಬೆಲೆ 


© ಕೃಷಿ ವಿಶ್ವವಿದ್ಯಾನಿಲಯ ಹಕ್ಕುಗಳನ್ನು ಕಾಯ್ದಿರಿಸಿದೆ 


ಸಾವಾಪ್ರತಿ ರೊ. 16-25 
ಪ್ರಧಾನ ಸಂಪಾದನೆ 
| ವೀ. ಚೆ. ಹಿತ್ತಲಮನಿ 
ಕಾ ಲಿಜೆ ಹಿ 4 ಕನ್ನಡ ಪ್ರಾಧ್ಯಾಪಕರು 
ತ ಿತಿ ಕೂ. 21.25 
ಸಹ ಸಂಪಾದನೆ 
ಕೆ. ಎಸ್‌. ಪ್ರತಾಪ್‌ ಕುಮಾರ್‌ 
ಕೆನ್ನಡ ಸಂಶೋಧನಾ ಸಹಾಯಕರು 


1 


ತಾಂತ್ರಿಕ ಪರಿಶೀಲನೆ 


ಬಿ. ಎಸ್‌. ಭೀಮಾಚಾರ್‌ 
ನಿವೃತ್ತ ಮೀನುಗಾರಿಕೆ ತಜ್ಞರು 


ಜಿ. ಎಲ್‌. ರಾವ್‌ 
ಕರ್ನಾಟಕೆ ರಾಜ್ಯದ ನಿವೃತ್ತ ಮೀನುಗಾರಿಕೆ ನಿರ್ದೇಶಕರು 


ಮುದ್ರಣ 
ಕೃಷಿ ವಿಶ್ವವಿದ್ಯಾನಿಲಯ ಅಚ್ಚು ಕೂಟ 
ಬೆಂಗಳೂರು - 560024 


ಕೃಷಿ ವಿಶ್ವವಿದ್ಯಾನಿಲಯದ 1973.74 ರ ಸಾಲಿನ ಬಹುಮಾನ ಸ್ಪರ್ಧೆಯಲ್ಲಿ 
ಪ್ರಥಮ ಬಹುಮಾನ ಪಡೆದ ಗ್ರಂಥ 


ಮುನ್ನುಡಿ. 


ಇಂದಿನೆ ವಿಶ್ವದಲ್ಲಿನ ಹಲವಾರು ಸಮಸ್ಯೆಗಳಿಗೆ ಕೃಷಿ ಉತ್ಪಾದನೆಯ ಹೆಚ್ಚಳವೇ 
ಬಹುಮಟ್ಟಿಗೆ ಪರಿಹಾರ ಒದಗಿಸಲು ಸಾಧ್ಯ. ಕೃಷಿ ಉತ್ಪಾದನೆಯ ಹೆಚ್ಚಳವು ಕೃಷಿ 
ಸಂಶೋಧನೆಗಳ ಫಲಿತಾ:ಶಗಳನ್ನಳವಡಿಸುವಿಕೆಯನ್ನು ಅವಲಂಬಿಸಿದೆ. ಕಳೆದ ಒಂದು 
ದಶಕದಲ್ಲಿ ಕೃಷಿ ಸಂಶೋಧನೆಯು ನಾನಾಮುಖವಾಗಿ ಬೆಳೆದಿದೆ. ಅದರ ಪ್ರಯೋಜನ 
ವನ್ನು ಕೆಲವು ರೈತರು ಪಡೆದಿದ್ದಾರೆ. ಅದರಲ್ಲಿ ಕೆಲವರು ಹೆಚ್ಚಿನ ಪ್ರಗತಿಯನ್ನು 
ಸಾಧಿಸಿ, ಜಾಗತಿಕ ಗರಿಷ್ಠ ಸಾಧನೆಯನ್ನು ನಾವೂ ಸಾಧಿಸಲು ಸಾಧ್ಯವೆಂಬ ಭರವಸೆಯ 
ದೃಷ್ಟಾಂತವೆನಿಸಿದ್ದಾರೆ. ಈ ಅಳವಡಿಕೆ ಹಾಗೂ ಸಾಧನೆಗಳು ಕೆಲವರ ಸ್ವತ್ತಾಗಿ 
ಉಳಿಯದೆ ಸಾರ್ವಶ್ರಿಕವಾಗಬೇಕು. ಆಗ ರಾಷ್ಟ್ರದಲ್ಲಿ ನಿಜವಾದ ಕೃಷಿ ಪ್ರಗತಿ ಹಾಗೂ 
ಸಾಮಾಜಿಕ ಕಲ್ಯಾಣ ಮೂಡಿಬರುತ್ತದೆ. ಈ ಕಾರ್ಯಸಾಧನೆಯಲ್ಲಿ ಕೃಷಿ ವಿಜ್ಞಾನ 
ಸಾಹಿತ್ಯ ರಚನೆಯು ಮಹತ್ವದ ಅಂಶವಾಗಿದೆ. ಈ ದೃಷ್ಟಿಯಲ್ಲಿ ಕೃಷಿ ವಿಜ್ಞಾನ 
ಪುಸ್ತಕಗಳು ಪ್ರಾದೇಶಿಕ ಭಾಷೆಯಲ್ಲಿ ಪ್ರಕಟವಾಗುತ್ತಿರುವುದು ಔಚಿತ್ಯಪೂರ್ಣವಾಗಿದೆ. 


ಸ್ವಾತಂತ್ರಾನಂತರದ ಅಭ್ಯುದಯದ ಹಲವಾರು ಯತ್ನಗಳಲ್ಲಿ ರಾಷ್ಟ್ರೀಯ ಭಾಷೆ 
ಗಳ ಅಭಿವೃದ್ಧಿಯೂ ಒಂದು. ಹಿಂದಿ ಭಾಷೆಯೊಂದಿಗೇನಿ ಇತರ, ಎಲ್ಲ ಪ್ರಾದೇಶಿಕ 
ಭಾಷೆಗಳ ಬೆಳವಣಿಗೆ ನಡೆಯಬೇಕೆಂದು ಸಂಸತ್ತು ನಿರ್ಧರಿಸಿದೆ. ಹಲವಾರು ಭಾಷೆಗಳು 
ಬಳಕೆಯಲ್ಲಿರುವ ನಮ್ಮ ರಾಷ್ಟ್ರದಲ್ಲಿ ಎಲ್ಲ ಭಾಷೆಗಳು ಸಮತೂಕವಾಗಿ ಬೆಳೆದು 
ಬಂದಾಗಲೇ ರಾಷ್ಟ್ರದ ಸಮಗ್ರತೆ ಬೆಳೆದುಬರುತ್ತದೆ. ಈ ಭಾಷೆಗಳು ಸಾಕಷ್ಟು 
ಅಭಿವೃದ್ಧಿ ಹೊಂದಿದಾಗ ಶಿಕ್ಷಣ ಮಾಧ್ಯಮಗಳಾಗಲು ಸಮರ್ಥವಾಗುತ್ತವೆ. ನಾಡಿನ 
ಭಾಷೆಗಳೆಲ್ಲವನ್ನೂ ಶಿಕ್ಷಣ ಮಾಧ್ಯಮಗಳಾಗುವಂತೆ ಬಲಗೊಳಿಸುವ ಹೊಣೆ ವಿವಿಧ ವಿಶ್ವ 
ವಿದ್ಯಾನಿಲಯಗಳದ್ದು. ಅದಕ್ಕನುಗುಣವಾಗಿ ಪ್ರಾದೇಶಿಕ ಭಾಷೆಗಳು ಕೃಷಿ ಶಿಕ್ಷಣ 
ಮಾಧ್ಯಮಗಳಾಗುವಂತೆ ಸಿದ್ಧತೆಗಳನ್ನು ಮಾಡಿಕೊಳ್ಳಬೇಕಾದದ್ದು ಕೃಷಿ ವಿಶ್ವವಿದ್ಯಾ 
ನಿಲಯಗಳ ಕೆಲಸವಾಗಿದೆ. ನಮ್ಮ ಕೃಷಿ ವಿಶ್ವವಿದ್ಯಾನಿಲಯವು ಈ ಕಾರ್ಯಸಾಧನೆ 
ಗೋಸುಗ, ಕನ್ನಡದಲ್ಲಿ ಕೃಷಿ ಸಾಹಿತ್ಯ ನಿರ್ಮಾಣ ಕೈಗೆತ್ತಿಕೊಂಡಿದೆ. ಇಷ್ಟು ದಿನ 
ಇಂಗ್ಲಿಷ್‌ ಭಾಷೆಯಲ್ಲಿಯೇ ಶಿಕ್ಷಣ ಪಡೆದು, ಬಳಿಕ ನಡೆಯಿಸಿದ ಶಿಕ್ಷಕ ಹಾಗೂ ವಿಜ್ಞಾನಿ 
ಗಳಿಗೆ ಒಮ್ಮೆಲೇ ಪ್ರಾದೇಶಿಕ ಭಾಷೆಗಳಲ್ಲಿ ಗ್ರಂಥರಚನೆ ಮಾಡುವುದು ಸುಲಭ ಕಾರ್ಯ 
ವೇನಲ್ಲ. ಇಂಥದರಲ್ಲಿ ಈ ಕೆಲಸ ನಮ್ಮ ವಿಶ್ವವಿದ್ಯಾನಿಲಯದಲ್ಲಿ ಪ್ರಾರಂಭವಾದ 


“iv 


ಅಲ್ಪಾವಧಿಯಲ್ಲಿ ಮೂವತ್ತೈದು ಗ್ರಂಥಗಳು ಪ್ರಕಟಗೊಂಡು ಜನಪ್ರಿಯವಾದುದು 
ಅತ್ಯಂತ ಹೆಮ್ಮೆಯ ಸಾಧನೆ. 


ಉಪಯುಕ್ತ ಸಂಶೋಧನಾಧಾರಿತ ಆಳ ಅಭ್ಯಾಸದ ಫಲವಾಗಿ ಸೃಷ್ಟಿಗೊಂಡ 
ಕೃಷಿ ವಿಜ್ಞಾನ ಗ್ರಂಥಗಳು ನಮ್ಮ ರಾಜ್ಯದ ಕೃಷಿ ವಿದ್ಯಾರ್ಥಿ ಹಾಗೂ ಕೃಷಿಕರಿಗೆ 
ಅಮೂಲ್ಯ ಕೊಡುಗೆಗಳಾಗುವುದರಲ್ಲಿ ಸಂದೇಹವಿಲ್ಲ. ಈ ಕಾರ್ಯ ಮಿಂಚಿನ ವೇಗದಿ:ದ 
ನಡೆಯಲೆಂದು ನಾನು ಹಾರೈಸುತ್ತೇನೆ. 


4 


ಕೃಷಿ ವಿಶ್ವವಿದ್ಯಾನಿಲಯ ಹ. ರಾ. ಅರಕೇರಿ 
ಬೆಂಗಳೂರು - 560024 ... ಉಪಕುಲಪತಿಗಳು 


15-12-1975 


ಲೇಖಕರ ನುಡಿ 


ಬೆಂಗಳೂರಿನ ಕೃಷಿ ವಿಶ್ವವಿದ್ಯಾನಿಲಯದ ಕನ್ನಡ ಸಾಹಿತ್ಯ ನಿರ್ಮಾಣ ಕಾರ್ಯ 
ಕ್ರಮದ ಅಂಗವಾಗಿ ಈ ಪುಸ್ತಕವನ್ನು ರಚಿಸಲಾಗಿದೆ. ಈ ಕೃತಿಯ ಮುಖ್ಯ ಉದ್ದೇಶ 
ಗಳು ಎರಡು, ಮೊದಲನೆಯದು, ಆಹಾರಗಳ ಉತ್ಪಾದನೆ ಹಾಗೂ ಜೋಪಾಸನೆಯ 
ಉದ್ಯಮಗಳಲ್ಲಿ ವೈಜ್ಞಾನಿಕ ವಿಧಾನಗಳ ಬಳಕೆ ಹೆಚ್ಚುತ್ತಿರುವ ಆಧುನಿಕ ಯುಗದಲ್ಲಿ, 
ಜೋಪಾಸನಾಸ್ರಮಗಳಲ್ಲೊಂದಾದ *ಕ್ಕಾನಿಂಗ್‌' ವಿಧಾನದ ತತ್ವಗಳನ್ನೂ, ರೀತಿನೀತಿ 
ಗಳನ್ನೂ ವಿಷಯಾಭಿರುಚಿಯುಳ್ಳ ಕನ್ನಡಿಗರಿಗೆ ಸ್ವಂತ ಮಾತೃಭಾಷೆಯಲ್ಲಿಯೇ ಪರಿಚಯ 
ಮಾಡಿ ಕೊಡುವುದು. ಎರಡನೆಯದು, ವಿಶ್ವ ವಿದ್ಯಾನಿಲಯಗಳಲ್ಲೂ, ತಾಂತ್ರಿಕ ಶಾಲೆ, 
ತರಬೇತಿ ಕೇಂದ್ರಗಳಲ್ಲೂ ಕನ್ನಡವನ್ನೇ ಶಿಕ್ಷಣ ಮಾಧ್ಯಮವನ್ನಾಗಿ ಬಳಸುವ ಸಂದರ್ಭ 
ದಲ್ಲಿ ಕ್ಯಾನಿಂಗ್‌ ತಂತ್ರಶಾಸ್ತ್ರವನ್ನು ಕಲಿಸುವ ಸುಸ್ಕೆಗಳಲ್ಲಿ ಪಠ್ಯಪುಸ್ತಕವಾಗಿ ಉಪ 
ಯೋಗಿಸಲು ಅನುಕೂಲತೆಯನ್ನು ಕಲ್ಪಿಸುವುದು. ಈ ತನಕ ಕನ್ನಡದಲ್ಲಿ ವೈಜ್ಞಾನಿಕ 
ವಿಷಯಗಳಿಗೆ ಸಂಬಂಧಪಟ್ಟ ಅನೇಕ ಪುಸ್ತಕಗಳು ಪ್ರಕಟವಾಗಿದ್ದರೂ, ಕ್ಯಾನಿಂಗ್‌ನಂತಹ 
ತೀರ ತಾಂತ್ರಿಕ ವಿಚಾರದ ಮೇಲೆ ಸಾಕಷ್ಟು ಜ್ಞಾನವನ್ನೊದಗಿಸುವ ಕೃತಿಯು ರಚಿತ 
ವಾಗಿಲ್ಲವೆಂದೇ ಹೇಳಬಹುದು. . ಈ ಕೊರತೆಯನ್ನು ನಿವಾರಿಸುವುದರಲ್ಲಿ ಪ್ರಸ್ತುತ 
, ಹೊತ್ತಗೆಯು ಸಹಾಯಕವಾದೀತೆಂದು ಆಶಿಸಲಾಗಿದೆ. 


“ಕ್ಯಾನಿಂಗ್‌' ಅಥವಾ ಆಹಾರ ಪದಾರ್ಥಗಳನ್ನು ಲೋಹ ಪಾತ್ರೆಗಳಲ್ಲಿ ಉಷ್ಣ 

ಸುಸ್ಕರಣದಿಂದ ಜೋಪಾಸನೆ ಮಾಡುವ ವಿಧಾನವು, ಪಾಶ್ಚಾತ್ಮ ದೇಶಗಳಲ್ಲಿ ಬೃಹತ್‌ 
ಕೈಗಾರಿಕೆಗಳಿಗೆ ಕಾರಣವಾಗಿರುತ್ತದೆ. ಭಾರತದಲ್ಲೂ ಇತ್ತೀಚೆಗೆ ವಿವಿಧ ಕ್ಕಾನಿಂಗ್‌ 
ಕೈಗಾರಿಕೆಗಳು ತೀವ್ರವಾಗಿ ಬೆಳೆಯುತ್ತಿರುವುದನ್ನು ಕಾಣುತ್ತಿದ್ದೇವೆ. ಈ ತಂತ್ರವು, 
ಆಹಾರ ವಿಜ್ಞಾನ, ರಸಾಯನಶಾಸ್ತ್ರ, ಭೌತಶಾಸ್ತ್ರ, ಅಣುಜೀವಿಶಾಸ್ತ್ರವೇ ಮೊದಲಾದ 
ಅನೇಕ ಮೂಲ ವಿಜ್ಞಾನಗಳ ತತ್ವಗಳ ತಳಹದಿಯ ಮೇಲೆ ಆಧರಿತವಾಗಿದೆ. ಇಂತಹ ' 
ತಾಂತ್ರಿಕ ವಿಷಯವನ್ನು ಕುರಿತು ಕನ್ನಡದಲ್ಲಿ ಸ್ವತಂತ್ರ ಗ್ರಂಥವನ್ನು ರಚಿಸುವುದು 
' ಸುಲಭಸಾಧ್ಯವಲ್ಲ. 


ಈ ಕೃತಿಯಲ್ಲಿ ವಿಷಯವನ್ನು ನಾಲ್ಕು ಮುಖ್ಯ ವಿಭಾಗಗಳಾಗಿ ವಿಂಗಡಿಸಿಕೊಂಡು, 
' ಹದಿನಾರು ಅಧ್ಯಾಯಗಳಲ್ಲಿ ಅಳವಡಿಸಲಾಗಿದೆ. ಮೊದಲ ಮೂರು ಅಧ್ಯಾಯಗಳು, 
` *ಕ್ಯಾನಿಂಗ್‌' ಎಂದರೇನು ? ಈ ವಿಧಾನದಲ್ಲಿ ಅಡಕವಾಗಿರುವ ಆಹಾರ ಜೋಪಾಸನೆಯ 
ತತ್ವಗಳಾವುವು? ಈ ಕ್ರಮವು ಒಂದು ವಿಶಿಷ್ಟ ತಂತ್ರವಾಗಿ ಬೆಳೆದು ಬಂದ ಬಗೆ , 
ಹೇಗೆ? ಈ ವಿಚಾರಗಳನ್ನೊಳಗೊಂಡಿವೆ. ಅಧ್ಯಾಯ 4 ರಿಂದ 10ರ ವರೆಗಿನವುಗಳಲ್ಲಿ 


vi 


ಕ್ಯಾನಿಂಗ್‌ ವಿಧಾನದ ಮುಖ್ಯ ಹಂತಗಳನ್ನು ಒಂದೊಂದಾಗಿ ವಿವರಿಸಲಾಗಿದೆ. ಇವು 
ಗಳಲ್ಲಿ, ಆಹಾರ ಪದಾರ್ಥಗಳ ಉಷ್ಣಸಂಸ್ಕರಣದ ತತ್ವವನ್ನು ಚರ್ಚಿಸಿದೆ. ಎಂಟನೆಯ 
ಅಧ್ಯಾಯವೇ ಇಡೀ ಗ್ರಂಥದ ತಿರುಳಾಗಿದೆ. ಮುಂದಿನ ನಾಲ್ಕು ಅಭ್ಕಾಯಗಳು 
ಡಬ್ಬಿಜೋಪಾಸನೆಯ ಅವಶ್ಯಕತೆಗಳಾದ, ಖಾಲಿಡಬ್ಬಿ, ಆಹಾರ ಪದಾರ್ಥ, ನೀರು 
ಮತ್ತು ನೈರ್ಮಲ್ಯ ಈ ವಿಷಯಗಳಿಗೆ ಮಾಸಲಾಗಿವೆ. ಕೊನೆಯ ಎರಡು ಅಧ್ಯಾಯ 
ಗಳಲ್ಲಿ ಡಬ್ಬಿ ಆಹಾರಗಳ ಕೆಡುವಿಕೆ, ಅವುಗಳ ಪರೀಕ್ಷೆ ಮತ್ತು ಗುಣನಿಯಂತ್ರಣಗಳನ್ನು 
ಚರ್ಚಿಸಲಾಗಿದೆ. ಇವೆಲ್ಲ ಒಟ್ಟಾಗಿ ಕ್ಯಾನಿಂಗ್‌ ತಂತ್ರಶಾಸ್ತ್ರದ ಸ್ಥೂಲಪರಿಚಯವನ್ನು 
ಮಾಡಿಕೊಡುತ್ತವೆ. 
ಮಂಗಳೂರಿನ ಸಾಗರೋತ್ಪನ್ನಗಳ ಸಂಸ್ಕರಣ ತರಬೇತಿ ಕೇಂದ್ರದಲ್ಲಿ (Maine 

Products Processing, Training Centre) ಜಪಾನೀ ತಜ್ಞರ ನೇತೃತ್ವದಲ್ಲಿ 
ಒಂದು ವರ್ಷ, ಇನ್ನೊಂದು ವರ್ಷ ಜಪಾನಿನ 'ಟೊಯೊ' ಕಾಲೇಜು ಮತ್ತು ಇನ್ನಿಶರ 
ಸಂಸ್ಥೆಗಳಲ್ಲಿ ನಡೆಯಿಸಿದ ಅಧ್ಯಯನ ಹಾಗೂ ಕಳೆದ ಆರು ವರ್ಷಗಳಿಂದ ಮೇಲೆ ಹೇಳಿದ 
ಮಂಗಳೂರಿನ ಕೇಂದ್ರದಲ್ಲೂ, ಮಾನುಗಾರಿಕೆ ಕಾಲೇಜಿನಲ್ಲೂ ಕ್ಯಾನಿಂಗ್‌ ತಂತ್ರಶಾಸ್ತ್ರ 
ವನ್ನು ಕಲಿಸಿದ ಅನುಭವಗಳು, ಈ ಕೃತಿ ರಚನೆಯ ಸಾಹಸವನ್ನು ಕೈಕೊಳ್ಳಲು 
ಲೇಖಕನಿಗೆ ಪ್ರೇರಕವಾಗಿವೆ. ಇಂತಹ ಒಂದು ತಾಂತ್ರಿಕ ಗ್ರಂಥರಚನೆಯಲ್ಲಿ, ಅನೇಕ 
ಇಂಗ್ಲಿಷ್‌ ಭಾಷೆಯ ಮೂಲ ಗ್ರಂಥಗಳನ್ನೂ, ಪೃಕಟಿತ ಸಂಶೋಧನಾ ಸಾಹಿತ್ಯವನ್ನೂ 
ಅಧಾರವಾಗಿ ಅವಲಂಬಿಸುವುದು ಅನಿವಾರ್ಯ, ಹೀಗೆ ಉಪಯೋಗಿಸಲ್ಪಟ್ಟ ಆಧಾರ 
ಕೃತಿಗಳ ವಿವರಗಳನ್ನು ಗ್ರಂಥದ ಕೊನೆಯಲ್ಲಿ ಸಂಗ್ರಹಿಸಿ ಕೊಟ್ಟಿದ್ದಲದೆ, ಪಠ್ಯಭಾಗ 
ದಲ್ಲೂ ಅಲ್ಲಲ್ಲೇ ಸೂಚಿಸಿರುತ್ತದೆ. ಈ ಎಲ್ಲ ಕೃತಿಗಳೆ ಮೂಲ ಲೇಖಕರಿಗೂ, ಪ್ರಕಾಶ 
ಕರಿಗೂ ಗ್ರೆಂಥಕರ್ತನು ಆಭಾರಿಯಾಗಿದ್ದಾನೆ. 

ಹಲಕೆಲವು ಪಾರಿಭಾಷಿಕ ಪದಗಳು ಕನ್ನಡದಲ್ಲಿ ಈಗಾಗಲೇ ಪ್ರಸಿದ್ಧವಾದ 
ಹಲವು ನಿಘಂಟು ಹಾಗೂ ಪಾರಿಭಾಷಿಕ ಶಬ್ದಕೋಶಗಳಲ್ಲಿ ದೊರೆಯುತ್ತಿದ್ದರೂ 
ಬಹಳಷ್ಟು ತಾಂತ್ರಿಕ ಶಬ್ದಗಳಿಗೆ ಸಮಾನ ಪದಗಳು ದೊರೆಯುವುದು ಕಷ್ಟ. ಅಂತಹ 
ಪದಗಳಿಗಾಗಿ, ಕನ್ನಡದಲ್ಲೇ ಬಳಕೆಯಲ್ಲಿರುವ ಸುಲಭ ಶಬ್ದಗಳಿಂದಲೋ, ಸಾಧ್ಯವಿಲ್ಲ 
ದಾಗ ಸಂಸ್ಕೃತ ಮೂಲವನ್ನಾಧರಿಸಿಯೋ, ಸಂದರ್ಭೋಚಿತವಾಗಿ ರಚಿಸಿಕೊಳ್ಳಲಾಗಿದೆ. 
ಓದುಗರ ಹೆಚ್ಚಿನ ಅನುಕೂಲತೆಗಾಗಿ, ಪುಸ್ತಕದಲ್ಲಿ ಉಪಯೋಗಿಸಲ್ಪಟ್ಟ ಪಾರಿಭಾಷಿಕ 
ಶಬ್ದಗಳ . ಮಾಲೆಯನ್ನು, ಕನ್ನಡ-ಇಂಗ್ಲಿಷ್‌ ಮತ್ತು ಇಂಗ್ಲಿಷ್‌ -ಕನ್ನಡ, ಹೀಗೆ 
ಎರಡು ವಿಧದಲ್ಲಿ ಅಕ್ಷರಾನುಕ್ರಮವಾಗಿ ಜೋಡಿಸಿ, ಪುಸ್ತಕದ ಕೊನೆಯಲ್ಲಿ ಕೊಟ್ಟಿರು 
ತ್ತದೆ. 

ಈ ಪುಸ್ತಕವನ್ನು ನಿರ್ದಿಷ್ಟ ಕಾಲದಲ್ಲಿ ಪೂರ್ತಿಗೊಳಿಸಲು ಅನೇಕರು ಸಹಾಯಕ 
ರಾಗಿದ್ದಾರೆ. ಕೃಷಿ ವಿಶ್ವವಿದ್ಯಾನಿಲಯದ ಕನ್ನಡ ಅಧ್ಯಯನ ವಿಭಾಗದ ಮುಖ್ಯಸ್ಥ 
ರಾದ ಪ್ರೊ! ವಿ. ಸಿ. ಹಿತ್ತಲಮನಿ, ಮಿನುಗಾರಿಕೆ ಕಾಲೇಜಿನ ಶಿಕ್ಷಣ ನಿರ್ದೇಶಕರಾದ 


vii 


ಶ್ರೀ ಎಚ್‌. ಪಿ.ಸಿ. ಶೆಟ್ಟಿ ಹಾಗೂ ಕ್ಯಾನಿಂಗ್‌ ವಿಭಾಗದ ಮುಖ್ಯಾಧಿಕಾರಿ ಶ್ರೀ ಬಿ. 
ಎಸ್‌. ರೈ. ಇವರುಗಳ ಪ್ರೋತ್ಸಾಹಕ್ಕೆ ನಾನು ಆಭಾರಿಯಾಗಿದ್ದೇನೆ. ಪುಸ್ತಕ ರಚನೆಯ 
ಕಾರ್ಯವನ್ನು ವಹಿಸಿಕೊಂಡ ಆರಂಭದಲ್ಲಿ ಅದರ ರೂಪರೇಷೆಗಳನ್ನು ಪರಿಶೀಲಿಸಿ 
ಅನುಮೋದಿಸಿದ ಸಮಿತಿಯ ಅಧ್ಯಕ್ಷ ಡಾ| ಪಿ. ಎಸ್‌. ಆರ್‌. ಜೇಮ್ಸ್‌ ಹಾಗೂ ಇತರ 
ಸದಸ್ಯರಿಗೂ, ಚಿತ್ರಗಳನ್ನು ರಚಿಸುವಲ್ಲಿ ಸೂಕ್ತ ಸಲಹೆಗಳನ್ನಿತ್ತ ಶ್ರೀ ಎಂ. ಜಿ. 
ಒಡೆಯರ್‌ ಇವರಿಗೂ ಕೃತಜ್ಞತೆಗಳು. ಹಾಗೆಯೇ ಹಸ್ತಪ್ರತಿಯನ್ನು ತಂಂಬ 
ಉತ್ಸಾಹದಿ:ದ, ಅಂದವಾಗಿ ಸಕಾಲದಲ್ಲಿ ಬರೆದುಕೊಟ್ಟ ಕುಮಾರಿ ಓಲ್ಲಾ ಅವರಿಗೂ 
ನಾನು ಯಣಿ. 


ಆಹಾರ ಜೋಪಾಸನೆಯ ಒಂದು ಮುಖ್ಯ ವಿಧಾನವಾದ ಕ್ಯಾನಿಂಗ್‌ ತಂತ್ರ 
ದಲ್ಲಿ ಕನ್ನಡದ ಓದುಗರಿಗೆ ಅಲ್ಪಮಟ್ಟಿಗಾದರೂ ಅಸಕ್ತಿ. ಹುಟ್ಟಿಸುವುದರಲ್ಲಿ - ಈ 
ಕೃತಿಯು ಸಮರ್ಥವಾದಲ್ಲಿ ಲೇಖಕನ ಶ್ರಮ ಸಾರ್ಥಕವೆಂದು ಭಾವಿಸುತ್ತೇನೆ. 


ಮಂಗಳೂರು ಕೆ.ವಿ. ಸರಳಾಯ 
12-12-1975 48 


ಸಂಪಾದಕರ ಮಾತು 
ಉತ್ಪಾದನೆ ಹಾಗೂ ಹಂಚಿಕೆ ಈ ಅವಳಿ ಪ್ರಕ್ರಿಯೆಗಳು ತೃಪ್ತಿಕರವಾಗಿ ನಡೆದಾಗ 
ಬಾಳ ನೆಮ್ಮದಿ ಸಾಧ್ಯ. ಹಂಚಿಕೆಯಲ್ಲಿ ಹಲವಾರು ವ್ಯವಸ್ಥೆ ಗಳಿರುತ್ತವೆ. ಅವುಗಳಲ್ಲಿ 
ಸಂಸ್ಕರಣ ಒಂದು ಪ್ರಾಮುಖ್ಯ ಅಂಶ ಉತ್ಪಾದಿತ ವಸ ಬ ವನ್ನು ಬಳಕೆಗೆ ಮೊದಲು 


ಹಲವಾರು ದಿನ ಸಂಗ್ಡ ಹದಲ್ಲಿಡಬೇಕಾಗುತ್ತದೆ. ಆಗ ಅದನ್ನು ಬಗೆಬಗೆಯ ರೀತಿಯಲ್ಲಿ ` 


ಸಂಸ್ಕ ರಣಗೊಳಿಸಬೇಕಾಗುತ್ತದೆ, ಕಾಯ್ದಿ ಡಬೇಕಾಗುತ್ತದೆ ಹಾಗೂ ಉಚಿತ ಸಂಗ್ರಾಹಕ 
ಗಳಲ್ಲಿ ಇರಿಸಬೇಕಾಗುತ್ತದೆ. ಇದು ನಾನ ಅನುಕೂಲ, ಡಬ್ಬಿ ಗಳಲ್ಲಿ ಸಂಗ್ರ ಹಣ 
(ಕ್ಯಾ: ನಿಂಗ್‌) ಕಾಯ್ದಿ ಡುವಿಕೆಯಲ್ಲಿ ಬಹುವಾಗಿ ಅನುಸರಿಸುವ ಕ್ರಮ, 


ಮಂಗಳೂರಿನ ಮೀನುಗಾರಿಕೆ ಕಾಲೇಜಿನಲ್ಲಿ ಸಹಾಯಕ ಪ್ರಾಧ್ಯಾಪಕರಾಗಿರುವ, 
ಶ್ರೀ ಕೆ. ವಿ. ಸರಳಾಯ ಈ ಗ್ರಂಥಕತೃ, ಈ ವಿಷಯವನ್ನು ಅದರ ಆಳ ಅಗಲಗಳಲ್ಲಿ ' 


ಅಭ್ಯಾಸಿಸಿದವರು. ಅದನ್ನು ನಿತ್ಯ ಬೋಧಿಸುತ್ತ, ಅನುದಿನ ಅದರ ಸಂಶೋಧನೆಯ 
ತೊಡಗಿದ ಅನುಭವಿಗಳು. ಅತ್ಯಂತ ಪರಿಶ್ರಮವೆಹಿಸಿ ಆದ್ಯಂತವಾಗಿ ವಿಷಯ ನಿ 


, ಪಣೆ ಮಾಡಿದ್ದಾರೆ. ಅಲ್ಲಲ್ಲಿ ಉಚಿತ ಚಿತ್ರಗಳನ್ನು ಜೋಡಿಸಿ ಓದುಗರಿಗೆ ಆಸ್ಥೆ, 


ಹುಟ್ಟುವಂತೆಯೂ, ವಿಷಯಗ್ರಹಣಕ್ಕೆ ಅನುಕೂಲವಾಗುವಂತೆಯೂ ಯತ್ನಿಸಿದ್ದು ' 


4 
\ 


ಪುಸ್ತಕದ ಮೌಲ್ಯ ಹೆಚ್ಚಿಸಿದೆ. 

ಈ ಗ್ರಂಥದಲ್ಲಿ ಕ್ಯಾನಿಂಗ್‌ ಅಂದರೇನು, ಆದರ ಅವಶ್ಯಕತೆ, ಬೆಳವಣಿಗೆ, ಆಹಾರ 
ವಸ್ತುಗಳು ಕೆಡದಂತೆ ಜೋಪಾಸನೆ ವಿಧಾನ, ಕ್ಕಾನಿಂಗ್‌ದಲ್ಲಿನ ಹಂತಗಳು, ಪೂರಣ 
(ತಂಂಬುವಿಕೆ), ಡಬ್ಬಿಗಳಿಂದ ವಾಯುಶೋಷಣೆ, ಡಬ್ಬಿಗಳನ್ನು ಮುಚ್ಚುವಿಕೆ, ಆಹಾರ 
ವಸ್ತುಗಳ ಉಷ್ಣಸ ಸಂಸ್ಕರಣ, ಡಬ್ಬಿ ತಣಿಸುವಿಕೆ, ಸಂಗ್ರ ಹ, ಕ್ಕಾ ನಿಂಗ್‌ನಲ್ಲಿ ಉಪಯೋಗಿ 
ಸುವ ಆಹಾರ "ಪದಾರ್ಥಗಳು ಹಾಗೂ ನೀರು, ಡಬ್ಬಿಜೋಪಾಸ ಸನೆಯ ನೈರ್ಮಲ್ಯ, 
ಕ್ಯಾನಿಂಗ್‌ ಮಾಡಿದ ವಸ್ತುಗಳ ಬದಲಾವಣೆ, ಕಿಡುವಿಕೆ, ಪರೀಕ್ಷೆ ಹಾಗೂ ಗುಣ 
ನಿಯಂತ್ರಣ ಈ ಹಲವಾರು ವಿಷಯಗಳ ವಿವೇಚನೆಯಿದೆ. 

ಈ ಪುಸ್ತಕದ ಕರಡೋದುವಿಕೆಯನ್ನು ನೆರವೇರಿಸಿದವರು ನಮ್ಮ ಅಧ್ಯಯನ 
ವಿಭಾಗದಲ್ಲಿ ಸಹಾಯಕ ಪ್ರಾಧ್ಯಾಪಕರಾಗಿರುವ ಶ್ರೀ ಎಚ್‌. ಕೆ. ನರಸಿಂಹೇಗೌಡರು. 
ಮುದ್ರಣ ಅಲ್ಪ ಅವಧಿಯಲ್ಲಿ ಮುದ್ದಾಗಿ ಮಾಡಿಕೊಟ್ಟವರು ಕೃಷಿ ವಿಶ್ವವಿದ್ಯಾನಿಲಯದ 
ಅಚ್ಚು ಕೂಟದವರು. ಈ ಮಹನೀಯರೆಲ್ಲರಿಗೂ ಕೃ ತಜ್ಞ ತೆಯ ವಂದನೆಗಳು. 

ಇದು ಕೃಷಿ ವಿಶ್ವ ವಿದ್ಯಾನಿಲಯವು ಉತ್ತ ಕ್ಯೆ ಕೃಷಿ ವಿಜ್ಞಾ ನ ಪುಸ್ತಕ ನಿರ್ಮಿತಿಗೆ 
ಏರ್ಪಡಿಸಿದ ಸ ರ್ಥ (197 3-74) ಯಲ್ಲಿ ಪ್ರಥಮ ಬಹುಮಾನ ಪಡೆದ ಗ್ರಂಥವೆಂದು 
ಹೇಳಿದರೆ ಈ ಪುಸ್ತಕದ ಬಗೆಗೆ ಏನೆಲ್ಲ ಹೇಳಿದಂತಾಗುತ್ತದೆ. ಲೇಖಕರಿಗೆ ಸ್ಪರ್ಧೆಯಲ್ಲಿ 
ಭಾಗವಹಿಸಿದ್ದಕ್ಕಾಗಿಯೂ, ಬಹುಮಾನ ಪಡೆದುದಕ್ಕಾಗಿಯೂ ಅಭಿವಂದನೆಗಳು. 


ಪುಷ್ಕಮಾಸ, ರಾಕ್ಷಸನಾಮ ಸಂವತ್ಸರ ವೀ. ಚೆ. ಹಿತ್ತಲಮನಿ 
ಶಾಲಿವಾಹನ ಶಕ 1897 | ಕನ್ನಡ ಪ್ರಾಧ್ಯಾಪಕರು 
ಕೆನ್ನಡ ಅಧ್ಯಯನ ವಿಭಾಗ ಹಾಗೂ ಕೆನ್ನಡ ಅಭಿವೃದ್ಧಿ ಸಮಿತಿಯ 


ಕೈಷಿ ವಿಶ್ವವಿದ್ಯಾನಿಲಯ, ಬೆಂಗಳೂರು-560024 ಕಾರ್ಯದರ್ಶಿಗಳು. 


ಪರಿನಿಡಿ 


ಮುನ್ನುಡಿ 
ಸಂಪಾದಕರ ಮಾತು 
ಲೇಖಕರ ನುಡಿ 
ಪರಿವಿಡಿ 

ಚಿತ್ರಗಳ ಪಟ್ಟಿ 
ಕೋಷ್ಟಕಗಳ ಪಟ್ಟಿ 


ಅಧ್ಯಾಯ-1 ಪ್ರವೇಶ ಕ್ಯಾನಿಂಗ್‌ : ಕ್ಯಾನಿಂಗ್‌ ವಿಧಾನದ ಮುಖ್ಯ ಹಂತಗಳು ; ಇತರ 
ವಿಜ್ಞಾನ ವಿಷಯಗಳೊಡನೆ ಸಂಬಂಧ. 


ಅಧ್ಯಾಯ-2 ಕ್ಯಾನಿಂಗ್‌ ತಂತ್ರದ ಬೆಳವಣಿಗೆಯ ಇತಿಹಾಸ ಕ್ಯಾನಿಂಗ್‌ ತಂತ್ರದ 
ಹುಟ್ಟು, ಹಿನ್ನೆಲೆ; ನಿಕೊಲಸ್‌ ಅಪ್ಪರ್ಟ್‌ ; ಅಪ್ಪರ್ಟನ ಸಾಧನೆಗಳು ; ಇತರ ಶೋಧನೆ 
ಗಳು; ಕ್ಯಾನಿಂಗ್‌ ಕೈಗಾರಿಕೆಯ ಅಭಿವೃದ್ಧಿ. 


ಅಧ್ಯಾಯ...3 ಆಹಾರ ವಸ್ತುಗಳ ಕೆಡುವಿಕೆ ಮತ್ತು ಜೋಪಾಸನೆಯ ವಿಧಾನಗಳು 
ಆಹಾರಗಳ ಪೋಷಕಗುಣ ; ಪಚನಕ್ರಿಯೆ ಮತ್ತು ದೇಹದಲ್ಲಿ ಆಹಾರದ ಉಪಯೋಗ; 
ಆಹಾರ ಕೆಡುವುದು; ಆಹಾರ ಕೆಡಲು ಕಾರಣಗಳು ; ಆಹಾರ ಜೋಪಾಸನೆಯ 
ಹಲವು ವಿಧಾನಗಳು. 


ಅಧ್ಯಾಯ-4 ಕ್ಯಾನಿಂಗ್‌ ಎಧಾನದ ಮುಖ್ಯ ಹೆಜ್ಜೆಗಳು ಆಹಾರ ವಸ್ತುಗಳ ಪೂರ್ವ 
ತಯಾರಿ-ಪೂರ್ವತಯಾರಿಯಲ್ಲಿ ಸೇರಿರುವ ಕಾರ್ಯಗಳು; ಪೂರ್ವತಯಾರಿ ಮತ್ತು 
ಆಹಾರ ವಸ್ತುಗಳ ಸ್ವಭಾವ. 


ಕ ಅಧ್ಯಾಯ. ಪೂರಣಕ್ರಿಯೆ ಅಥವಾ ಆಹಾರಗಳನ್ನು ಡಬ್ಬಿಗಳಲ್ಲಿ ತುಂಬಿಸುವಿಕೆ 
ಪೂರಣಕ್ರಿಯೆ ತುಂಬಿಸುವ ವಿಭಾನಗಳು-ತುಂಬುವುದರಲ್ಲಿ ಜಾಗರೂಕತೆಯ ಪ್ರಾಮು 
ಖ್ಯತೆ; ಡಬ್ಬಿಗಳಲ್ಲಿ ಶಿರಾವಕಾಶ ; ಪೂರಕಯಂತ್ರಗಳಲ್ಲಿ ಇರಬೇಕಾದ ಗುಣಗಳು. 


ಆಧ್ಯಾಯ-6 ಡಬ್ಬಿಗಳಿಂದ ವಾಯುಶೋಷಣೆ ನಿರ್ವಚನೆ ; ಆಹಾರ ಡಬ್ಬಿಗಳ ನಿರ್ವಾತ 
ಮತ್ತು ಅದರ ಮಾಪನ ; ಡಬ್ಬಿಗಳಲ್ಲಿ ವಾಯು; ವಾಯು ಶೋಷಣೆಯ ಉದ್ದೇಶ 
ಗಳು ಪ್ರಭಾವ ವಾಯುಶೋಷಣೆಯ ವಿಧಾನಗಳು ; ಆಹಾರ ಡಬ್ಬಿಗಳಲ್ಲಿನ ಅಂತಿಮ 
ನಿರ್ವಾತವನ್ನು ನಿರ್ಧರಿಸುವ ಅಂಶಗಳು; ಆಹಾರ ಡಬ್ಬಿಗಳಲ್ಲಿರಬೇಕಾದ ಆದರ್ಶ 
ನಿರ್ವಾತ. 


ಅಧ್ಯಾಯ-7 ಆಹಾರ ಡಬ್ಬಿಗಳನ್ನು ಮುಚ್ಚುವ ಕಾರ್ಯ ಉದ್ದೇಶಗಳು ; ಡಬ್ಬಿ 
ಮುಚ್ಚುವ ಕ್ರಮ-ದ್ವಿಬಂಧಕಾರಕ ಯಂತ್ರಗಳು; ದ್ವಿಬಂಧವುಂಟಾಗುವುದು ಹೇಗೆ? 


ii 


iv 


೫1] 


ix 


x1 


22 


38 


52 


62 


87 


Xx 


 ಪೊರ್ತಿಗೊಂಡ ದ್ವಿಬಂಧದ ಒಳರಚನೆ; ದಿ ಿಬಂಧದ ಅಳತೆಗಳು ; ದ್ವಿಬಂಧದ ಗುಣ 
ಲಕ್ಷಣಗಳ ಮೇಲೆ ಪರಿಣಾಮಮಾಡತಕ್ಕ ಅಂಶಗಳು ; ದ್ವಿಬಂಧದ ಪರೀಕ್ಷೆ-ಸಲಕರಣೆಗಳು, 
ರೀತಿ; ದ್ವಿಬಂಧದ ಕೊರತೆಗಳು ಮತ್ತು ಅವುಗಳ ಕಾರಣಗಳು. 


ಅಧ್ಯಾಯ-8 ಆಹಾರ ಪದಾರ್ಥಗಳ ಉಷ್ಣ ಸಂಸ್ಕರಣ ಉಷ್ಣ ಸಂಸ್ಕರಣ ಎಂದರೇನು? 


ಅನುಸಾರವಾಗಿ ಆಹಾರಗಳ ವರ್ಗೀಕರಣ; ಅಣುಜೀವಿಗಳ ಮೇಲೆ ಶಾಖದ ಪರಿಣಾಮ ; 
ಅಣುಜೀವಿಗಳೆ ಉಷ್ಣನಿರೋಧ ಶಕ್ತಿ-ಇದರ ಮೇಲೆ ಪ್ರಭಾವ ಬೀರುವ ಅಂಶಗಳು; 


ಡಬ್ಬಿಯ ಆಹಾರಗಳಲ್ಲಿ ಉಷ್ಣಪ್ರವೇಶ ಮತ್ತು ಉಷ್ಣಪ್ಪಸಾರ-ಶೀತಲ ಬಿಂದು-ಉಷ್ಣ ' 


ಸಂಸ್ಕರಣದ ರೇಖಾಚಿತ್ರ; ಡಬ್ಬಿಯ ಆಹಾರಗಳೊಳಗೆ ಉಷ್ಣಪ್ರದೇಶದ ವೇಗವನ್ನು 
ನಿರ್ಧರಿಸುವ ಅಂಶಗಳು ; ಉಷ್ಣ ಸಂಸ್ಕರಣದ ಯುಕ್ತತೆಯ 'ನಿರ್ಧಾರ-ವಿಧಾನಗಳು; 
ಡಬ್ಬಿಯ ಆಹಾರಗಳಿಗೆ ಕೊಡತಕ್ಕ. ಉಪ್ಪ ಸಂಸ್ಕರಣದ ಮಟ್ಟ. 


ಅಧ್ಯಾಯ-9 ಉಪ್ಣಸಂಸ್ಕರಣದ ವಿವಿಧ ರೀತಿಗಳು ಹಣ್ಣುಗಳ ಡಬ್ಬಿಗಳಿಗೆ ಉಪ 
"  ಯೋಗಿಸುವ ಸತತ ಸಂಸ್ಕಾರಕಗಳು; ಉಗಿಹಂಡೆಗಳನ್ನು ಉಪಯೋಗಿಸುವ ಕ್ರಮ; 
ಉಗಿಯ ಒತ್ತಡವಿರುವ ಸತತ ಸಂಸ್ಕಾರಕಗಳು; ಹೈಡ್ರೊಸ್ಸಾಟಿಕ್‌ ಸಂಸ್ಕರಣ; 


. : 104 
ಉಷ್ಣಸಂಸ್ಕರಣದ ಉದ್ದೇಶಗಳು; ಆಹಾರ ಸಂಕರದ ಮೂಲಗಳು; ಆಮ್ಲಿಯತೆಗೆ . 


ಅಧಿಕ ಉಷ್ಣತೆಯಲ್ಲಿ ಕಡಮೆ ಅವಧಿಯ ಸಂಸ್ಕರಣ; ಕ್ಷಿಪ್ರ ಸಂಸ್ಕರಣ; ಅಸಂಕರ .,, 


ಕ್ಯಾನಿಂಗ್‌ ವಿಧಾನ, 


ಅಧ್ಯಾಯ-.10' ಡಬ್ಬಿಗಳನ್ನು ತಣಿಸುವುದು, ಸಂಗ್ರಹಿಸಿಡುವುದು ಮತ್ತು ಇತರ 
ಕಾರ್ಯಗಳು ಶೀಘ್ರವಾಗಿ ತಣಿಸುವುದರ ಪ್ರಾಮುಖ್ಯತೆ; ಡಬ್ಬಿಗಳನ್ನು ತಣಿಸುವ 
ಮಾಧ್ಯಮಗಳು-ತಣಿಸುವ ವಿಧಾನಗಳು-ತಣಿಸಬೇಕಾದ ಮಿತಿ, ಡಬ್ಬಿಯ ಉತ್ಪನ್ನಗಳ 
ಸಂಗ್ರಹ ; ಇತರ ಕಾರ್ಯಗಳು-ಡಬ್ಬಿ ಗಳನ್ನು ಒಣಗಿಸುವುದು-ಮುಚ್ಚಳಗಳಿಗೆ ಸಂಜ್ಞಾ 


. ಕ್ಷರಗಳನ್ನು ಗುರುತಿಸುವುದು-ಮುಖವಿವರ ಪತ್ರಗಳನ್ನಂಟಿಸುವುದು-ಡಬ್ಬಿಗಳನ್ನು ಪೆಟ್ಟಿಗೆ 


ಗಳಲ್ಲಿ ತುಂಬಿಡುವುದು. 


ಅಧ್ಯಾಯೆ-.11 *ಕ್ಯಾನಿಂಗ್‌”ನ ಅವಶ್ಯಕತೆಗಳು ಖಾಲಿಡಬ್ಬಿಗಳು ಅಹಾರ ಜೋಪಾ 
ಸನೆಯ ಪಾತ್ರೆಗಳಲ್ಲಿ ವೈವಿಧ್ಯತೆ; ತವರದ ಹಾಳೆಗಳ ತಯಾರಿ-ಹಾಳೆಗಳಿಗೆ ಆವರಣ 
ಕೊಡುವುದು-ಹಾಳೆಗಳ ರಚನೆ-ವರ್ಗೀಕರಣ-ಗುಣಸ್ವಭಾವಗಳು ; ಆವರಣದಲ್ಲಿ ಛಿದ್ರ 
ಗಳು. ಖಾಲಿಡಬ್ಬಿ ಗಳ ರಚನೆ-ಲೇಪಾವರಣ ; ಇತರ ಆಹಾರ ಡಬ್ಬಿಗಳು. 


ಅಧ್ಯಾಯ-12 ಆಹಾರ ಪದಾರ್ಥಗಳು ಆಹಾರ ವಸ್ತುಗಳ ವರ್ಗೀಕರಣ; ಆಹಾರ 
ಪದಾರ್ಥಗಳ ಗುಣವೈಶಿಷ್ಟ್ಯಗಳು ; ಡಬ್ಬಿ ಜೋಪಾಸನೆಗಾಗಿ ಮುಖ್ಯ ಆಹಾರಗಳಲ್ಲಿ ಇರ 
ಬೇಕಾದ ಅಪೇಕ್ಷಿತ ಗುಣಧರ್ಮಗಳು. ಕ್ಯಾನಿಂಗಿಗೆ ಬೇಕಾಗುವ ಉಪ ಆಹಾರಗಳು- 
ಉಪ್ಪು-ಸಕ್ಕರೆ-ಸಸ್ಯಜನ್ಯ ಎಣ್ಣೆಗಳು-ಸಂಬಾರ ಜೀನಸುಗಳು-ಇತ್ಯಾದಿ. 


ಅಧ್ಯಾಯ.-13 ನೀರು ನೀರಿನ ಉಪಯೋಗಗಳು ; ನೀರಿನ ಪರಿಮಾಣ-ಗುಣಲಕ್ಷಣಗಳು- 
ನೀರಿನ ಶುದ್ಧ ತೆ; ನೀರಿನ ಶುದ್ಧಿ ಕರಣಕ್ಕೆ ಕ್ಲೋರಿನ್‌ನ ಬಳಕೆ.. 


159 


171 


188 


`206 


xi 


ಅಧ್ಯಾಯ-14 ಡಬ್ಬಿ ಜೋಪಾಸನೆಯಲ್ಲಿ ನೈರ್ಮಲ್ಯದ ಪ್ರಾಮುಖ್ಯತೆ ಶುಚಿತ್ವ- 215 
ನೈರ್ಮಲ್ಯ ; ನೈರ್ಮಲ್ಯದ ಪ್ರಭಾವ-ನೈರ್ಮಲ್ಯದ ಸಾಧನೆಗೆ ಸಹಾಯಕ ಅಂಶಗಳು- 
ಕಟ್ಟಡಗಳು ನೈರ್ಮಲ್ಯ ರಕ್ಷಣೆಯ ಕಾರ್ಯಕ್ರಮ-ಸಂಬಂಧಿಸಿದ ನಿಯಮಗಳು ಮತ್ತು 
ಕಾನೂನುಗಳು, 


ಅಧ್ಯಾಯ-15 ಡಬ್ಬಿಯ ಆಹಾರಗಳ ಬದಲಾವಣೆಗಳು ಮತ್ತು ಕೆಡುವಿಕೆ; ಸಂಸ್ಕರಣಾ 225 ' 
ವಧಿಯಲ್ಲಿ ಆಗುವ ಬದಲಾವಣೆಗಳು ; ಸಂಗ್ರಹಕಾಲದಲ್ಲಾಗುವ ಬದಲಾವಣೆಗಳು ; 
ಆಹಾರ ಡಬ್ಬಿಗಳ ಕೆಡುವಿಕೆ-ಉಬ್ಬಿದ ಡಬ್ಬಿಗಳು; ಆಹಾರ ಡಬ್ಬಿಗಳು ಕೆಡುವ ಕಾರಣ 
ಗಳು-ಭೌತಿಕ, ರಾಸಾಯನಿಕ, ಸೂಕ್ಷ್ಮಾಣುಜೈವಿಕ-ಇತ್ಯಾದಿ; ಕೆಡುವಿಕೆಯ ಕಾರಣಗಳ 
ನಿರ್ಧಾರ. 


ಅಧ್ಯಾಯ-16 ಡಬ್ಬಿಯ ಆಹಾರಗಳ ಪರೀಕ್ಷೆ ಮತ್ತು ಗುಣನಿಯಂತ್ರಣ ಪರೀಕ್ಷೆಯ 242 
ಉದ್ದೇಶಗಳು-ಪರಿಕ್ಷಾ ವಿಧಾನ; ಡಬ್ಬಿಯ ಆಹಾರಗಳ ಗುಣನಿಯಂತ್ರಣ-ಗುಣ 
ನಿಯಂತ್ರಣದ ಕಾರ್ಯಕ್ರಮ-ಗುಣನಿಯಂತ್ರಣದ ಪ್ರಾಮುಖ್ಯತೆ. 


ಪಾರಿಭಾಷಿಕ ಶಬ್ದಕೋಶ 249 
(1) ಕನ್ನಡ-ಇಂಗ್ಲಿಷ್‌ 
(11) ಇಂಗ್ಲಿಷ್‌ -ಕನ್ನಡ 
ಆಧಾರ ಗ್ರಂಥಗಳು 269 


ಚಿತ್ರಗಳ ಪಟ್ಟಿ 


2-1 ನಿಕೊಲಸ್‌ ಅಪ್ಪರ್ಟ್‌ 
3-1 ವಿವಿಧ ಸೂಕ್ಷ್ಮಾಣು ಜೀವಿಗಳು 
4-1 ಡಬ್ಬಿ ಜೋಪಾಸನೆಗಾಗಿ ಮಾನುಗಳನ್ನು ಸಜ್ಜುಗೊಳಿಸುವುದು 
5-1 ಪೂರ್ವತಯಾರಿಗೊಂಡ ಆಹಾರವನ್ನು ಡಬ್ಬಿಗಳಲ್ಲಿ ತುಂಬುವುದು 
5-2 ಆಹಾರ ಡಬ್ಬಿಗಳಲ್ಲಿ ಶಿರಾವಕಾಶ | 
5-3 ಡಬ್ಬಿಗಳಿಗೆ ಪೂರಣ ಮಾಧ್ಯಮವನ್ನು ಶುಂಬಿಸಿ ಮುಚ್ಚ ಳವನ್ನು ಜೋಡಿಸುವುದು 
6-1 ಚುಚ್ಚು ನಿರ್ವಾತ ಮಾಪಕದ ಉಪಯೋಗ 
6-2 ಘಂಟಾಕೃತಿಯ ಪಾತ್ರೆಯೊಳಗೆ ಆಹಾರ ಡಬ್ಬಿ 
6-3 ಪುಟಿ ನೆಗೆತದಿಂದ ನಿರ್ವಾತ ಮಾಪನ 
6-4 ಶ್ರುತಿ ಪರೀಕ್ಷಕದಿಂದ ನಿರ್ವಾತವನ್ನು ತಿಳಿಯುವುದು 
6-5 ಡಬ್ಬಿಗಳನ್ನು ಮುಚ್ಚುವ ಉಷ್ಣತೆ ಮತ್ತು ಫಲಿತ ನಿರ್ವಾತಗಳು 
6-6 ಉಗಿ ಪ್ರವೇಶದಿಂದ ವಾಯುಶೋಷಣೆ i 
7-1 ದ್ವಿಬಂಧವು ಉಂಟಾಗುವ ಕ್ರಮ 
7-2 ದ್ವಿಬಂಧದ ಒಳರಚನೆ 
7-3 ಸೀಮ್‌ಸ್ಕೇಲನ್ನು ಉಪಯೋಗಿಸುವ ರೀತಿ 
7-4 "ಸ್ಕ್ಯೂಗೇಜಿ'ನ ಸಹಾಯದಿಂದ ದ್ವಿಬಂಧದ ದಪ್ಪವನ್ನಳೆಯುವುದು 
7-5 ದ್ವಿಬಂಧ ಗರಗಸವನ್ನು ಉಪಯೋಗಿಸುವ ವಿಧಾನ 
7-6 ದ್ವಿಬಂಧದಲ್ಲಿ ನೆರಿಗೆಗಳು 
7-7 ದ್ವಿಬಂಧ ದೋಷಗಳು 

(೩) ಮಿಥ್ಮ ದ್ಮಿಬಂಧ 

(0) ಹಿಮ್ಮಡಿತ 

(6) "ತುಟಿಗಳು` 
8-1 ಶಾಖದಿಂದ ಅಣುಜೀವಿಗಳು ನಾಶವಾಗುವ ಕ್ರಮ 
8-2 ಉಷ್ಣವಿನಾಶ ಕಾಲಗಳ ರೇಖಾಚಿತ್ರ 
8-3 ವಿವಿಧ ಡಬ್ಬಿಯ ಆಹಾರಗಳಲ್ಲಿ ಶೀತಲ ಬಿಂದುವಿನ ಸ್ಥಾನ 
8-4 ಆಹಾರ ಡಿಬ್ಬಿಗಳ ಉಷ್ಣ ಸಂಸ್ಕರಣದ ರೇಖಾಚಿತ್ರ 
8-5 ನೀರಿನಲ್ಲಿ ಪಿಷ್ಟದ ಅಂಶ ಹೆಚ್ಚಿದಂತೆ ಉಷ್ಣ ಪ್ರವೇಶ ವಿಧಾನ 
8-6 ಆಹಾರ ಡಬ್ಬಿಗಳ ಚಲನಸಂಸ್ಕರಣದ ವಿವಿಧ ರೀತಿಗಳು 
8-7 8) ಕೋಳಿ ಮಾಂಸ ಡಬ್ಬಿಯಿಂದ ಪಡೆದ ಬೀಜಾಣುಗಳ ಉಷ್ಣವಿನಾಶಕಾಲದ 

ರೇಖಾಚಿತ್ರ 
0) ಕೋಳಿಮಾಂಸ ಡಬ್ಬಿಯೊಳಗೆ ಉಷ್ಣಪ್ಪ ವೇಶದ ರೇಖಾಚಿತ್ರ 


128 
is 
3 
57 
59 
04 
66 
07 
68 
77 
8 
9 
91 
97 
98 
100 
101 


102 
102 
102 
115 
117 
126 
127 
130 
132 


139 
140 


xiii 


€) ಉಷ್ಣಸಂಸ್ಯರಣದ ಮಾರಕದರದ ರೇಖಾಚಿತ್ರ 
9.1 ಸತತ ಸಂಸ್ಕರಣದಕಾರಕ (ಹಣ್ಣಿನ ಡಬ್ಬಿಗಳಿಗೆ) 
9-2 ೩) ಭೂಲಂಬ ಉಗಿಹಂಡೆ " 
b) ಭೂಮಟ್ಟ ಸಮಾಂತರ ಉಗಿಹಂಡೆ 
9-3 ಹೈಡ್ರೋಸ್ಟಾಟಿಕ್‌ ಸಂಸ್ಕರಣಕಾರಕದ ತತ್ವ 
9-4 ಕ್ಷಣಿಕ ಸಂಸ್ಕರಣದ ತತ್ವ | 
9-೨5 ಸಾಂಪ್ರದಾಯಿಕ ವಿಧಾನದಲ್ಲಿ ಆಹಾರ ಡಬ್ಬಿಗಳನ್ನು ಉಷ್ಣಸಂಸ್ಕರಣಕ್ಕಾಗಿ ಉಗಿ 
ಹಂಡೆಯೊಳಗೆ ಹೇರುವುದು. 
11-1 ತವರದ ಹಾಳೆಗಳ ತಯಾರಿಯ "ಪ್ಯಾಕ್‌ ರೋಲಿಂಗ್‌' ವಿಧಾನದ ತತ್ವ 
11-2 ದ್ರವ ಮಜ್ಜನ ವಿಧಾನದಿಂದ ಹಾಳೆಗಳಿಗೆ ತವರದ ಆವರಣ ಕೊಡುವುದು 
11-3 ತವರದ ಹಾಳೆಗಳ ಒಳರಚನೆ 
11-4 ತವರದ ಹಾಳೆಗಳಲ್ಲಿರುವ ಎರಡು ವಿಧದ ಛಿದ್ರಗಳು 
11-5 ಖಾಲಿ ಡಬ್ಬಿ ತಯಾರಿಯ ಮುಖ್ಯ ಹೆಜ್ಜೆಗಳು 
11-6 ಚಪ್ಪಟೆಯಾದ ಖಾಲಿ ಡಬ್ಬಿಯ ದೇಹಭಾಗಗಳನ್ನು ರೂಪುಗೊಳಿಸಿ ಬುಡದ, 
ಮುಚ್ಚ ಳವನ್ನು ಜೋಡಿಸುವುದು 
15-1 ಆಹಾರ ಡಬ್ಬಿಗಳ ಪೀನತೆಯ ವಿವಿಧ ಸ್ಥಿತಿಗಳು 


140 
146 
148 
149 
155 
157 


158 
174 
176 
176 . 
179 
181 


182 
232 


4-1 
6-1 
ತ್‌ 
6-3 
ಕತ 
8-1 
8-2 
8-3 
8-4 
8-5 
9-1 
9-2 
11-1 
12-1 
12-2 


12-3 
12-4 
15-1 


ಕೋಷ್ಠಕಗಳ ಪಟ್ಟಿ ' 


ವಿವಿಧ ಆಹಾರಗಳಿಗೆ ಅನ್ವಯಿಸುವ ಕ್ಕಾನಿಂಗ್‌ ಪ್ರಕಾರಗಳು 
ಡಬ್ಬಿಗಳಲ್ಲಿ ಆಹಾರವನ್ನು ಬಿಸಿಯಾಗಿ ತುಂಬುವುದರಿಂದ ನಿರ್ವಾತ 


ವಾಯುಶೋಷಣೆಯ ಕಾಲ, ಶಿರಾವಕಾಶ ಮತ್ತು ಡಬ್ಬಿಗಳ ನಿರ್ವಾತ 


ಡಬ್ಬಿಗಳ' ವಾಯುಶೋಷಣೆಯ ವಿಧಾನಗಳ ಹೋಲಿಕೆ ವ್ಯತ್ಯಾಸಗಳು 
ದ್ವಿಬಂಧದ ಆದರ್ಶ ಅಳತೆಗಳು '" 
ಡಬ್ಬಿಯ ಆಹಾರಗಳಿಗೆ ಸಂಬಂಧಿಸಿದ ಕೆಲವು ಸೂಕ್ಷ್ಮಾಣು ಜೀವಿಗಳು 

ಕೆಲವು ಬ್ಯಾಕ್ಟೀರಿಯ ಬೀಜಾಣುಗಳ ಉಷ್ಣನಿರೋಧ ಶಕ್ತಿ 

ಕ್ಲಾ. ಬಾಟ್ಕುಲಿನಮ್‌ ಬೀಜಾಣುಗಳ ಗರಿಷ್ಠ ಉಷ್ಣನಿರೋಧ ಶಕ್ತಿ 
ಅಣುಜೀವಿಗಳ ಉಷ್ಣನಿರೋಧಕ ಶಕ್ತಿಯ ಮೇಲೆ ಸಂಖ್ಯೆಯ ಪರಿಣಾಮ 
ಉಷ್ಣಪ್ಪವೇಶದ ಮೇಲೆ ಡಬ್ಬಿಯ ಚಲನೆಯ ಪ್ರಭಾವ 

ಉಗಿಹಂಡೆಯಲ್ಲಿ ಉಗಿಯ ಒತ್ತಡಕ್ಕನುಗುಣವಾದ ಉಷ್ಣತಾಮಾನಗಳು 

ಕೆಲವು ಆಹಾರ ಡಬ್ಬಿಗಳಿಗೆ ಯೋಗ್ಯವಾದ ಸಂಸ್ಕರಣ ಕ್ರಿಯೆಗಳು 

ಭಾರತದ ಕೆಲವು ಆಹಾರ ಡಬ್ಬಿಗಳ ಅಳತೆಗಳು 

ಕೆಲವು ಆಹಾರಗಳಲ್ಲಿರುವ ಮುಖ್ಯ ಪೋಷಕಾಂಶಗಳು 

ಉಬ್ಬನ ದ್ರಾವಣದಲ್ಲಿರುವ ಉಪ್ಪಿನ ಶೇಕಡಾಮಾನ, ವಿಶಿಷ್ಟ ಗುರುತ್ವ ಮತ್ತು 
ಲೀಟರಿನಲ್ಲಿರುವ ಉಪ್ಪು 

ಸಕ್ಕರೆಯ ದ್ರಾವಣಗಳಲ್ಲಿ ಸಕ್ಕರೆಯ ಶೇಕಡಾಮಾನ, ಎಶಿಷ್ಟ ಗುರುತ್ವ ಇತ್ಯಾದಿ 
ಕೆಲವು ಸಸ್ಯಜನ್ಯ ಎಣ್ಣೆಗಳ ಲಕ್ಷಣಗಳು 

ಡಬ್ಬಿಯ ಆಹಾರದ ಕೆಡುವಿಕೆಯ ಕಾರಣ ನಿರ್ಧಾರದ ವರದಿ 


ಕೆ 


ಕ್ಯಾನಿಂಗ್‌ 


ಆಹಾರ ಜೋಪಾಸನೆಯ ಒಂದು ಅಧುನಿಕ ನಿಧಾನ 


ಅಧ್ಯಾಯ 1 
ವಿಷಯ 


: ' ಪ್ರಕೃತಿಯೊಡನೆ ಅನಾದಿಕಾಲದಿಂದಲೂ ಮಾನವನು ನಡೆಯಿಸಿಕೊಂಡು ಬಂದಿ 
ರುವ ಹೋರಾಟದಲ್ಲಿ ಆಹಾರ ವಸ್ತುಗಳ ಸಂಪಾದನೆ ಮತ್ತು ಉತ್ಪಾದನೆಗಳು ಹೇಗೆ 
ಪ್ರಮುಖ ಪಾತ್ರವನ್ನು ವಹಿಸುತ್ತವೆಯೋ ಹಾಗೆಯೇ ಉತ್ಪಾದಿತ ಆಹಾರಗಳನ್ನು 
ಕೆಡದಂತೆ ಉಳಿಸಿಕೊಳ್ಳುವುದಕ್ಕಾಗಿ ನಡೆಯಿಸಿದ ಪ್ರಯತ್ನಗಳೂ ಸಹ ಮುಖ್ಯವಾಗಿವೆ. 
` ಬೇಟೆಯ ಅಭಾವ, ಕೃಷಿ ಉತ್ಪನ್ನ ಬೆಳೆಗಳ ತಾತ್ಕಾಲಿಕತೆ, ಅನಾವೃಷ್ಟಿ, ಬರಗಾಲ, | 
ಯುದ್ಧಗಳೇ ಮೊದಲಾದ ಕಾರಣಗಳಿಂದ ಒಂದು ಸ್ಥಳದಲ್ಲಿ ಒಂದು ಕಾಲದಲ್ಲಿ 
ಬೆಳೆದ ಅಥವಾ ಸಂಗ್ರಹಿಸಿದ ಆಹಾರವನ್ನು ಇನ್ನೊಂದು ಕಾಲದಲ್ಲಿ ಹಾಗೂ ಸ್ಥಳದಲ್ಲಿ, 
ಉಪಯೋಗಿಸಲು ಸಾಧ್ಯವಾಗುವಂತೆ ಉಳಿಸಿಕೊಳ್ಳುವ ಜೋಪಾಸನಾ ವಿಧಾನಗಳಂ 
ಒಂದೊಂದಾಗಿ ಬಳಕೆಗೆ ಬಂದವು. ಇಂತಹ ವಿಧಾನಗಳಲ್ಲಿ, ಬಿಸಿಲಿನ ಸಹಾಯದಿಂದ 
ಒಣಗಿಸುವುದು, ಉಪ್ಪು ಹಾಕುವುದು, `ಮಂಜುಗಡ್ಡೆಯಲ್ಲಿಡುವುದು, ಹೊಗೆ ಹಿಡಿಸು 
ವುದು, ಇವೇ ಮೊದಲಾದವುಗಳನ್ನು ಮಾನವನು ಅತಿ ಹಿಂದಿನ ಕಾಲದಿಂದಲೇ ತಿಳಿದು 
ಕೊಂಡು ಉಪಯೋಗಿಸುತ್ತ ಬುದಿದ್ದರೂ, ಡಬ್ಬಿಗಳಲ್ಲಿ ಆಹಾರಪದಾರ್ಥಗಳನ್ನಿರಿಸಿ 
ವಾಯು ಸೇರದಂತೆ ಬಿಗಿಯಾಗಿ ಮುಚ್ಚಿಟ್ಟು ರಕ್ಷಿಸಿಕೊಳ್ಳುವ ರೀತಿಯನ್ನು ಕಂಡು 
ಕೊಂಡುದು ಆಧುನಿಕ ಯುಗದಲ್ಲೆ. ಉುದನ್ನು "ಒಪ್ಪಿಕೊಳ್ಳ ಬಹುದೆ. ಪ್ಯೂ ss 

ವನ್ನೇ “ಕ್ಯಾನಿಂಗ್‌' ಎನ್ನುವುದು. 


ಇಂದಿನ ನಾಗರೀಕ ಜೀವನ ಕ್ರಮದಲ್ಲಿ ಡಬ್ಬಿಗಳಲ್ಲಿ ರಕ್ಷಿಸಲ್ಪಟ್ಟ ಆಹಾರ ವಸ್ತುಗಳು 
ಸರ್ವೇಸಾಮಾನ್ಯವಾಗಿ ಉಪಯೋಗದಲ್ಲಿರುವುವು. ದೊಡ್ಡ ನಗರಗಳಲ್ಲಷ್ಟೆ ಏಕೆ, 
ಚಿಕ್ಕಪುಟ್ಟ ಪೇಟೆ ಪಟ್ಟಣಗಳಲ್ಲಿಯೂ ದೈನಿಕ ಆವಶ್ಯಕ ವಸ್ತುಗಳನ್ನು ಮಾರುವ 
ಅಂಗಡಿಗಳಲ್ಲಿ ಅನೇಕ ವಿಧದ ದೊಡ್ಡ ಚಿಕ್ಕ, ವಿವಿಧ ಆಕೃತಿಗಳ ಆಹಾರ ಡಬ್ಬಿಗಳು 
ಕಾಣಸಿಗುತ್ತವೆ. ನಾವು ನಮ್ಮ ನಿತ್ಯಜೀವನದಲ್ಲಿ ಒಮ್ಮೊಮ್ಮೆಯಾದರೂ ಒಂದಲ್ಲ 
ಒಂದು ವಿಧದ ಡಬ್ಬಿಯ ಆಹಾರವನ್ನು ಉಪಯೋಗಿಸಿಯೇ ಇರುತ್ತೇವೆ. ಇವುಗಳಲ್ಲಿ 
ಸಸ್ಯ ಸ್ಕಜನ್ಯ ಅಚಾರ ಉದ ಹಣ್ಣು ಹಂಪಲುಗಳು, ' ಕಾಯಿಪಲ್ಲೆಗಳು, ಗಡ್ಡೆ ಗೆಣಸುಗಳು, 
ಪ್ಪಾ ್ರಣಿಜನ್ಯ ಆಹಾರಗಳಾದ ಹಾಲು, ಮಾನು, ಮಾಂಸಗಳೇ ಅಲ್ಲದೆ ವಿಶೇಷ ರೀತಿಯಲ್ಲಿ 
ತಯಾರಿಸಲ್ಪಟ್ಟ ಕಾಫಿ, ಓವಲ್ಬೀನ್‌, ಸಾಂದ್ರೀಕೃತ ಹಾಲು, ಹಾಲಿನ ಪುಡಿ, ಶಿಶು 
ಆಹಾರಗಳು ಹಾಗೂ ಸಾಕುಪ್ಪಾಣಿಗಳ ಆಹಾರಗಳು, ಇವೇ ಮೊದಲಾದ 500 ಕ್ಕೂ 
ಮಿಕ್ಕಿದ ವಿವಿಧ ಪದಾರ್ಥಗಳು ಎಲ್ಲಾ ಸ್ಥಳಗಳಲ್ಲೂ, ಎಲ್ಲಾ ಕಾಲಗಳಲ್ಲೂ ಸಿಗಂತ್ರವೆ. ` 


ಕ್ಕಾನಿಂಗ್‌' ಆಹಾರ ಜೋಪಾಸನೆಯೆ ಒಂದು ಆಧುನಿಕ ವಿಧಾನ 


"ಕ್ಯಾನಿಂಗ್‌'' ವಿಧಾನವು ಸಾಗರದಲ್ಲಿ, ತಿಂಗಳುಗಟ್ಟಲೆ ನೆಲದ ಸ:ಪರ್ಕವಿಲ್ಲದೆ ಪ್ರಯಾಣಿ 
ಸುವ ನಾವಿಕರಿಗೆ ನೆಲದ ಮೇಲೆ ಬೆಳೆಯುವ ಜೀವಧಾಶುಗಳಿಂದ ಕೂಡಿದ ಹಣ 
ಹಂಪಲುಗಳನ್ನು ಒದಗಿಸಿಕೊಡಬಲ್ಲುದಷ್ಟೇ ಅಲ್ಲ, ಒಳನಾಡಿನ ಪ್ರಜೀಶಗಳಲ್ಲಿ ವಾಸಿಸು, 
ತ್ತಿರುವ ಜನರಿಗೆ ಹತ್ತಾರು ವಿಧದ ಸಾಗರೋತ್ಪನ್ನ ಆಹಾರ ವಸ್ತುಗಳನ್ನೂ ಪೂರೈಸು 
ತ್ತದೆ, ಈ ಒಂದು ತಂತ್ರದ ಬಳಕೆಯಿಂದ ನಮ್ಮ ದೈನಂದಿನ ಊಟೋಪಚಾರಗಳು 
ಹಿಂದಿಗಿಂತ ಹೆಚ್ಚು ರುಚಿಕರವಾಗಿಯೂ, ವೈವಿಧ್ಯತೆಯಿಂದ ಕೂಡಿದವಾಗಿಯೂ, 
ಪರಿಪೂರ್ಣವಾಗಿಯೂ, ಆರೋಗ್ಯದಾಯಕವಾಗಿಯೂ ಬದಲುಗೊಂಡಿವೆಯೆಂದರೆ 
ಅತಿಶಯೋಕ್ತಿಯಾಗಲಾರದು. ಪರ್ವತಾರೋಹಿಗಳಿಗೂ, ಯುದ್ಧರಂಗದಲ್ಲಿನ ಸೆ ನಿಕ 
ರಿಗೂ, ಆಕಾಶಯಾನಗಳಲ್ಲಿ ಭಾಗವಹಿಸುವ ಗಗನಯಾತ್ರಿಕರಿಗೂ ಸಾಮಾನ್ಯ ಪ್ರಯಾಣಿ 
ಕರಿಗೂ, ಡಬ್ಬಿಯ ಆಹಾರಗಳು ಅತ್ಯಂತ ಉಪಯುಕ್ತವಾಗಿರುವುದು ಎಲ್ಲರಿಗೂ 
ತಿಳಿದಿರುವ ವಿಷಯವಾಗಿದೆ. 


ಫೆ 


\ 
ಕ್ಯಾ ನಿಂಗ್‌: ಕ್ಕಾ ನಿಂ ಗ್‌ ಎಂಬ ಪದವು ಇಂಗ್ಲಿಷ್‌ ಭಾಷೆಯ “€೩ಗ' ಎಂಬು 
ಕ್ರಿಯಾರೂಪವಾಗಿದೆ. ಲೋಹದ ಡಬ್ಬಿಗಳಲ್ಲಿ ಆಹಾರ ಜೋಪಾಸನೆ ಮಾಡುವ 

ವಿಧಾನವೆಂದು ಇದರ ಅರ್ಥ, ಆದರೆ, ಈ ವಿಧಾನದಲ್ಲಿ ಅಹಾರ ವಸ್ತುಗಳು ಸುರಕ್ಷಿತ: 

ವಾಗಿ ಉಳಿಯಲು ಮುಖ್ಯಕಾರಣ ಡಬ್ಬಿಯಲ್ಲ. ಡಬ್ಬಿಯಲ್ಲಿರಿಸಲ್ಪಟ್ಟ ಆಹಾರ 
ಪದಾರ್ಥಗಳನ್ನು ಮಿತ ಉಷ್ಣದ ಪರಿಣಾಮಕ್ಕೆ ಗುರಿಪಡಿಸಿ, ಆಹಾರ ಕೆಡಲು ಮುಖ್ಯ 
ಕಾರಣವಾದ ಅಣುಜೀವಿಗಳನ್ನು ನಾಶಗೊಳಿಸುವುದೇ ಈ "ತಂತ್ರದ ಮೂಲ ತತ್ವ 
ವಾಗಿದೆ. ಈ ರಕ್ಷಿತ ಆಹಾರಗಳು ಪುನಃ ಅಣುಜೀವಿಗಳ ಸಂಪರ್ಕಕ್ಕೆ ಬಾರದಂತೆ 
ತಡೆಗಟ್ಟುವ ಕಾರ್ಯವನ್ನೆ ೇನೋ ಡಬ್ಬಿಯು ನಿರ್ವಹಿಸುತ್ತದೆ. `ಟಿನ್‌' ಡಬ್ಬಿಗಳೀ 
ಡು ವಿಧದ ಆಹಾರ ಜೋಪಾಸನೆಯ ಕ್ರ ಮದಲ್ಲಿ ಬಹಳಷ್ಟು ಉಪಯೋಗಿಸಲ್ಪಡುತ್ತ 
ವಾದರೂ, ಅಲ್ಕುಮಿನಿಯು ಅಥವಾ ಇತರ ಮಿಶ್ರಲೋಹ, 'ಪ್ಲಾಸ್ಟಿ ಸ್ಟಿಕ್‌, ಗಾಜಿನ ಭರಣಿ 
ಆಥವಾ ಸೀಸೆಗಳನ್ನುಪಯೋಗಿಸಿಯೂ ಇದೇ ತತ್ತದ ಪ್ರಯೋಗದಿಂದ ಆಹಾರ 
ಪದಾರ್ಥಗಳನ್ನು ಜೋಪಾಸನೆ ಮಾಡುತ್ತಾರೆ. ಹೀಗಾಗಿ "ಕ್ಯಾನಿ:ಗ್‌' ಪದದ ವಿಶಾಲ 
ವಾದ ಅರ್ಥದಲ್ಲಿ ಈ ಎಲ್ಲಾ ವಿವಿಧ ಪಾತ್ರೆಗಳ ಉಪ ಪಯೋಗವನ್ನೂ ಒಳಪಡಿಸ 
ಬಹುದಾಗಿದೆ. ಬರಿಯ "ಟಿನ್‌' ಅಥವಾ ತವರದ ಆವರಣವಿರುವ ಉಕ್ಕಿನ ಹಾಳೆಯ 
ಡಬ್ಬಿಗಳಲ್ಲಿ ಆಹಾರವಸ್ತುಗಳನ್ನು ಜೋಪಾಸನೆ ಮಾಡುವುದಕ್ಕಷ್ಟೆ ಈ ಪದದ ಆರ್ಥ 
ವನ್ನು ಸೀಮಿತಗೊಳಿಸಬೇಕಾಗಿಲ್ಲ. ಈ ಸಂದರ್ಭದಲ್ಲಿ ಅಮೇರಿಕದ “ಕ್ಯಾನಿಂಗ್‌ ಟ್ರೇಡ್‌” 
ಪಶ್ಚಿಕೆಯವರು ಪ್ರಕಟಗೊಳಿಸಿದ ಗ್ರಂಥವೊಂದರಲ್ಲಿ ಕೊಟ್ಟ `ಕ್ಯಾನಿಂಗ್‌' ಪದದ 
ನಿರ್ವಚನೆಯನ್ನು ಜ್ಞಾಪಿಸಿಕೊಳ್ಳಬಹುದಾಗಿದೆ. ಇದರ ಪ ಕಾರ. 'ಕ್ಯಾನಿಂಗ್‌ ಎಂಬುದು, 
ಆರಿಸಿದ ಆಹಾರ ಪದಾರ್ಥಗಳನ್ನು ಸಾಮಾನ್ಯ ವಾಗಿ "ಸೇವಿಸುವುದಕ್ಕೆ ತಯಾರಿಸು 

ವಂತೆಯೇ ಸಜ್ಜುಗೊಳಿಸಿ, ಲೋಹದ ಅಥವಾ ಇತರ ಯಾವುದೇ ಯೋಗ್ಯವಾದ 


ನಿಷಯ 3 


ಸಾತ್ರೆಗಳಲ್ಲಿ ತುಂಬಿಸಿ, ವಾಯು ಸೇರದಂತೆ ಬಿಗಿಯಾಗಿ ಮುಚ್ಚಿ, ಅದರೊಳಗಿರುವ 
ಆಹಾರವನ್ನು ಕೆಡಿಸಲು ಕಾರಣವಾದ ಅಣುಜೇವಿಗಳನ್ನು ಶಾಖದ ಸಹಾಯದಿಂದ 
ನಾಶಗೊಳಿಸಿ, ಅತಿಪಚನವಾಗದಂತೆ ಕೂಡಲೇ ತಣಿಸಿ, ದೀರ್ಥಕಾಲದವರೆಗೆ ಉಳಿಯು 
ನಂತೆ ಮಾಡುವ ಜೋಪಾಸನೆಯ ವಿಧಾನ'. ಹೀಗೆ ಈ ತಂತ್ರದಲ್ಲಿ ಶಾಖದ ಪಾತ್ರವೇ 
ಮುಖ್ಯ. ಪಾತ್ರೆಗಳು, ಅವುಗಳ ಸ್ವಭಾವ, ರಚನೆ, ಮುಚ್ಚುವ ಕ್ರಮ, ವಾಯಾ 
ಕೋಷಣೆಯೇ ಮೊದಲಾದ ಇತರ ಕ್ರಿಯೆಗಳು ಸಹಾಯಕವೂ, ಅವಶ್ಯಕವೂ ಆಗಿದ್ದರೂ 
ಸಹ, ಗೌಣವೆಂದೇ ಹೇಳತಕ್ಕದ್ದು. 


ಕ್ಯಾನಿಂಗ್‌ ನಿಧಾನದ ಸಾಮಾನ್ಯ ಹಂತಗೆಳು: ಡಬ್ಬಿಗಳಲ್ಲಿ ಆಹಾರ 
ಜೋಪಾಸನೆ ಮಾಡುವ ವಿಧಾನದ ವಿವರಗಳು ಆಯಾ ಆಹಾರ ಪದಾರ್ಥಗಳ ಗುಣ 
ಸ್ವಭಾವಗಳಿಗೆ ಅನುಸಾರವಾಗಿ ಭಿನ್ನತೆಯಿಂದ ಕೂಡಿದ್ದರೂ, ಎಲ್ಲಾ. ಆಹಾರವಸ್ತು 
ಗಳಿಗೂ ಅನ್ವಯಿಸುವ ಕೆಲವು ಸಾಮಾನ್ಯ ಹಂತಗಳು ಕ್ಯಾನಿಂಗ್‌ ತಂತ್ರಕ್ಕೆ ಮೂಲ 
ಸ್ವರೂಪವಾಗಿವೆ, ಇವುಗಳು ಯಾವುವೆಂಬುದನ್ನು ಮೊದಲು ತಿಳಿದುಕೊಳ್ಳುವುದಾ 
ಅಪ್ರಾಸಂಗಿಕವಾಗಲಾರದು. ಇತ್ತೀಚೆಗೆ ಬಳಸಿಕೊಂಡಿರುವ ಕೆಲವು ವಿಶೇಷ ರೀತಿಗಳನ್ನು 
ಬಿಟ್ಟರೆ, ಎಲ್ಲಾ ಆಹಾರಗಳನ್ನು ಉಷ್ಣಪರಿಷ್ಕರಣದಿಂದ ಕೆಡದಂತೆ ಉಳಿಸಿಕೊಳ್ಳು ವ 
ಸಾಂಪ್ರದಾಯಿಕ ಕ್ಯಾನಿಂಗ್‌ ವಿಧಾನದ ಮುಖ್ಯ ಹೆಜ್ಜೆಗಳು ಈ ಕ್ರಮದಲ್ಲಿವೆ: 


(1) ಪೂರ್ವತಯಾರಿ: ಕಚ್ಚಾರೂಪದಲ್ಲಿ ಸಿಕ್ಕುವ ಆಹಾರ ಪದಾರ್ಥ 
ಗಳನ್ನು ಡಬ್ಬಿಗಳಲ್ಲಿ ತುಂಬಿಸುವ ಮೊದಲು, ತೊಳೆಯುವುದು, ತಿನ್ನಲು ಯೋಗ್ಯ 
ವಲ್ಲದ ಭಾಗಗಳಿಂದ ಪ್ರತ್ಯೇಕಿಸಿ ಅವಶ್ಯವಿರುವ ಅಂಶಗಳನ್ನಷ್ಟೆ ಆಯ್ದುಕೊಂಡು ಶುಚಿ 
ಗೊಳಿಸುದ್ರುದು, ಬೇಕಾದ ಆಕಾರಕ್ಕೆ ಕತ್ತರಿಸುವುದು, ಸುಲಿಯುವುದು, ಲವಣ ದ್ರಾವ 
ಣದ ವರ್ಶನೆಗೆ ಗುರಿಪಡಿಸುವುದು, ಪುಡಿ ಮಾಡುವುದು, ಇತರ ಪದಾರ್ಥಗಳೊಂದಿಗೆ 
ಮಿಶ್ರ ,ಮಾಡುವುದು, ಕಾಯಿಸುವುದು, ಬೇಯಿಸುವುದು, ಹುರಿಯುವುದು, ಇವೇ 
ಮೊದಲಾದ ಅನೇಕ ಕಾರ್ಯಗಳಿಂದ ಅನುಕೂಲವಾದ ರೂಪಕ್ಕೆ ಹದಗೊಳಿಸಿ 
ಡಬ್ಬಿಗಳಲ್ಲಿ ಹಾಕಲು ಸಜ್ಜುಗೊಳಿಸುವ ಎಲ್ಲಾ ಕಾರ್ಯಕ್ರಮಗಳನ್ನು ಈ ಹಂತದಲ್ಲಿ 
ಸೇರಿಸಬಹುದು. ಬೇರೆ ಬೇರೆ ಆಹಾರ ಪದಾರ್ಥಗಳ ಕ್ಯಾನಿಂಗ್‌ ವಿಧಾನಗಳಲ್ಲಿರುವ 
ಮುಖ್ಯ ಭೇದಗಳು ಈ ಹಂತದಲ್ಲಪ್ಟೆ ಇರುವುವು. 


, (2) ಡಬ್ಬಿಗಳಲ್ಲಿ ತುಂಬಿಸುವುದು: ಮೇಲೆ ಹೇಳಿದ ರೀತಿಗಳಲ್ಲಿ ತಯಾರಿ 
ಸಲ್ಪಟ್ಟ ಆಹಾರ ವಸ್ತುಗಳನ್ನು ಅವುಗಳ ಗುಣರೂಪಗಳಿಗನುಸಾರವಾಗಿ, ಯೋಗ್ಯ 
ಪರಿಮಾಣದಲ್ಲಿ ತೂಕಮಾಡಿ ಅಥವಾ ಅಳೆದು, ಮೊದಲೇ ಚೊಕ್ಕಟ ಮಾಡಲ್ಪಟ್ಟ 
ಡಬ್ಬಿಗಳಲ್ಲಿ ನಿಶ್ಚಿತ ಪ್ರಮಾಣದಲ್ಲಿ ಮತ್ತು ಅನುಕೂಲವಾದ ವ್ಯವಸ್ಥಿತ ರೀತಿಯಲ್ಲಿ 
ಇರಿಸುವುದು ಅಥವಾ ತುಂಬಿಸುವುದು ಎರಡನೆಯ ಹೆಜ್ಜೆ. 


4 *ಕ್ಯಾನಿಂಗ್‌' ಆಹಾರ ಜೋಪಾಸನೆಯ ಒಂದು ಆಧುನಿಕ ವಿಧಾನ 


. (3) ವಾಯು ಶೋಷಣೆ: ಆಹಾರದಿಂದ ತುಂಬಿದ ಡಬ್ಬಿಗಳಿಂದ, ಶಾಖ 
ಅಥವಾ ಉಗಿಯಿಂದಾಗಲಿ, ಯಾಂತ್ರಿಕ ಸಾಧನಗಳಿಂದಾಗಲಿ ವಾಯುವನ್ನು ಹೊರ 
ಸೆಳೆದು, ಡಬ್ಬಿಗಳಲ್ಲಿ ಸಾಕಷ್ಟು ನಿರ್ವಾತವನ್ನೇರ್ಪಡಿಸುವುದೆ ವಾಯು ಶೋಷಣಾ 
ಕಾರ್ಯ, 


(4) ಡಬ್ಬಿಗಳನ್ನು ಮುಚ್ಚುವುದು: ಆಹಾರ ಡಬ್ಬಿಗಳಲ್ಲಿ ನಿರ್ಮತ 
ಪರಿಸ್ಥಿತಿಯು ಏರ್ಪಟ್ಟಿರುವಾಗಲೇ ಅವುಗಳನ್ನು ಮುಚ್ಚಳಗಳಿಂದ ಬಿಗಿಯಾಗಿ 
ಜೋಡಿಸುವುದು ನಂತರದ ಹಂತ, ಈ ಜೋಡಣೆಯು ವಾಯು ಪೆ ಪ್ಪ ವೇಶಿಸದಷ್ಟು) 
ಬಿಗಿಯಾಗಿರತಕ್ಕದ್ದು. ಹೀಗೆ ಮುಚ್ಚಿದ ನಂತರ ಡಬ್ಬಿಯೊಳಗಿನ ಅಹಾರ ಮತ್ತು 


ಹೊರಗಿನ ವಾತಾವರಣಗಳೊಳಗಿನ ಪರಸ್ಪರ ಸಂಪರ್ಕವು ಕಡಿಯಲ್ಪಡುವುದು. \ 


(5) ಉಷ್ಣ ಪರಿಷ್ಕರಣ: ಹೀಗೆ ಡಬ್ಬಿಯಲ್ಲಿ ಸೆರೆಹಡಿಯಲ್ಪಟ್ಟ ಆಹಾರ 
ವನ್ನು ಸಾಕಷ್ಟು ಉಷ್ಣತೆಗೆ ಗುರಿಪಡಿಸಿ, ಅದರಲ್ಲಿರಬಹುದಾದ ಸೂಕ್ಷ್ಮಾಣುಜೀವಿಗಳನ್ನು. 
ನಾಶಪಡಿಸುವ ಕ್ರಿಯೆಯು ಕ್ಯಾನಿಂಗ್‌ ವಿಧಾನದ ಅತಿಮುಖ್ಯ ಹಂತವಾಗಿದೆ. ಶಾಖದ' 
` ಪರಿಣಾಮಕ್ಕೆ ಗುರಿಪಡಿಸುವ ಕಾಲ ಮತ್ತು ಉಪಯೋಗಿಸಲ್ಪಟ್ಟ ಉಷ್ಣತಾಮಾನ, 
ಇವು ಆಯಾ ಡಬ್ಬಿಯಲ್ಲಿರುವ ಆಹಾರ ಪದಾರ್ಥಕ್ಕೆ ಅನುಗುಣವಾಗಿರತಕ್ಕದ್ದು.. 
ಉಷ್ಣಪರಿಷ್ಯರಣ ಕಾಯೆನವ ಹೆಚ್ಚು ಅಥವಾ ಕಡಮೆಯಾದಲ್ಲಿ ಡಬ್ಬಿಯ ಟಜ್ಞಾರಗಳು 
ಕೆಟ್ಟು )ಹೋಗುವುವು. 


(6) ಡಬ್ಬಿಗಳನ್ನು ತಣಿಸುವುದು: ಶಾಖದ ಪರಿಣಾಮಕ್ಕೆ ಗುರಿ ಮಾಡ 
" ಲೃಟ್ಟ ಆಹಾರ ಡಬ್ಬ ಗಳನ್ನು" ಉಷ್ಣಪರಿಷ್ಕರಣ ಕ್ರಿಯೆ ಮುಗಿದೊಡನೆ ತ್ನಧಿತವಾಗಿ, 
ಗಾಳಿಯಲ್ಲಾಗಲಿ ತಣ್ಣೀರಿನಲ್ಲಾಗಲಿ "ತಣಿಸಿ, ಹೊರವಾತಾವರಣದ ಉಷ್ಣತೆಗೆ ಇಳಿಯು 
ಮಂಕೆ ಮಾಡುವುದು ಕೊನೆಯ ಹೆಜ್ಜೆಯಾಗಿದೆ. ತಣಿದ ಡಬ್ಬಿಗಳನ್ನು “ಒರೆಸಿ ಹೊರ 
ಮೈಯ ನೀರಿನ ಪಸೆಯನ್ನು ಅರಿಸಿ, ಅಗತ್ಯವಿದ್ದಲ್ಲಿ ವಿವರಸೂಚಿ ಪತ್ರಗಳನ್ನಂಟಿಸಿ, 
ರಟ್ಟಿನ ಅಥವಾ ಮರದ ಪೆಟ್ಟಿಗೆಗಳಲ್ಲಿ ಸಂಗ್ರಹಿಸಿಡುವುದು ಉಳಿದ ಕೆಲಸಗಳಾಗಿವೆ. 
ಈಗ ಡಬ್ಬಿಗಳು ಮಾರುಕಟ್ಟೆಗೆ ಸಿದ್ದವಾದಂತೆ. 


ಇತರ ವಿಜ್ಞಾನ ನಿಷಯಗಳೊಡನೆ ಸಂಬಂಧ: ಮೇಲೆ ಹೇಳಿದ ಸರಳ 
ವಾದ ಹಂತಗಳಿಂದ ಕೊಡಿದ ಈ ಆಹಾರ ಜೋಪಾಸನೆಯ ವಿಧಾನವು ಕಳೆದ ಸುಮಾರು 
ಒಂದು ಒಂದೂವರೆ ಶತಮಾನದ ಅವಧಿಯಲ್ಲಿ ಫಿಪಾಬವಾನಿ ಬೆಳವಣಿಗೆ ಹೊಂದಿ, 
ಆಹಾರ ವಿಜ್ಞಾನದ ಒಂದು ಮುಖ್ಯ ಶಾಖೆಯಾಗಿ, ಸ್ವತಃ ಒಂದು ತಾಂತ್ರಿಕ ಶಾಸ್ತ್ರವಾಗಿ 
ರೂಪುಗೊಂಡಿದೆಯೆ:ದರೆ ತಪ್ಪಾಗಲಾರದು. ಇತರ ತಾಂತ್ರಿಕ ವಿಷಯಗಳಂತೆಯೇ 
“ಕ್ಯಾನಿಂಗ್‌ ತಂತ್ರಶಾಸ್ತ್ರ'ವು ಸಹಾ ವಿವಿಧ ವಿಜ್ಞಾನಗಳ ಮೂಲ ತತ್ವಗಳನ್ನೂ, 


ವಿಷಯ 5 

ತ್ಯ | 
ಸಿದ್ಧಾಂತಗಳನ್ನೂ ಪ್ರಾಯೋಗಿಕವಾಗಿ ಅಳವಡಿಸಿಕೊಂಡಿರುತ್ತದೆ. ಮುಖ್ಯವಾಗಿ, 
ಆಹಾರ ವಿಜ್ಞಾನ, ಸೂಕ್ಷ್ಮಾಣು ಜೀವಿಶಾಸ್ತ್ರ, ಭೌತಶಾಸ್ತ್ರ ಮತ್ತು ರಸಾಯನಶಾಸ್ತ್ರಗಳ 
ಸಿದ್ಧಾಂತಗಳೇ ಈ ತಂತ್ರದಲ್ಲಿ ಬಳಕೆಯಲ್ಲಿರುವುದಾದರೂ, ಜೀವರಸಾಯನಶಾಸ್ತ್ರ, 
ಪೋಷಣ ವಿಜ್ಞಾನ, ಆರೋಗ್ಯಶಾಸ್ತ್ರ ಹಾಗೂ ಇಂಜಿನಿಯರಿಂಗ್‌, ಅರ್ಥಶಾಸ್ತ್ರ ಮತ್ತು 
ಸಂಖ್ಯಾಶಾಸ್ತ್ರಗಳ ಹಲವು ಅಂಶಗಳೂ ಕ್ಯಾನಿಂಗ್‌ ತಂತ್ರದಲ್ಲಿ ಉಪಯುಕ್ತವಾಗುತ್ತವೆ. 
ಆಹಾರ ಜೋಪಾಸನೆಯ ಈ ವಿಧಾನದ ಆಳವಾದ ಅಭ್ಯಾಸಕ್ಕಾದರೋ, ಈ ಹಲವು 
ವೈಜ್ಞಾನಿಕ ವಿಷಯಗಳ ತಕ್ಕಷ್ಟು ಜ್ಞಾನ ಮಾತ್ರವಲ್ಲದೆ, ಗಣಿತಶಾಸ್ತ್ರದಲ್ಲಿ ಕೂಡಾ 
ಸ್ವಲ್ಪಮಟ್ಟಿನ ತಿಳಿವಳಿಕೆಯು ಅವಶ್ಯವೆನಿಸದಿರಲಾರದು. 


ಈ ರೀತಿಯಲ್ಲಿ ಡಬ್ಬಿಯ; ಆಹಾರಗಳು ಸರ್ವತ್ರ ಜನಪ್ರಿಯವಾಗಿ ಬಳಕೆ 
ಯಲ್ಲಿರಲು ಕ್ಯಾನಿಂಗ್‌ ವಿಧಾನದಲ್ಲೂ ಈ: ವಿಧಾನದಿ:ದ ತಯಾರಿಸಲ್ಪಟ್ಟ ಆಹಾರ 
ಪಸ್ತುಗಳಲ್ಲೂ ಅಡಕವಾಗಿರುವ ಆನೇಕ ವೈಶಿಷ್ಟ್ಯಗಳು ಕಾರಣವಾಗಿವೆ. ಇವುಗಳಲ್ಲಿ 
ಮುಖ್ಯವಾದವು ಈ ಕೆಳಗಿನಂತಿವೆ: 

(1) ಕ್ಯಾನಿಂಗ್‌ ತಂತ್ರವು ಆಹಾರ ಜೋಪಾಸನೆಯ ಒಂದು ಸರಳ ವಿಧಾನ 
ವಾಗಿದೆ. 

(2) ಈ ವಿಧಾನದಿಂದ ವಿವಿಧ ಗುಣಸ್ವಭಾವಗಳಿರುವ ಆಹಾರ ವಸ್ತುಗಳನ್ನು 
ಜೋಪಾಸನೆ ಮಾಡುವುದು ಸಾಧ್ಯವಿದೆ. 

(3) ಕ್ಯಾನಿಂಗ್‌ ಕೈಗಾರಿಕೆಯನ್ನು ಅತಿ ಚಿಕ್ಕ 'ಹಾಗೂ ಅತಿ ದೊಡ್ಡ ಪ್ರಮಾಣ 
ಗಳಲ್ಲಿ ಲಾಭದಾಯಕವಾಗಿ ನಡೆಯಿಸುವುದು ಸಾಧ್ಯವಿದೆ. 

(4) ಈ ವಿಧಾನದಲ್ಲಿ ಬಹುಮಟ್ಟಿಗೆ ಯಂತ್ರಗಳ ಮತ್ತು ಕೈಕೆಲಸಗಳ ಬಳಕೆ 
ಯನ್ನು ಅದಲು ಬದಲಾಗಿ ಉಪಯೋಗಿಸಿಕೊಳ್ಳ ಬಹುದು. ಕ 

(5) ಡಬ್ಬಿಯ ಆಹಾರ ಪದಾರ್ಥಗಳು ಯಾವುದೇ ವಿಧವಾಗಿಯೂ 
ಆರೋಗ್ಯಕ್ಕೆ ಬಾಧಕವನ್ನುಂಟುಮಾಡದಿರುವಂತಹವುಗಳಾಗಿವೆ. 


(6) ಡಬ್ಬಿಯ ಆಹಾರವನ್ನು ಬಳಸುವವರಿಗೆ ಪೂರ್ವತಯಾರಿ ಅಥವಾ 
ಡುಗೆಯ ಕೆಲಸವು ಬಹು ಅಂಶ ಕಡಮೆಯಿರುತ್ತದೆ. 








(7) ಈ ರೀತಿಯಲ್ಲಿ ರಕ್ಷಿಸಲ್ಪಟ್ಟ ವಿವಿಧ ಆಹಾರ ವಸ್ತುಗಳನ್ನು ಜೋಪಾಸನೆ 
ಡಿ ಎಲ್ಲಾ ಕಾಲಗಳಲ್ಲೂ ಎಲ್ಲಾ ಸ್ಥಳಗಳಲ್ಲೂ ಒದಗಿಸುವುದು ಸಾಧ್ಯವಿದೆ. 

(8) ಡಬ್ಬಿಗಳಲ್ಲಿ ಜೋಪಾಸನೆ ಮಾಡಲ್ಪಟ್ಟ ಆಹಾರ ವಸ್ತುಗಳನ್ನಿಡಲು 
ಲ ಕೊಠಡಿಗಳೇ ಮೊದಲಾದ ವಿಶೇಷ ಸೌಲಭ್ಯಗಳ ಅವಶ್ಯಕತೆಯಿರುವುದಿಲ್ಲ. 
| 


ಶೀ; 


6 *ಕ್ಯಾನಿಂಗ್‌' ಅಹಾರ ಜೋಪಾಸನೆಯ ಒಂದು ಆಧುನಿಕ ವಿಧಾನ 


(9) ಈ ಆಹಾರ ಪದಾರ್ಥಗಳಲ್ಲಿ ತಿನ್ನಲು ಯೋಗ್ಯವಲ್ಲದ ಭಾಗಗಳು 
ತೆಗೆಯಲ್ಪಟ್ಟಿದ್ದು ಇವು ಒಂದಕ್ಕೆ ಎರಡರಿ:ದ ನಾಲ್ಕು ಪಾಲಿನ ಮೂಲ ಆಹಾರ 
ವನ್ನು ಪ್ರತಿನಿಧಿಸುತ್ತವೆ. 


(10) ಇವೆಲ್ಲಕ್ಕಿಂತಲೂ ಮುಖ್ಯವಾಗಿ ಡಬ್ಬಿಯ ಆಹಾರಗಳು ಅತಿ ದೀರ್ಫ 
ಕಾಲದವರೆಗೆ (ವರ್ಷಗಟ್ಟಲೆ) ಹಾಳಾಗದೆ ಉಳಿಯುವ ಗವ್ಯ ವುಗಳಾಗಿವೆ. 


ಇವಿಷ್ಟಲ್ಲದೆ, ಇವು ರುಚಿಕರವಾಗಿ ತಯಾರಿಸಲ್ಪ ಟ್ಟಿದ್ದು ಆಕರ್ಷಕವಾಗಿರುವುದು, 
ಮೂಲ ಆಹಾರದಲ್ಲಿನ ಹೆಚ್ಚಿನ ಎಲ್ಲ ಪೋಷಣಾಂಶಗಳನ್ನೊ ಳಗೊಂಡಿರುವುದು ಮತ್ತು 
ಸೀದಾ ತಿನ್ನಲು ಯೋಗ್ಯ ವಾಗಿರ 
ಬಳಕೆಗೆ ಕಾರಣವಾಗಿವೆ. 


ಅಧ್ಯಾಯ 2 


ಕ್ಯಾನಿಂಗ್‌ ತಂತ್ರದ ಬೆಳವಣಿಗೆಯ ಇತಿಹಾಸ 


ಆಹಾರ ಜೋಪಾಸನೆಯ ವಿಧಾನಗಳಲ್ಲಿ ಕ್ಯಾನಿಂಗ್‌ ತಂತ್ರದ ಶೋಧನೆ ಮತ್ತು, 
ಬೆಳವಣಿಗೆಗಳ ಇತಿಹಾಸವು ಇತರ ವೈಜ್ಞಾನಿಕ ವಿಷಯಗಳ ಚರಿತ್ರೆಗಳಂತೆಯೇ ತುಂಬಾ 
ಕುತೂಹಲದಾಯಕವೂ ಮನಸ್ಸನ್ನು ಸೆರೆಹಿಡಿಯುವಂತಹದೂ ಆಗಿದೆ. ಇದು ಒಟ್ಟು 
೧ದೂವರೆ ಶತಮಾನಕ್ಕಿಂತ ಬಹಳಷ್ಟು ಆಧಿಕ ಕಾಲಾವಧಿಯನ್ನು ಆಕ್ರಮಿಸಿರದಿದ್ದರೂ 
ಸಹ, ಈ. ಅನತಿದೀರ್ಫ್ಥವಾದ ಅವಧಿಯು ಅನೇಕ ವಿಜ್ಞಾನಿಗಳ, ಸಂಶೋಧಕರ 
ಹಾಗೂ ಕೈಗಾರಿಕಾ ಮುಂದಾಳುಗಳ ಪ್ರಯತ್ನಗಳಿಂದ ತುಂಬಿದೆ. ಜೆ. ಸಿ. ಡ್ರಮಂಡ್‌ 
ಎಂಬುವರು ಉಲ್ಲೇಖಿಸಿದಂತೆ ಕ್ಕಾನಿಂಗ್‌ ಕೈಗಾರಿಕೆಯ ಇತಿಹಾಸವು `ಸಾಹಸಮಯ 
ಮುನ್ನಡೆಯ, ಗಹನವಾದ ಸಮಸ್ಯೆಗಳ, ಎದೆಗುಂದಿಸುವ ವಿಫಲತೆಗಳ ಮತ್ತು 
ಮಹತ್ತಾದ ಸಾಧನೆಗಳ' ಇತಿಹಾಸವಾಗಿದೆ. ಡಬ್ಬಿಗಳಲ್ಲಿ ಸಂರಕ್ಷಿತವಾದ ಆಹಾರ * 
ಪದಾರ್ಥಗಳನ್ನು ಈಗಿನ ಜನತೆಯು, ಸುರಕ್ಷಿತವೂ, ಪರಿಪೂರ್ಣವೂ, ಆರೋಗ್ಯ 
ದಾಯಕವೂ, ಉತ್ತಮವಾದವೂ ಎಂಬುದಾಗಿ ಸ್ವೀಕರಿಸುವುದಾದರೆ ಇದಕ್ಕೆ ಕಾರಣ 
ವಿವಿಧ ವಿಜ್ಞಾನ ವಿಷಯಗಳಲ್ಲಿನ ಅನೇಕ ಶೋಧನೆಗಳು ಮತ್ತು ಇವುಗಳನ್ನು ಕ್ಯಾನಿಂಗ್‌ 
ತಂತ್ರದಲ್ಲಿ ಬಳಸಿಕೊಳ್ಳುವುದರಲ್ಲಿ ಎಡೆಬಿಡದೆ ದುಡಿದ ಆಹಾರ ವಿಜ್ಞಾನಿಗಳ ಸಫಲ 
ಶ್ರಮ ಎಂದು ಹೇಳಬಹುದು. 


ಕ್ಯಾನಿಂಗ್‌ ತಂತ್ರದ ಹುಟ್ಟು : ಆಹಾರ ಪದಾರ್ಥಗಳನ್ನು ಮುಂದಿನ 
ಉಪಯೋಗಕ್ಕಾಗಿ ಜೋಪಾಸನೆ ಮಾಡಿಟ್ಟುಕೊಳ್ಳುವುದರ ಉಪಯುಕ್ತತೆಯನ್ನು 
ಮಾನವನು ಇತಿಹಾಸ ಪೂರ್ವಕಾಲದಿಂದಲೂ ಕಲಿತಿದ್ದನೆನ್ನುವುದರಲ್ಲಿ ಸಂದೇಹವಿಲ್ಲ. 
ಒಣಗಿಸಿ ಉಳಿಸಿಕೊಳ್ಳುವ ವಿಧಾನವು ಇಂತಹ ಒಂದು ಅತಿ ಪ್ರಾಚೀನವಾದ ವಿಧಾನ. 
ಉಪ್ಪು ಹಾಕುವುದು ಮತ್ತು ಹೊಗೆ ಹಿಡಿಸುವುದು ಐತಿಹಾಸಿಕ ಯುಗದ ಆರಂಭ 
೦ದಲೇ ಪ್ರಚಾರದಲ್ಲಿದ್ದುವೇಬುದಕ್ಕೆ ಸಾಕ್ಷ್ಯಗಳಿವೆ. ನೈಸರ್ಗಿಕವಾಗಿ ಲಭಿಸುತ್ತಿದ್ದ 
ಮಂಜುಗಡ್ಡೆಯಲ್ಲಿಟ್ಟ ಆಹಾರವಸ್ತುಗಳು ಕೊಳೆಯದೆ ಬಹುಕಾಲದವರೆಗೆ ಉಳಿಯು 
ತ್ತವೆ ಎಂಬ ವಿಷಯವೂ ಸಹ ಬಹಳ ಹಿಂದಿನಿಂದಲೇ ತಿಳಿದಿದ್ದಿರಬೇಕು. ಆದರೆ, 
ಡಬ್ಬಿಗಳಲ್ಲಿ ಮುಚ್ಚಿಟ್ಟ ಆಹಾರ ಪದಾರ್ಥಗಳನ್ನು ಶಾಖದ ಪರಿಣಾಮಕ್ಕೊಳಪಡಿಸಿ 
ಅವು ಕೆಡದಂತೆ ಬಹು ದೀರ್ಥಕಾಲ ರಕ್ಷಿಸಿಡಬಹುದೆ:ಬ ತತ್ವವನ್ನು ತಿಳಿದುಕೊಂಡು, 
ಈ ವಿಧಾನವನ್ನು ಬಳಕೆಯಲ್ಲಿ ತಂದುಕೊಂಡುದು ಮಾತ್ರ ಸ:ಪೂರ್ಣವಾಗಿ ಅಧುನಿಕ. 
ಯುಗದಲ್ಲೇ ಎಂಬುದರಲ್ಲಿ ಯಾವ. ಸಂಶಯವೂ ಇಲ್ಲ. ಈ ತಂತ್ರವು ನೆಪೋಲಿಯನ್ನನ 


ಕ 


8 ಕ್ಯಾನಿಂಗ್‌? ಆಹಾರ ಜೋಪಾಸನೆಯ ಒಂದು ಆಧುನಿಕ ವಿಧಾನ 


ಕಾಲಕ್ಕಿಂತಲೂ ಹಿಂದೆ ತೀರಾ ಅಜ್ಞಾತವಾಗಿದ್ದು, 19ನೇ ಶತಮಾನದ ಆದಿಯಲ್ಲಿ 
ಫ್ರಾನ್ಸ್‌ ದೇಶದಲ್ಲಿ ನಡೆಯುತ್ತಿದ್ದ ಯುದ್ಧಗಳ ಹಿನ್ನೆಲೆಯಲ್ಲಿ ಜನ್ಮ ತಾಳಿತು. ಆ 
ಕಾಲದಲ್ಲಿ ಫ್ರಾನ್ಸ್‌ನಲ್ಲಿ ವಾಸಿಸುತ್ತಿದ್ದ, ಬ್ರೆಡ್‌, ಬಿಸ್ಕಿಟ್‌, ದ್ರಾಕ್ಷಾರಸ ಮತ್ತು 
ಇತರ ಹಲವಾರು ವಿಧದ ಅಹಾರ ವಸ್ತುಗಳ ತಯಾರಕನೂ, ವ್ಯಾಪಾರಿಯೂ, 
ವಿತರಣೆಗಾರನೂ ಆಗಿದ್ದ, ನಿಕೊಲಸ್‌ ಆಪರ್ಟ್‌ ಎಂಬ ಒಬ್ಬ ವೃಕ್ತಿಯ ಪ್ರಯತ್ನಗಳೇ 
ಕ್ಯಾನಿಂಗ್‌ ವಿಧಾನದ ಶೋಧನೆಯ ಮೂಲಕಾರಣವೆನ್ನಬಹುದು. 


ಹಿನ್ನೆಲೆ: ಈ ಶೋಧನೆಯು ಇಡೀ ಜಗತ್ತಿನ, ಆಹಾರ ವಸ್ತುಗಳ ತಯಾರಿಕೆ, 
ಉಪಯೋಗ, ಜೋಪಾಸನೆಗಳಿಗೆ ಸಂಬಂಧಿಸಿದ ಕೈಗಾರಿಕೆ ಮತ್ತು ವಾಣಿಜ್ಯಗಳಲ್ಲಿ 
ಉಂಟುಮಾಡಿದ ಬೃಹತ್‌ ಪರಿಣಾಮವನ್ನೂ, ಇದರ ಮೂಲಕ ಕರ್ತೃವಾದ ಅಪರ್ಟನ 
ಸಾಧನೆಯ ಮಹತ್ವವನ್ನೂ ಪೂರ್ಣವಾಗಿ ಅರ್ಥಮಾಡಿಕೊಳ್ಳ ಬೇಕಾದರೆ ಆಗಿನ ಕಾಲದ 
ವೈಜ್ಞಾನಿಕ ತಿಳಿವಳಿಕೆಯ ಹಿನ್ನೆಲೆಯನ್ನು ಅರಿಯುವುದು ಅಗತ್ಯ, 18ನೇ ಶತಮಾನದ 
ಅಪರಾರ್ಧ ಹಾಗೂ 19ನೇ ಶತಮಾನದ ಮೊದಲ ಭಾಗವನ್ನು ಆಹಾರ ವಿಜ್ಞಾನ 


ಕುರಿತು ಹೇಳುವುದಿದ್ದರೆ ಅಜ್ಞಾನ ಯುಗವೆಂತಲೇ ಅನ್ನಬಹುದು. ರಸಾಯನ 


ಕ್ಮ 
` ಶಾಸ್ತ್ರವು, ಆಗಿನ ಕಾಲದಲ್ಲಿ ಐರೋಪ್ಯ ದೇಶಗಳಲ್ಲೆಲ್ಲಾ ಜನಪ್ರಿಯವಾಗಿದ್ದ ಲೋಹ 

ಪಲ್ಲಟ ಶಾಸ್ತ್ರದಿಂದ, ಪ್ರತ್ಯೇಕವಾಗಿ ಒಂದು ಸ್ವತಂತ್ರ ವಿಜ್ಞಾನ ವಿಭಾಗವಾಗಿ ಆಗಷ್ಟೆ 

ಮೂಡಿಬರುತ್ತಿತ್ತು. ಆಣುಜೀವಿಶಾಸ್ತ್ರವಾದರೋ ನಾವು ಈಗ ತಿಳಿದಿರುವಂತೆ 
ವಿಶಿಷ್ಟ ವಿಜ್ಞಾನ ವಿಷಯವಾಗಿ ಶಿಳಿಯಲ್ಪಟ್ಟೇ ಇದ್ದಿಲ್ಲ ಆಹಾರ ಪದಾರ್ಥಗಳ 
ಗುಣಸ್ವಭಾವಗಳು ಹಾಗೂ ಅವು ಕೆಡುವ ಕಾರಣಗಳ ಬಗ್ಗೆ ಜನಸಾಮಾನ್ಯರಿಗಷ್ಟೇ 
ಅಲ್ಲ, ಆಗಿನ ಕಾಲದ ವಿಜ್ಞಾನಿಗಳಿಗೂ ಸಹ ಇದ್ದ ನಿಖರವಾದ ಜಾ ನವು ಅತ್ಯಲ್ಪವೆಂದೇ 
ಹೇಳಬಹುದು. ಆ ಕಾಲದ ಸಂಶೋಧಕರು ಉಪಯೋಗಿಸುತ್ತಿದ್ದ ಉಪಕರಣ, 
ಸಲಕರಣೆಗಳು ತೀರಾ ಒರಟು ಮತ್ತು ಪ್ರಯೋಗಶಾಲೆಗಳು ಅತಿ ಪುರಾತನ ಸ್ಲಿತಿಯವು 
ಗಳಾಗಿದ್ದುವಲ್ಲದೆ, ಹೆಚ್ಚಿನ ಸೌಲಭ್ಯಗಳನ್ನೂ, ಉಪಕರಣಗಳನ್ನೂ ಆಯಾ ಸ:ಶೋಧ 
ಕರು ತಾವೇ ಸ್ವತಃ ರಚಿಸಿ ಒದಗಿಸಿಕೊಳ್ಳಬೇಕಿತ್ತು. ಈಗ ನಾವು ಕಾಣುವಂತೆ, 
ಯಾವುದೇ ವಿಜ್ಞಾನ ವಿಷಯಗಳಲ್ಲಿ ಸ:ಶೋಧನೆಯನ್ನು ನಡೆಯಿಸುವುದಕ್ಕಾಗಿ ಸೂಕ್ಷ 
ಉಪಕರಣಗಳೇ ಆಗಲಿ, ಆಧುನಿಕ ಪ್ರಯೋಗ ಶಾಲೆಗಳೇ ಆಗಲಿ ಇರಲಿಲ್ಲವಷ್ಟೇ ಅಲ್ಲ, 
ಈ ವಿಷಯಗಳನ್ನು ಕುರಿತಾದ ಪ್ರಕಟಿತ ಸಾಹಿತ್ಯ ಕೂಡಾ ಶೂನ್ಯವೆಂದೇ ಎನ್ನಬೇಕು. 
ಇಂತಹ ಪರಿಸ್ಥಿತಿಯಲ್ಲಿ ಕೆಲಸ ಮಾಡಬೇಕಿದ್ದ ಸಂಶೋಧಕನ ಬವಣೆಗಳನ್ನು ಊಹಿ 
ಸಿಯೇ ತಿಳಿಯಬೇಕು. 

ನ 


[ls 


ಆಗಿನ ಕಾಲದ ವಿಜ್ಞಾನಿಗಳ ಗಮನವನ್ನು ಸೆಳೆದ ಒಂದು ಸಮಸ್ಯೆಯೆಂದರೆ 
ಜೀವಿಗಳ ಉದ್ಭವವು ನಿರ್ಜೀವ ಪದಾರ್ಥಗಳಿಂದ ಸಾಧ್ಯವೇ ಅಥವಾ ಜೀವಿಯು 
ಜೀವಿಯಿಂದಲೇ ಹುಟ್ಟಬೇಕೇ ಎಂಬುದು. ಈ ವಿಷಯದ ಚರ್ಚೆಯಲ್ಲಿ ಯುರೋಪಿನ 


ಕ್ಯಾನಿಂಗ್‌ ತಂತ್ರದ ಬೆಳವಣಿಗೆಯ ಇತಿಹಾಸ J 


ಅನೇಕ ದೇಶಗಳ ವಿಜ 
ವಾದವನ್ನು ಹಲಕೆಲವು ಅಪಕ್ವ ಹಾಗೂ ಅಪರಿಪೂರ್ಣ ಗ ಚ ar 


ನೀಡ್‌ಹ್ಲಾಮ್‌ ಎ:ಬ ವಿಜ್ಞಾ ನಿಯು ಸುಮಾರು 1745 ರಲ್ಲಿ, ಚೊಕ್ಕಟವಾದ 
ಸೀಸೆಗ ಲ್ಲಿ ಬಿಸಿಮಾಡಿದ ಚ ವಸ್ತುಗಳನ್ನು ತುಂಬಿಟ್ಟು ಬೆಣೆಗಳಿಂದ ಭದ್ರ ವಾಗಿ 


ಮುಚ್ಚಿ ಕೆಲವೇ ದಿನಗಳಲ್ಲಿ ಈ ಆಹಾರ ಪದಾರ್ಥಗಳು ಕೊಳೆತು ಸೂಕ್ಷ್ಮಜೀವಿಗಳಿಂದ 
ಕೂಡಿರುವುದನ್ನು ತನ್ನ ಪ್ರಯೋಗಗಳಲ್ಲಿ ತೋರಿಸಿಕೊಟ್ಟು “ನಿರ್ಜೀವ ಜೀವೋತ್ಪತ್ತಿ'ಯ 
ಸಲ್ಪ 


4 ೧೨ 


ಸಿದ್ದಾಂತವನ್ನು ಸಾಬೀತುಗೊಳಿಸಿದ್ದನು. ಈ ಪ್ರಯೋಗಗಳಲ್ಲಿ ಉಪಯೋಗಿಸಲ್ಪಟ್ಟ 
ಬೆಣೆಗಳನ್ನು ಮಾತ್ರ ಶಾಖದಿ:ದಲೇ ಆಗಲಿ, ಬೇರಾವ ವಿಧಾನದಿ:ದಾಗಲಿ ನಿರ್ಜೀವ 
ಗೊಳಿಸಿಕೊಳ್ಳುವುದನ್ನು ಮರೆತಿದ್ದನು. ಇದಾದ ಕೆಲವೇ ವರ್ಷಗಳಲ್ಲಿ (1765) 


ಓ 


ಇಟಲಿಯ ಸ್ಪೆಲಂಸಾನಿ ಎಂಬಾತನು ತನ್ನದೇ ಆದ ಪ್ರಯೋಗಗಳಿಂದ ಜೀವಿಗಳ 
ಉತ್ಪತ್ತಿಯು ಜೀವಿಗಳಿಂದಲೇ ಆಗಬೇಕಲ್ಲದೆ ನಿರ್ಜೀವ ಪದಾರ್ಥಗಳಿಂದ ಸಾಧ್ಯವಿಲ್ಲ 
ಎಂಬುದಾಗಿ ತೋರಿಸಿಕೊಟ್ಟನು. ನಾವು ಈಗ ತಿಳಿದಿರುವಂತೆ ಈತನ. ವಾದವೇ 
ಸರಿಯಾಗಿದ್ದಿ ತಾದರೂ ಸಹ ಇವನ ಅನೇಕ ಪ್ರಯೋಗಗಳ ವಿಫಲತೆಯಿಂದಾಗಿ ಇದಕ್ಕೆ 
ಸಾಕಷ್ಟು ಚ ಲವು ಸಿಕ್ಕದೆ ಹೋಯಿತು. ಇದ ದಕ್ಕೂ ಸ್ವಲ್ಪಕಾಲದ &್ಕ puedes 
ಲ್ಯೂವೆನ್‌ಹಾಕ್‌ ಎಂಬುವನು ಸೂಕ್ಷ್ಮದರ್ಶಕ ಯಂತ್ಸ ್ರವನ್ನು ಮೊತ್ತಮೊದಲಾಗಿ ರಚಿಸಿ 
ಸೂಕ್ಷ್ಮಾಣುಜೀವಿ ಳೆ ಅಸ್ತಿತ್ವವನ್ನು ತೋರಿಸಿಕೊಟ್ಟಿದ್ದರೂ ಕೂಡ, ಆಹಾರ ಪದಾರ್ಥ 
ಗಳ ಕೊಳೆಯುವಿಕೆಗೆ ಇಂತಹ ಜೀವಿಗಳೇ ಕಾರಣವಾಗಿರಬ ುಹುದೆಂಬ ವಿಚಾರವು 
ಯಾರಿಗೂ ಹೊಳೆದಿರಲಿಲ್ಲ. 1782ರಲ್ಲಿ ಸ್ವೀಡನ್ನಿನ ಶೀಲಿ ಎಂಬ ರಸಾಯನ 
ಶಾಸ್ತ್ರಜ್ಞನು ದ್ರಾಕ್ಷಾರಸವನ್ನು ಗಾಜಿನ ಸೀಸೆಗಳಲ್ಲಿ ಶಾಖದ ಪ್ರಯೋಗದಿಂದ ಕೆಡದಂತೆ 
ಜೋಪಾಸನೆ ಮಾಡಿಡುವ ವಿಧಾನವನ್ನು ಕಂಡು ಹಿಡಿದಿದ್ದನು. ಆದರೆ ಈ ವಿಧಾನದ 
ವಿವರಗಳು ಪರದೇಶದ ವಿಜ್ಞಾನಿಗಳಿಗೆ ತಿಳಿದಿರಲಿಲ್ಲ ಮಾತ್ರ ವಲ್ಲದೆ, ಈ ತತ್ವದ 
ಆನುಸಾರವಾಗಿ ಜೋಪಾಸನೆ ಮಾಡುವ ವಿಧಾನವು ಎಲ್ಲಾ ಆಹಾರ ಪದಾರ್ಥ ಗಳಿಗೂ 
ಅನ್ವಯಿಸಬಹುದೆಂಬುದು. ಗೊತ್ತಾಗಿರಲಿಲ್ಲ. ಹಾಗೂ ಈ ಕ್ರಮದಲ್ಲಿ ಆಹಾರವು 
ಕೆಡದೆ ಉಳಿಯಲು ಮುಖ್ಯ ಕಾರಣ ಗಾಸಿ ಗುಟ್ಟು ಸಹಾ ಅಜ್ಞಾತವಾಗಿಯೇ 
ಇದ್ದಿತು. ಇದರಿಂದಾಗಿ ಶೀಲೆಯ ವಿಧಾನವು ಆಹಾರ ಜೋಪಾಸನೆಯ ಸಾಮಾನ್ಯ 


A 


ವಿಧಾನವಾಗಿ ಉಪಯೋಗಕ್ಕೆ ಬ:ದಿರಲಿಲ್ಲ. 

ಇದು ಫ್ರಾನ್ಸ್‌ ದೇಶವು ಜಾ ನ ಮಹಾತ್ವಾಕಾಂಕ್ಷೆಯ ಫಲವಾಗಿ 
ಯುರೋಪು ಖಂಡದಲ್ಲೊಂದು ಪ್ರಬಲ ರಾಷ್ಟ್ರವಾಗಿ ಬೆಳೆಯುತ್ತಿದ್ದ ಕಾಲವಾಗಿತ್ತು. 
ಫ್ರೈಂಚ್‌ ಸೈನಿಕರು ಮತ್ತು ನಾವಿಕರು ಯುರೋ ಪಿನ ಆದ್ಯಂತ ಮಾತ್ರವಲ್ಲದೆ ಆಫ್ರಿಕಾ 
Mar ಏಹ್ಮಾ ಖಂಡದ ಹಲವು ಭಾಗಗಳಲ್ಲೂ, ಈಸ್ಟ್‌ ಇಂಡೀಸ್‌ ದ್ವೀಪಗಳ 


12 ಟ್ರ "ಕ್ಯಾನಿಂಗ್‌' ಆಹಾರ ಜೋಪಾಸನೆಯ ಒಂದು ಆಧುನಿಕ ವಿಧಾನ 





ಗ sp 


ಚಿತ್ರ: 2.1 ನಿಕೊಲಸ್‌ ಅಪರ್ಟ್‌ (ಆಧಾರ-ಬಿಟ್ಟಿಂಗ್‌) 


ಇವನ ಗ್ರಂಥವಾದರೋ, ಯುರೋಪಿನ ಮತ್ತು ಇತರ ದೇಶಗಳ ಅನೇಕ ಭಾಷೆಗಳಲ್ಲಿ 
ಅನೇಕ ಆವೃತ್ತಿಗಳನ್ನು ಅಪರ್ಟನ ಜೀವಿತಾವಧಿಯಲ್ಲಿಯೂ ಅವನ ಮರಣಾನಂತರವೂ, 
ಹೊಂದಿ ಬಹಳಷ್ಟು ಪ್ರಚಾರವಾಯಿತು. ಉದಾಹರಣೆಗಾಗಿ, ಫ್ರಾನ್ಸ್‌ ದೇಶದಲ್ಲಿಯೇ 
1810, 1811, 1813, 1831, 1842, 1857 ಮತ್ತು 1858ರಲ್ಲಿ ಹೊಸ 
ಆವೃತ್ತಿಗಳು ಪ್ರಕಟವಾದವು. ಜರ್ಮನ್‌ ಭಾಷೆಯಲ್ಲಿ 1810 ಮತ್ತು 1812 ರಲ್ಲಿಯೂ, 
ಸ್ವೀಡಿಶ್‌ ಭಾಷೆಯಲ್ಲಿ 1811 ರಲ್ಲೂ, ಇಂಗ್ಲಿಷ್‌ನಲ್ಲಿ 1811 ಮತ್ತು 1812 ರಲ್ಲೂ, 


ಅಮೇರಿಕದಲ್ಲಿ 1812, 1920 ಮತ್ತು 1921 ರಲ್ಲೂ ಹೊಸ ಆವೃತ್ತಿಗಳು ಬೆಳಕನ್ನು 
ಕಂಡವು. 

ಅಪರ್ಟನ ಶೋಧನೆ ಹಾಗೂ ಕಾರ್ಯಗಳು ಅನೇಕರಿಂದ ಪ್ರಶಂಸೆಯನ್ನು ಪಡೆ 
ದಿದ್ದು ಮಾತ್ರವಲ್ಲ, ಅವನ ವಿಧಾನವನ್ನನುಸರಿಸಿ ಅನೇಕ ದೇಶಗಳಲ್ಲಿ ಆಹಾರ ಜೋಪಾ 


ಎ Ne 


ಕ್ಯಾನಿಂಗ್‌ ತಂತ್ರೆದ ಬೆಳವಣಿಗೆಯ ಇತಿಹಾಸ 13 









ಸನೆಯ ಲಾಭದಾಯಕವಾದ ಕೈಗಾರಿಕೆಗಳು ಕೆಲವೇ ವರ್ಷಗಳಲ್ಲಿ ಬೆಳೆದುಬಂದವು. 
ಆದರೆ ಕೆಲವೊ:ದು ವೈಜ್ಞಾ ನಿಕ ವರ್ತುಲಗಳಲ್ಲಿ ಅಪರ್ಟನು ಚುರುಕು ಬುದ್ಧಿಯ ಒಬ್ಬ 
"ವಾ ಭನಾರಿಯನ್ನ4 ಆಗಿದ್ದ ನಲ್ಲ » ಪ್ರಥಮ ದರ್ಜೆಯ ವಿಜ್ಞಾನಿಯಲ್ಲವೆ:ಬ ಅಭಿಪ್ರಾಯ 
ಶ್ರೀ ಈ ಭಾವನೆಯು ಸರಿಯಾದುದಲ್ಲವೆಂತಲೂ, ಅವನ ಶೋಧನೆಯು ಇತ 
ವುದೇ ಮುಖ್ಯ ವೈಜ್ಞಾನಿಕ ಸ ಕಡಮೆ ತರಗತಿಯದಾಗಿರಲಿಲ್ಲವೆಂತಲೂ, 
ಹಾರ ವಸ್ತು ಗಳ ಸ ಸ್ಪ ಭಾವ, ಅವುಗಳಲ್ಲಿ ಉಂಟಾಗುವ ಬದಲಾವಣೆಗಳು, ಅವುಗಳ 
ಮೇಲೆ ಶಾಖವೇ ಹಸಾತ ಶಕ್ತಿಗಳ ಜಗ ಹಾಗೂ ಅವು ಕೆಡಲು ಕಾರಣಗಳು 
ಮತ್ತು ಕೆಡುವಿಕೆಯನ್ನು ನಿರೋಧಿಸಲು ಅವನು ಕಂಡು ಹಿಡಿದ ರೀತಿ, ಈ ವಿಷಯ-ಳ 
ಬಗ್ಗೆ ಆತನಿಗಿದ್ದ ಆಳವಾದ ಅನುಭವ, ವಿಶಾಲವಾದ ಜ್ಞಾನ, ಅವನು ಈ ಸಮಸ್ಯೆಗಳನ್ನು 
ಬಿಡಿಸುವುದರಲ್ಲಿ ಉಪಯೋಗಿಸಿದ ಬುದ್ದಿಶಕ್ತಿ ಮತ್ತು ಪ್ರಯೋಗಗಳನ್ನು ನಡೆಯಿಸಿ 
ಕೊಂಡು ಬಂದ ರೀತಿಗಳು, ನಿರ್ದೋಷವಾದ ವೆ ಓಜ್ಞಾನಿಕ ವಿಧಾನಗಳೇ ಆಗಿದ್ದು ವೆಂತಲೂ, 
ಅಲ್ಲದೆ! ಆತನು ತನ್ನ ವಿಧಾನದಲ್ಲಡಕವಾದ ತತ್ವ ವನ್ನು ಅರ್ಥಮಾಡಿಕೊಂಡ ರೀತಿಯು 
ಅವನ ಸಾಧನೆಯನ್ನು ತುಲನೆ ಮಾಡುವುದಕ್ಕಾಗಿ | ನಿಯೋಜಿಸಲ್ಪಟ್ಟ ದ್ದ ಗೇಲ್ಯೂಸಾಕ್‌ನೇ 
ಮೊದಲಾದ ಆ ಕಾಲದ ಪ್ರಸಿದ್ಧ ವಿಜ್ಞಾನಿಗಳ ತಿಳಿವಳಿಕೆಯನ್ನೂ ಮಾರಿತ್ತೆಂತಲೂ, 
ಅಮೇರಿಕದ ಎ. ಡಬ್ಲ್ಯು. ಬಿಟ್ಟೆಂಗ ವಾದಿಸಿದ್ದಾರೆ. ಇದನ್ನು ಸಮರ್ಥಿಸುವುದಕ್ಕೆ 
ಂದೆರಡ॥ ನಿದರ್ಶನಗಳು ಸುಲಭವಾಗಿ ಸಿಗುತ್ತವೆ 


ಮೊದಲನೆಯದಾಗಿ, ತನ್ನ ಜೋಪಾಸನಾ ವಿಧಾನವನ್ನು ಅವನೇ ವಿವರಿಸಿದ ಈ 
ಕೆಳಗಿನ ವರ್ಣನೆಯನ್ನು ಪರಿಶೀಲಿಸಿರಿ : 


ಕ್ಯಾನಿಗ್‌ ವಿಧಾನದ ಮುಖ್ಯ ನಾಲ್ಕು ಹೆಜ್ಜೆ ಗಳು 
(1) ರಕ್ಷಿಸಿಡಬೇಕಾದ ಆಹಾರ ಪದಾರ್ಥವನ್ನು ಬಾಟಲಿಗಳಲ್ಲಿ ತುಂಬುವುದು. 


(2) ಈ ಬಾಟಲಿಗಳನ್ನು ಅತ್ಯಂತ ಜಾಗರೂಕತೆಯಿಂದ ಬೆಣೆಗಳಿಂದ ಮುಚ್ಚು 
ವುದು (ಏಕೆಂದರೆ ಈ ಮುಚ್ಚು ವಿಕೆಯ ಮೇಲೆಯೇ ಇಡೀ ವಿಧಾನದ ಸಫಲತೆಯ 
ಆಧರಿಸಿರುತ್ತದೆ). 


(3) ಮುಚ್ಚಿದ ಬಾಟಲಿಗಳಲ್ಲಿನ ಆಹಾರ ಪದಾರ್ಥಗಳನ್ನು ಮುಂದೆ ಹೇಳಿದ 
ವಿವರಗಳಿಗನುಸಾರವಾಗಿ ಹೆಚ್ಚು ಅಥವಾ ಕಡಮೆ ಉಷ್ಣದ ಪರಿಣಾಮಕ್ಕೆ ಗುರಿಪಡಿಸುವ 


ಬಗ್ಗೆ ಕುದಿಯುವ ನೀರಿನಲ್ಲಿಟ್ಟು ಕಾಯಿಸುವುದು. 


(4) ಮತ್ತು ಕೊನೆಯದಾಗಿ, ನಿರ್ದಿಷ್ಟ ಕಾಲದ ಕಾಯಿಸುವ ಕೆಲಸ ಮುಗಿ 
ದೊಡನೆ ಬಾಟಲಿಗಳನ್ನು ಬಿಸಿ ನೀರಿನಿಂದ ಹೊರತೆಗೆದು ತಣಿಸುವುದು. 


{4 "ಕ್ರಾನಿಂಗ್‌' ಆಹಾರ ಜೋಪಾಸನೆಯ ಒಂದು ಅಧುನಿಕ ವಿಧಾನ 


ಇದೇ ಹೆಜ್ಜೆಗಳು ಈಗಲೂ ನಾವು ಅನುಸರಿಸುತ್ತಿರುವ ಆಧುನಿಕ ಕ್ಯಾನಿಂಗ್‌ , 
ವಿಧಾನಗಳಲ್ಲಿ (ಕೆಲವೇ ವಿವರಗಳ ಮಟ್ಟಿಗೆ ನಾಜೂಕುಗೊಳಿಸಲ್ಪಟ್ಟು) ಉಪಯೋಗಿಸಲ್ಪ | 
ಡುವುದನ್ನು ಗಮನಿಸಿದರೆ, ಅಪರ್ಟನ ವಿಧಾನದ ಮಹತ್ವದ ಆರಿವಾಗದಿರದು. | 


ಎರಡನೆಯದಾಗಿ, ಆಹಾರಗಳು ಕೆಡಲು ಕಾರಣಗಳು ಮತ್ತು ಕ್ಯಾನಿಂಗ್‌ ವಿಧಾನವ 
ಈ ಕೆಡುವಿಕೆಯನ್ನು ತಡೆಹಿಡಿಯುವುದರಲ್ಲಿ ಯಶಸ್ವಿಯಾದುದಕ್ಕೆ ಅಪರ್ಟನು ಕೊಟ 
ವಿವರಣೆಯನ್ನು ನೋಡಿರಿ. ಕೊಳೆಯುವಿಕೆಯಲ್ಲಿ ಅಣುಜೀವಿಗಳ ಪಾತ್ರದ ಅರಿವಿಲ್ಲ 
ಆ ಕಾಲದಲ್ಲಿ ಅವನು ಕೊಟ್ಟ ಕಾರಣವೆಂದರೆ "ಶಾಖವು ಆಹಾರ ಪದಾರ್ಥಗಳ ಸ್ವಭ 
ಗಳನ್ನು ಬದಲಾಯಿಸುವ ಗುಣವುಳ್ಳದ್ದು ಮಾತ್ರವೇ ಅಲ್ಲದೆ, ಅವುಗಳಲ್ಲಿ ಅಡಕವಾಗಿರುವ 
ಕೆಡುವ ಧರ್ಮವನ್ನು ಸಹಾ ನಾಶಮಾಡಬಲ್ಲದು'. ಈ ಕೆಡುವ ಗುಣ ಅಥವಾ 
ಧರ್ಮಕ್ಕೆ ಅಣುಜೀವಿಗಳೇ ಕಾರಣ ಎಂಬ ಸತ್ಯವನ್ನು ಪ್ರಯೋಗಗಳಿಂದ ಚರ್ಚೆಗುಸ್ಟದ 
ವಿಲ್ಲದಂತೆ ಸಾಧಿಸಿ ತೋರಿಸಲು ಅಪರ್ಟನ ಶೋಧನೆಯ ನಂತರದ ಅರ್ಧ ಶತಮ)ನವೇ 
ಕಳೆಯಬೇಕಾಯಿತಲ್ಲದೆ ಲೂಯಿಪ್ಯಾಶ್ಚರನಂತಹ ಮೇಧಾವಿಯ ಪ್ರಶಿಭಯೇ ಅವಶ್ಯ 
ವಾಯಿತು. ಇದೇ ತತ್ವವನ್ನು, ಅಪರ್ಟನ ಪರೀಕ್ಷಕರಾದ ಗೇಲ್ಯೂಸಾಕ್‌ ಮೊದಲಾದ 
ವರು, 'ಅಪರ್ಟನ ವಿಧಾನವು ಆಹಾರ ತುಂಬಿದ ನಂತರ ಬಾಟಲಿಗಳಲ್ಲಿರುವ ವಾಯು 
ವನ್ನು ಹೊರತಳ್ಳು ವುದರಿಂದ, ಈ ವಾಯುವಿನ ಅಭಾವವೇ ಆಹಾರ ಪದ್ಯಾರ್ಥಗಳು 
ಕೆಡದಿರುವ ಕಾರಣ" ಎಂಬುದಾಗಿ ವಿವರಿಸಿದರು. ಇದರಿಂದಾಗಿ, ಅಪರ್ಟನ/ತಿಳಿವಳಿಕೆ. 
ಹಾಗೂ ವಿವರಣೆಯು ಅವನ ಪರೀಕ್ಷಕರವುಗಳಿಗಿಂತಲೂ ಅದೆಷ್ಟು ಮೈ/ಲ್ಮಟ್ಟದ್ದಿ 
ತ್ರೈಂಬುದು ವಿಶದವಾಗುವುದು. 


ನಿಕೊಲಸ್‌ ಅಪರ್ಟನು ತನ್ನ ಶೋಧನೆಯ ಫಲವಾಗಿ ಸಾಕಷ್ಟು ಧನಾರ್ಜನೆಯನ್ನು 
ಮಾಡಿದನಾದರೂ, ತನ್ನ ವಲ್ಲ ಸಂಪಾದನೆಯನ್ನು ಮುಂದಿನ ಶೋಧನೆಗಳಿಗ್ಲೂ 
ಪ್ರಯೋಗಶಾಲೆಯ ಅಭಿವೃದ್ಧಿಗೂ ವ್ಯಯಿಸಿದ್ದು, ತನ್ನ 91 ವರ್ಷಗಳ ದೀರ್ಫ್ಥವಾದ 
ಜೀವನಾವಧಿಯ ಕೊನೆಯವರೆಗೂ ಈ ಕ್ಷೇತ್ರದಲ್ಲೇ ದುಡಿದುದು ಆವನ ವ್ಯಕ್ತಿತ್ವದ. 
ಮಹತ್ವಕ್ಕೆ ಸಾಕ್ಷಿಯಾಗಿದೆ. ಅವನ ಸಾಧನೆಗಳನ್ನು ನಿಷ್ಪಕ್ಷಪಾಕ ದೃಷ್ಟಿಯಿಂದ 
ವಿಮರ್ಶಿಸಿದ ಬಿಟ್ಟೆಂಗ್‌ (311078) ಅವರು ಸೂಚಿಸಿದಂತೆ, ಪ್ಯಾಸ್ಟರನ ವಿಧಾನವನ್ನು 
“ಪ್ಯಾಸ್ಟರೈಸೇಶನ್‌' ಎಂದು ಕರೆದಂತೆಯೇ, ಅಪರ್ಟನ ಕ್ಯಾನಿಂಗ್‌ ವಿಧಾನವನ್ನು 
`ಅಪರ್ಟೈಸಿಂಗ್‌' ಎಂದು ಕರೆದರೆ ಹೆಚ್ಚು ಸಮರ್ಪಕವಾಗಲಾರದೇ? 


ಇತರೆ ಶೋಧನೆಗಳು : ಕ್ಯಾನಿಂಗ್‌ ತಂತ್ರವು ಬೆಳೆದು ಇಂದಿನ ನಿಖರತೆಯನ್ನು 
ಪಡೆಯುವುಕ್ಕೆ ಅನೇಕ ವೈಜ್ಞಾನಿಕ ಮತ್ತು ಎಂಜಿನಿಯರಿಂಗ್‌ ಕ್ಷೇತ್ರಗಳ ಶೋಧನೆಗಳ 
ಸಹಾಯಕವಾಗಿರುತ್ತವೆ. ಇವುಗಳಲ್ಲಿ ಮುಖ್ಯವಾದವು ಹಾಗೂ ಕ್ಯಾನಿಂಗ್‌ ವಿಷಯಕ್ಕೆ 
ನೇರವಾಗಿ ಸಂಬಂಧಿಸಿದ ಕೆಲವನ್ನಷ್ಟೆ ಇಲ್ಲಿ ಸೂಚಿಸಬಹುದಾಗಿದೆ. "ಕ್ಯಾನ್‌" ಅಥವಾ 


ಕ್ಯಾನಿಂಗ್‌ ತಂತ್ರೆದ ಬೆಳವಣಿಗೆಯ ಇತಿಹಾಸ 15 


ಖಾಲಿ ಡಬ್ಬಿಗಳ ರಚನೆ ಮತ್ತು ತಯಾರಿಗೆ ಸ:ಬಂಭಧಪಟ್ಟ, ಶೋಧನೆಗಳು, ಕ್ನಾನಿಂಗ್‌ 
ಗ ಮ ಟ ಶಿ 

ವಿಧಾನವನ್ನು ವಿಜ್ಞಾನದ ಕಳಹದಿಯ ಮೇಲೆ ಭದ್ರವಾಗಿ ನಿಲ್ಲಿಸಲು ಸಹಾಯಕವಾದ 
' ಣ್‌ ನು ೧೨ 

ಅಣುಜೀವಿಶಾಸ್ತ್ರದ ಶೋಧನೆಗಳು ಮತ್ತು ಉಷ್ಣಪರಿಷ ೈರಣದೆ ತಂತ್ರಕ್ಕೆ ಸಂಬಂಧಿಸಿದ 


ಶೋಧನೆಗಳು, ಹೀಗೆ ಇವುಗಳನ್ನು ಮೂರು ವಿಭಾಗಗಳಲ್ಲಿ ವಣಿಸಬಹುದಾಗಿದೆ. 


(1) ಡೆಬ್ಬಿಗಳ ತಯಾರಿಯಲ್ಲಿ ಪ್ರಗತಿ: 1810 ರಲ್ಲಿ ಅಂದರೆ 
ಅಪರ್ಟನ ಗ್ರಂಥವು ಪ್ರಕಟವಾದ ವರ್ಷದಲ್ಲೆ, ಇಂಗ್ಲೆಂಡಿನ ಪೀಟರ್‌ ಡ್ಕುರಾಂಡ್‌ 
ಎಂಬುವನು ಟಿನ್‌ಪ್ಲೇಟ” ಅಥವಾ ತವರದ ಆವರಣವಿರುವ ಉಕ್ಕಿನ ಹಾಳೆಗಳಿಂದ 
ತಯಾರಿಸಲ್ಪಟ್ಟ ಡಬ್ಬಿಗಳಲ್ಲಿ ಆಹಾರ ವಸ್ತುಗಳ ಜೋಪಾಸನೆ ಮಾಡುವ ಬಗ್ಗೆ 
 ಏಕಸ್ಟಾಮ್ಯಾಧಿಕಾರವನ್ನು ಪಡೆದುಕೊಂಡನು. ಮೊತ್ತಮೊದಲಾಗಿ ಗಾಜಿನ ಸೀಸೆ 
ಅಥವಾ ಭರಣಿಗಳಲ್ಲಿ ರಕ್ಷಿಸಲ್ಪಡುತ್ತಿದ್ದ ಆಹಾರಗಳು ಇಂತಹ ಲೋಹದ ಡಬ್ಬಿಗಳಲ್ಲಿ 
ಸಂಗ್ರಹಿಸಲ್ಪಡುವುದು ಅಂದಿನಿಂದಲೇ ಆರಂಭವಾಯಿತು. ಆದರೆ ಈ ಲೋಹ 
ಪಾತ್ರೆಗಳು ಸಂಪೂರ್ಣವಾಗಿ ಬೆಸಿಗೆಯಿಂದಲೆ ಜೋಡಿಸಲ್ಪಟ್ಟು ತಯಾರಾಗುತ್ತಿ 
ದ್ಹುದರಿಂದ ಇವುಗಳನ್ನು ಪೂರ್ಣಬೆಸಿಗೆಯ ಡಬ್ಬಿಗಳು ಎಂದು ಕರೆಯುತ್ತಿದ್ದರು. ಡಬ್ಬಿ 
ಗಳನ್ನು ತಯಾರಿಸಿ ಅವುಗಳ ಮೇಲ್ಮೈಯಲ್ಲಿ ಒಂದು ರಂಧ್ರವನ್ನು ಮಾತ್ರ ಇಟ್ಟು 
ಆಹಾರ ತುಂಬಿಸಿ ಬಿಸಿ ಮಾಡಿದ ನಂತರ ಈ ರಂಧ್ರವನ್ನು ಒಂದು ಚಿಕ್ಕ ತಗಡನ್ನಿಟ್ಟು 
ಬೆಸೆಯುವುದರಿಂದ ವಾಯು ಸೇರದಂತೆ ಬಂದು ಮಾಡುವ ಕ್ರಮವನ್ನು ಗೇಂಬಲ್‌ 
ಎಂಬುವನು 1824 ರಿಂದಲೇ ಉಪಯೋಗಿಸುತ್ತಿದ್ದನಾದರೂ, ಈ ಬಗ್ಗೆ ಏಕ 
, ಸ್ವಾಮ್ಯವು ಫ್ರಾನ್ಸ್‌ ದೇಶದಲ್ಲಿ ಫಾಸ್ಟಿಯರ್‌ ಎ:ಬಾತನಿಗೆ 1839 ರಲ್ಲಿ ಕೊಡಲ್ಪಟ್ಟೆಕು. 
ಇಂತಹ ಡಬ್ಬಿಗಳನ್ನು `ರಂಧ್ರ ಮತ್ತು ಮುಚ್ಚಳ' ಡಬ್ಬಿಗಳು ಎಂದು ಕರೆಯಲಾಯಿತು. 
1833 ರಲ್ಲಿ ಎಂಜಿಲ್‌ಬರ್ಟ್‌ ಎ:ಬವನು ಒಂದೇ ಡಬ್ಬಿಯನ್ನು ಅನೇಕ ಬಾರಿ 
ಉಪಯೋಗಿಸಲಾಗುವಂತೆ ರಚಿಸುವ ಕ್ರಮವನ್ನು ಶೋಧಿಸಿ `ಪುನರುಪಯೋಗಿ 
ಡಬ್ಬಿಗಳು” ಪ್ರಚಾರವಾಗಲು ಕಾರಣನಾದನು. 1847 ರಲ್ಲಿ ಮತ್ತು ತುಸು ನಂತರ 
ಶೋಧಿಸಲ್ಪಟ್ಟ "ಡ್ರಾಪ್‌ ಪ್ರೆಸ್‌' ಮತ್ತು 'ಲೋಲಕ ಪ್ರೆಸ್‌'ಎಂಬ ಯಂತ್ರಗಳಿಂದ ಡಬ್ಬಿ 
ಹಾಗೂ ಮುಚ್ಚಳಗಳ ಆಯಾರಿಯಲ್ಲಿ ತುಂಬಾ ಪ್ರಗತಿಯು :ಟಾಗಲು ಸಾಧ್ಯವಾಯಿತು. 
1858 ರಲ್ಲಿ ಕಂಡು ಹಿಡಿಯಲ್ಬಟ್ಟ ಿ ಬೆಸಿಗೆ ಹಾಕುವ ಒಂದು ಹೊಸ ವಿಧಾನದಿಂದ ಡಬ್ಬಿ 
ಗಳ ತಯಾರಿಯಲ್ಲಿ ಒಬ್ಬ ಕೆಲಸಗಾರನು ದಿನವೊಂದಕ್ಕೆ ಮೊದಲಿಗಿಂತ 10 ರಿಂದ 15ರಷ್ಟು 
| ಹೆಚ್ಚಾಗಿ ವೇಗವನ್ನು ಪಡೆಯುವಂತಾಯಿತು. ಹೋವ್‌ ಎಂಬುವನು 1876 ರಲ್ಲಿ 
'ತೇಲುಬೆಸಿಗೆ"ಯ ಸಾಧನವನ್ನು ಶೋಧಿಸಿದನು. ಪೆಲ್ಟಿಯರ್‌ನು ಲೋಹದ ಹಾಳೆಗಳ 
ಅಂಚುಗಳನ್ನು ಮಡಚಿ ಒಂದಕ್ಕೊಂದು ಸಿಕ್ಕಿಸಿ ಜೋಡಿಸುವ "ಲಾಕ್‌ ಜಾಯಿಂರ್ಟ” 
ಎಂಬ ಕ್ರಮವನ್ನು ಬಳಕೆಗೆ ತಂದನು. ಕೊನೆಯದಾಗಿ ಅಮೇರಿಕದಲ್ಲಿ 1900 ನೇ 
ಇಸವಿಯಲ್ಲಿ ಮ್ಮಾಕ್ಸ್‌ ಮತ್ತು ಚಾರ್ಲ್ಸ್‌ ಆಮು ಎಂಬ ಸಹೋದರರು ಡಬ್ಬಿಗೆ 


16 "ಕ್ಯಾನಿಂಗ್‌? ಆಹಾರ ಜೋಪಾಸನೆಯ ಒಂದು ಆಧುನಿಕ ವಿಧಾನ 


ಡಬ್ಬಿಗೆ ಮುಚ್ಚಳವನ್ನು ಬೆಸಿಗೆಯಿಲ್ಲದೆ ಜೋಡಿಸುವ ಆಧುನಿಕ ವಿಧಾನವಾದ 'ದ್ವಿಬ:ಧ . 
ವಿಧಾನ' ಅಥವಾ "ಇಮ್ಮಡಿ ಜೋಡಣೆ' ಎ:ಬ ಕ್ರಮವನ್ನು ಕ:ಡು ಹಿಡಿದರು. 
ಇದರಿಂದಾಗಿ ನಾವು ಈ ಅತಿ ಸಾಮಾನ್ಯವಾಗಿ ಬಳಸುತ್ತಿರುವ ಸ್ತಂಭಾಕಾರದ `ಕೊನೆ 
ತೆರೆದಿರುವ ಶುಚಿ ಡಬ್ಬಿ'ಗಳು ಜನ್ಮ ತಾಳುವುದು ಸಾಧ್ಯವಾದುದಲ್ಲದೆ, ಮುಚ್ಚಳವನ್ನು 
ಡಬ್ಬಿಗೆ ಜೋಡಿಸುವ ಕಾರ್ಯದಲ್ಲಿ ಬಹಳಷ್ಟು ವೇಗವನ್ನು ಹೊಂದುವುದು ಸಾಧ್ಯ 
ವಾಯಿತು. ಇದೇ ಕಾಲದ ಸುಮಾರಿಗೆ ಲೋಹದ ಹಾಳೆಗಳನ್ನು ತಯಾರಿಸುವ, 
ಕತ್ತರಿಸುವ ಹಾಗೂ ಜೋಡಿಸುವ ಆನೇಕ ಯಂತ್ರಗಳೂ ಸಹ ಶೋಧಿಸಲ್ಪಟ್ಟು 
'ಡಬ್ಬಿಗಳ ಠಯಾರಿ' ತಂತ್ರವು ಕ್ಯಾನಿಂಗ್‌ನಿಂದ ಪ್ರತ್ಯೇಕವಾಗಿ ಸ್ವತಂತ್ರವಾಗಿ ಅಭಿವೃದ್ಧಿ 
ಹೊಂದಿತು. ಈ ಡಬ್ಬಿಗಳ ಮುಚ್ಚಳದ ಅಂಚಿನಲ್ಲಿ ಉಪಯೋಗಿಸಲು ಒಂದು 
ವಿಧವಾದ ರಬ್ಬರ್‌ ದ್ರಾವಣವು ಕಂಡು ಹಿಡಿಯಲ್ಪಟ್ಟು ಇದರ ಪ್ರಯೋಗದಿಂದ 
ದ್ವಿಬಂಧ ಜೋಡಣೆಯ ಡಬ್ಬಿಯೊಳಗೆ ಸ್ವಲ್ಪವೂ ವಾಯು ಪ್ರವೇಶಿಸದಂತೆ ರಕ್ಷಿಸುವು 
ದರಲ್ಲಿ ಯಶಸ್ವಿಯಾಯಿತು. ಡಬ್ಬಿ ತಯಾರಿಯ ಯಂತ್ರಗಳಲ್ಲಿ ಸ್ವಯಂಚಾಲಿತ 
ಯಂತ್ರಗಳ ಉಪಯೋಗವು ಆರಂಭವಾಗಿ ಡಬ್ಬಿ ತಯಾರಿಯಲ್ಲಿ ತುಂಬಾ ಪ್ರಗತಿ 
ಯುಂಟಾಯಿತು. ಈಗ ನಿಮಿಷವೊಂದಕ್ಕೆ 600 ಕ್ಕೂ ಮಿಕ್ಕು ಡಬ್ಬಿಗಳನ್ನು ಮುಚ್ಚು ಮ 
ಯಂತ್ರಗಳು ಸಹಾ ಬಳಕೆಯನ್ನಿವೆ. ಬ್ಬಿಗಳ ತಯಾರಿಯು ಅತ್ಯಂತ ನಿಖರವಾದ, 
ನಿಷ್ಕಳಂಕವಾದ ಶಂತ್ರವಾಗಿ ಬೆಳೆದುಬಂದಿದೆ. ಆಧುನಿಕ ಕಾರಾನೆಗಳಲ್ಲಿ ತಯಾರಾಗುವ 
ಡಬ್ಬಿಗಳಲ್ಲಿ ಸಾವಿರಕ್ಕೊಂದು ಡಬ್ಬಿಯು ಮಾತ್ರ ದೋಪಪೂರಿತವಿರಬಹುದು. 


(2) ಅಣುಜೀನಿಶಾಸ್ತ್ರದ ತತ್ವದ ಬಳಕೆ: ಸೂಕ್ಷ್ಮದರ್ಶಕ ಯಂತ್ರವನ್ನು 
1675 ರಲ್ಲಿಯೇ ಲ್ಯೂವೆನ್‌ಹಾಕ್‌ನು ಶೋಧಿಸಿ ಆಣುಜೀವಿಗಳ ಅಸ್ತಿತ್ವವನ್ನು ಜಗತ್ತಿಗೆ 
ತೋರಿಸಿಕೊಟ್ಟಿದ್ದ. ಅದರೆ ಆಮೇಲಿನ ಅನೇಕ ದಶಕಗಳಲ್ಲೂ ಆಹಾರ ಪದಾರ್ಥಗಳ 
ಕೆಡುವಿಕೆಗೆ ಇಂತಹ ಸೂಕ್ಷ್ಮಜೀವಿಗಳೇ ಕಾರಣವೆಂಬುದನ್ನು ಯಾವ ವಿಜ್ಞಾನಿಯೂ 
ಸಾಧಿಸಲಾಗಲಿಲ್ಲ. ಅಪರ್ಟನ ಕಾಲದವರೆಗೂ, ಗೇಲ್ಕೂಸಾಕ್‌ ಮೊದಲಾದವರು 
ಆಹಾರಗಳ ಕೆಡುವಿಕೆಗೆ ವಾಯುವಿನ ಸ:ಪರ್ಕವೇ ಕಾರಣವೆಂದು ನಂಬಿದ್ದರೆ:ಬ ವಿಷಯ 
ವನ್ನು ಹಿಂದೆಯೇ ಓದಿರುವಿರಿ.. ಈ ವಿಷಯವನ್ನು ಕೂಲ:ಕಷವಾಗಿ ಅಭ್ಯಾಸಮಾಡಿ, 

ಬ್ಲರೂ ಒಪ್ಪ್ಪವಂತೆ, ತನ್ನ ಪ್ರಯೋಗಗಳಿಂದ ಅಣುಜೀವಿಗಳ ಕ್ರಿಯೆಯಿಂದಲೇ 
ಆಹಾರ ವಸ್ತುಗಳು ಕೆಡುತ್ತವೆಂತಲೂ, ಈ ಆಣುಜೀವಿಗಳನ್ನು ನಾಶಗೊಳಿಸಿದಾಗ ಮಾತ್ರ 
ಆಹಾರಗಳು ಹಾಳಾಗದೆ ಉಳಿಯುತ್ತವೆಂತಲೂ, ಚರ್ಚೆಗೆ ಅವಕಾಶವಿಲ್ಲದ ರೀತಿಯಲ್ಲಿ 
ಸಾಬೀತುಗೊಳಿಸಿದ ಕೀರ್ತಿಯು ಪ್ರಸಿದ್ಧ ಫ್ಲೆಂಚ್‌ ವಿಜ್ಞಾನಿಯಾದ ಲೂಯಿ ಪ್ಯಾಸ್ಟರ್‌ 
ನಿಗೆ ಸಲ್ಲುತ್ತದೆ... ಅಣುಜೀವಿಶಾಸ್ತ್ರದಲ್ಲಿ ಈತನು ನಡೆಯಿಸಿಪ ಶೋಧನೆಗಳಂ, ಆಹಾರ 
ವಿಜ್ಞಾನದಲ್ಲೂ, ವೈದ್ಯಕೀಯದಲ್ಲೂ ಉಂಟುಮಾಡಿದ ಕ್ರಾಂತಿಕಾರಕ ಘಟನೆಗಳು 
ಎಲ್ಲರಿಗೂ ತಿಳಿದಿವೆ. ಇವನ ಪ್ರಯೋಗಗಳು 1861 ರಲ್ಲಿ ಅಜೀವ ಪ್ರತ್ಯುತ್ಥತ್ತಿಯ 


ಕ್ಯಾನಿಂಗ್‌ ತಂತ್ರದ ಬೆಳವಣಿಗೆಯ ಇತಿಹಾಸ 1) 


ಸಿದ್ಧಾಂತವನ್ನು ಶಾಶ್ವತವಾಗಿ ಅಲ್ಲ ಲ್ಲಗಳೆಯಲು ಸಮರ್ಥವಾದವು. ಹಾಲು ಮೊದಲಾದ 
ದ್ರ ವರೂಪದ ಅಹಾರ ಪದಾರ್ಥ ಗಳನ್ನು ಸೌಮ್ಯ ಉಷ್ಣಪರಿಷ್ಯರಣದಿಂದ ಜೋಪಾಸನೆ 
ಮಾಡಿಡುವ ವಿಧಾನವನ್ನು ನಿಖರತೆಯಿಂದ ನಿರ್ಧ ರಿಸಿದ. ಈತನ ಗೌರವಾರ್ಥವಾಗಿ ಈ 
ವಿಧಾನಕ್ಕೆ 'ಪ್ಯಾ ಶ್ವರೈ ಸೇಶನ್‌' ಎಂದೇ ಹೆಸರು ಬಂದಿದೆ. ಇವನ ನಂತರ ಕ್ಕಾನಿಂಗ್‌ 
ವಿಧಾನದಿಂದ ರಕ್ಷಿತವಾದ ಆಹಾರ ಪದಾರ್ಥಗಳಲ್ಲಿಯೇ ಅಣುಜೀವಿಗಳು ನಡೆಯಿಸಂವ 
ಕ್ರಿಯೆಗಳನ್ನು keg ಮೊದಲಾಗಿ ಪರಿಶೀಲಿಸುವ ಪ್ರಯೋಗಗಳನ್ನು ಮಾಡಿದವನು 
ಅಮೇರಿಕದ ರಸ್ಸೆಲ್‌ ಎಂಬಾತ (1895). ಮುಂದಿನ ಎರಡು ವರ್ಷಗಳಲ್ಲಿ 
(1897) ಅಮೇರಿಕ ದೇಶದವರೇ ಆದ ಪ್ರೆಸ್‌ಕಾಟ್‌ ಮತ್ತು ಅಂಡರ್‌ವುಡ್‌ 
ಎಂಬವರು ರಕ್ಷಿತ ಆಹಾರ ಡಬ್ಬಿಗಳಲ್ಲಿ ಉದ್ದೇಶಪೂರ್ವಕವಾಗಿ ಅಣುಜೀವಿಗಳನ್ನು 
ಸೇರಿಸಿ ಅವುಗಳನ್ನು ಉಷ್ಣ ದ ಪರಿಣಾಮಕ್ಕೆ ಗಂರಿಪಡಿಸಿ ಪರಿಶೀಲಿಸುವ ಪ್ರಯೋಗಗಳನ್ನು 
ನಡೆಯಿಸಿದರು. ಅಂದಿನಿಂದೀಚೆಗೆ ಡಬ್ಬಿ ಡಿ ಆಹಾರಗಳ ಮೇಲೆ ಅಣುಜೀವಿಶಾಸ್ತ್ರದ 
ತತ್ವಗಳ ಪ್ರಭಾವವು ತುಂಬಾ ಬೆಳೆಯಿತೆನ್ನ ಬಹುದು. ಈ ಶತಮಾನದ ಪ್ರಥಮ 
ಧಾಡದ ಸುಮಾರಿಗೆ "ಎಸ್ಸಿ' ಮತ್ತು "ಮೆಯರ್‌' ಎಂಬುವರು ಆಹಾರಗಳಲ್ಲಿ ವಿಷವನ್ನು 
ಉತ್ಪತ್ತಿಮಾಡುವ "ಕ್ಲಾಸ್ಟ್ರೀಡಿಯಂ ಬೊಟ್ಕುಲಿನಮ್‌' ಎಂಬ ಜಾತಿಯ ಅಣುಜೀವಿಗಳ 
ಮೇಲೆ ನೂರಾರು ಪ್ರಯೋಗಗಳನ್ನು ನಡೆಸಿ ಇವುಗಳ ಬೀಜಾಣುಗಳ ಉಪ್ಣಪ್ರತಿರೋಧ 
ಶಕ್ತಿಯನ್ನು ನಿರ್ಧರಿಸಿದರು. ಇವರ ಪ್ರಯೋಗಗಳ ಫಲಿತಾಂಶಗಳು ಕ್ಯಾನಿಂಗ್‌ 
ವಿಜ್ಞಾನದಲ್ಲಿ ಈಗಲೂ ಉಪಯೋಗದಲ್ಲಿವೆ. ಉಷ್ಣಪರಿಷ್ಕರಣ ಕ್ರಿಯೆಯ ಯುಕ್ತಾ 
ಯುಕ್ತತೆಯನ್ನು ವೈಜ್ಞಾನಿಕವಾಗಿ ನಿರ್ಧರಿಸುವುದರಲ್ಲಿ.. ಇವರ ಪ್ರಯೋಗಗಳೇ ಮೂಲಾ 
ಧಾರವಾದವು. ಆಹಾರ ಪದಾರ್ಥಗಳನ್ನು ಕೆಡಿಸುವ ಅಣುಜೀವಿಗಳ ಬೀಜಾಣುಗಳ 
ಉಷ್ಣಪ್ರತಿರೋಧ ಶಕ್ತಿಗಳ ನಿರ್ಧಾರವು. ಕ್ಯಾನಿ:ಗ್‌ ಶಾಸ್ತ್ರದ ಅವಿಭಾಜ್ಯ ಅಂಗವಾಗಿದೆ. 


(3) ಉಷ್ಣಪರಿಷ್ಯರಣ ತಂತ್ರದ ಮುನ್ನಡೆ: ಅಪರ್ಟನು ನಿರೂಪಿಸಿದ 


ವಿಧಾನದಲ್ಲಿ ಅಹಾರ ತುಂಬಿದ ಡಬ್ಬಿ ಗಳನ್ನು ಕುದಿಯುವ ನೀರಿನಲ್ಲಿಟ್ಟು ನಿರ್ದಿಷ್ಟ 


ಕಾಲದವರೆಗೆ ಕಾಯಿಸಿದರೆ ಅವು ಕೆಡದೆ ಉಳಿಯುತ್ತವೆಂದು ವಿವರಿಸಿದ್ದನಷ್ಟೆ. ಈ 
ನ ಕುದಿಯುವ ನೀರಿನ ಉಷ ನ ತಾಮಾನವು ಸಾಮಾನ್ಯ ವಾತಾವರಣದ ಒತ್ತಡದಲ್ಲಿ 

ಸಮುದ್ರ ಮಟ್ಟದಲ್ಲಿ 100°€ ಗಿಂತಲೂ ಹೆಚ್ಚು ವುದಿಲವಾದ ಕಾರಣದಿ:ದ ದೀರ್ಫ 
ಕಾಲದ ಉಷ್ಣಪರಿಷ್ಯ ರಣ ಅವಶ್ಯವಾಗಿತ್ತು. ಆಹಾರ ವಸ್ತುಗಳ ಸ್ವಭಾವಕ್ಕೆ ಅನುಸಾರ 
ವಾಗಿಯೂ ಪಾತ್ರೆಗಳ ಗಾತ್ರಕ್ಕನುಸಾರವಾಗಿಯೂ ಕೆಲವೊಮ್ಮೆ 3-4 ತಾಸುಗಳಿಗಿಂತಲೂ 
ಅಧಿಕ ಅವಧಿಯವರೆಗೆ ಕಾಯಿಸಿದಾಗ ಮಾತ್ರ ಇವು ಕೆಡದೆ ಉಳಿಯುವುದು ಸಾಧ್ಯ 
ಗಿತ್ತು. ರ್ಥ ಕಾಲಾವಧಿಯನ್ನು ಕಡಿಮೆ ಮಾಡುವ ಉದ್ದೇಶದಿ:ದ, ಉಪಯೋಗಿಸುವ 
ಉಷ್ಣತಾಮಾನವನ್ನು 100°€ ಗಿಂತಲೂ ಮೇಲ್ಮಟ್ಟಕ್ಕೆ “ರಿಸ ುವ ವಿಧಾನವನ್ನು ಏಕೆ 
ಉಪಯೋ ಯದು ಅನೇಕರು ಶೋಧನೆಗಳನ್ನು ಆರಂಭಿಸಿದರು. ಫ್ರಾನ್ಸ್‌ 


1 


ತ್ರ 


31 


18 "ಕ್ಯಾನಿಂಗ್‌' ಆಹಾರ ಜೋಪಾಸನೆಯ ಒಂದು ಆಧುನಿಕ ವಿಹಾರ 


ದೇಶದಲ್ಲಿಯೇ ಫಾಸಿ ಯರ್‌ ಎಂಬಾತನು 1839 ರಲ್ಲಿ ನೀರಿನಲ್ಲಿ ಉಪ್ಪು ಆಥವಾ ಇತರ 
ಕೆಲವು ಲವಣ ಪದಾರ್ಥಗಳನ್ನು ಕರಗಿಸುವುದರಿ:ದ ಅವುಗಳ ಪರಿಮಾಣಕ್ಕನುಸಾರವಾಗಿ 
ಕುದಿಯುವ ಬಿಂದುವು ಏರುವುದೆಂತಲೂ, ಈ ಕಾರಣದಿ:ದ ಇಂತಹ ಲವಣ ದ್ರಾವಣ 
ಗಳನ್ನು ಆಹಾರ ಡಬ್ಬಿಗಳ ಉಷ್ಣಪರಿಷ್ಯರಣ ಕ್ರಿಯೆಯಲ್ಲಿ ಉಪಯೋಗಿಸಿದರೆ ಅದಕ್ಕೆ 
ತಗಲುವ ಕಾಲಾವಕಾಶವನ್ನು ಸಾಕಷ್ಟು ಹ್ರಸ್ವಗೊಳಿಸಬಹುದೆ:ತಲೂ ಕಂಡುಕೊಂಡು, ಈ 
ವಿಧಾನಕ್ಕೆ ಒಂದು ಏಕಸ್ವಾಮ್ಯ ಅಧಿಕಾರವನ್ನು ಪಡೆದುಕೊಂಡನು. 1841ರಲ್ಲಿ ಈ 
ವಿಧಾನವು ಇಂಗ್ಲೆಂಡಿನಲ್ಲೂ ಬಳಕೆಗೆ ಬಂದಿತು. ಆದರೆ ಲೋಹದ ಪಾತ್ರೆಗಳನ್ನು ಲವಣ 
ಮಿಶ್ರಿತ ನೀರಿನಲ್ಲಿ ಕಾಯಿಸಲ್ಪಟ್ಟಾಗ ಅವುಗಳ ಹೊರಮೈಯು ರಾಸಾಯನಿಕ ಕ್ರಿಯೆಗೆ 
ಗುರಿಯಾಗಿ ಕೊರೆಯಲ್ಪಡುವುದು, ಈ ವಿಧಾನದ ಒಂದು ಮುಖ್ಯ ಕೊರತೆಯಾಗಿತ್ತು. 
1843 ರಲ್ಲಿ ವಿನ್‌ಸ್ಲೊ ಮತ್ತು ರೇಮಂಡ್‌ ಚೆವೆಲಿಯರ್‌ ಅಪರ್ಟ್‌ ಎಂಬುವರು 
ಆಹಾರ ವಸ್ತುಗಳ ಉಷ್ಣಪರಿಷ್ಕರಣಕ್ಕೆ ನೀರನ್ನಾಗಲೀ, ಉಗಿಯನ್ನಾಗಲೀ ಹೆಚ್ಚಿನ 
ಒತ್ತಡಕ್ಕೆ ಗುರಿಪಡಿಸಿ ಉಷ್ಣಾಂಶವನ್ನು ಏರಿಸಿಕೊಂಡು ಉಪಯೋಗಿಸಿ ಬೇಕಾಗುವ 
ಕಾಲಾವಧಿಯನ್ನು ಕಡಮೆ ಮಾಡಿಕೊಳ್ಳುವ ವಿಧಾನವನ್ನು ಆರಂಭಿಸಿದರು. ಇನ್ನು 
ಕೆಲವೇ ವರ್ಷಗಳಲ್ಲಿ, ಅಂದರೆ 1874 ರಲ್ಲಿ ಶ್ರಿವರ್‌ ಎಂಬುವನು ಉಗಿಯನ್ನು 
ಪ್ರತ್ಯೇಕವಾಗಿ ತಯಾರಿಸಿಕೊಂಡು ಆಹಾರ ಡಬ್ಬಿಗಳನ್ನು ಪರಿಷ್ಕರಣ ಮಾಡುವ 
ದಂಡೆಗಳಿಗೆ ಹಾಯಿಸಿ ಸಾಕಷ್ಟು ಒತ್ತಡವನ್ನು ಉಂಟುಮಾಡಿ ಅಧಿಕ ಉಷ್ಣತೆಯಲ್ಲಿ, 
ಉಷ್ಣಪರಿಷ್ಯರಣವನ್ನು ಚುರುಕಾಗಿ ನಡೆಯಿಸಲು ಅನುಕೂಲವಾದ ಉಪಕರಣವನ್ನು ' 
ರಚಿಸಿದನು. ಅಲ್ಲಿಂದೀಚೆಗೆ ಅದೇ ತತ್ವದ ಆಧಾರದಿ:ದ ರಚಿತವಾದ ಆದರೆ ಇನ್ನೂ 
ಹೆಚ್ಚಿನ ಸೌಲಭ್ಯಗಳನ್ನೊಳಗೊಂಡ, ಉಗಿಜನಕಗಳೂ, 'ಪ್ರೆಶರ್‌ ಕುಕರ್‌'ಗಳೂ, ಉಗಿ 
ಹಂಡೆಗಳೂ ಕ್ಯಾನಿ:ಗ್‌ ಕಾರ್ಹಾನೆಗಳಲ್ಲಿ ಬಳಕೆಗೆ ಬ:ದವು. ಇವುಗಳಿ:ದಾಗಿ 120°C 
ಗಿಂತಲೂ ಅಧಿಕವಾದ ಉಷ್ಣತೆಗಳನ್ನುಪಯೋಗಿಸಿ ಮಾನು, ಮಾಂಸಗಳೇ ಮೊದಲಾದ 
ಅಲ್ಪಾಮ್ಲಾಯ ಆಹಾರಗಳನ್ನು ಡಬ್ಬಿಗಳಲ್ಲಿಟ್ಟು ಆಲ್ಬ ಕಾಲದಲ್ಲಿ ಉಷ್ಣಪರಿಷ್ಯರಣ 
. ನಡೆಯಿಸುವುದು ಸಾಧ್ಯವಾಯಿತು. 


ಈ ಶತಮಾನದ ಪ್ರಥಮ ಮತ್ತು ದ್ವಿತೀಯ ಪಾದಗಳಲ್ಲಿ ಅಮೇರಿಕದ 
ಸಂಯುಕ್ತರಾಷ್ಟ್ರದಲ್ಲೂ, ಆನೇಕ ಐರೋಪ್ಯ ದೇಶಗಳಲ್ಲೂ ಆಹಾರ ವಸ್ತುಗಳ ಉಷ್ಣ 
ಪರಿಷ್ಕರಣಕ್ಕೆ ಸ:ಬ:ಧಿಸಿವ ಬಹಳಷ್ಟು ಶೋಧನೆಗಳು ನಡೆದಿರುವುವು. ಅಣುಜೀವಿಗಳ 
ಉಷ್ಣಪ್ಪಶಿರೋಧಶಕ್ತಿ ಹಾಗೂ ಅಹಾರ ಡಬ್ಬಿಗಳೊಳಗೆ ಶಾಖ ಪ್ರಸಾರವಾಗುವ 
ಕೃಮ-ಈ ಎರಡೂ ಅುಶಗಳ ಮೇಲೆ ನಡೆಯಿಸಿದ ಪ್ರಯೋಗಗಳ ಫಲವಾಗಿ, ವಿವಿಧ 
ಡಬ್ಬಿಗಳಲ್ಲಿ ಬೇರೆ ಬೇರೆ ಸ್ವಭಾವದ ಆಹಾರ ವಸ್ತುಗಳನ್ನಿರಿಸಿದಾಗ ಅವಕ್ಕೆ ಕೊಡ 
ಬೇಕಾದ ಉಷ್ಣಪರಿಷ್ಯರಣ ಎಷ್ಟಿರಬೇಕು, ಉತ್ತಮವಾವ ಫಲಿಶಾುಶಗಳನ್ನು ಪಡೆಯು 
ವುದಕ್ಕೆ ಇಂತಹ ಉಷ್ಣಸುಸ್ಮರಣ ಕ್ರಿಯೆಗಳನ್ನು ಹೇಗೆ ನಿಯಂಶ್ರಿಸಬಹುದು, ಈ 


ಕ್ಯಾನಿಂಗ್‌ ತಂತ್ರದ ಬೆಳವಣಿಗೆಯ ಇತಿಹಾಸ 19 


ಕ್ರಿಯೆಗಳ ಮೌಲ್ಯ ನಿರ್ಧಾರವನ್ನು ಹೇಗೆ ಮಾಡಿಕೊಳ್ಳಬಹುದು, ಇವೇ ಮೊದಲಾದ 
ವಿಷಯಗಳು ಸ್ಪಷ್ಟವಾಗಿ ತಿಳಿಯಲ್ಪಟ್ಟಿವೆ. ಬಿಗೆಲೊ, ಬಾಲ್‌, ಆಲ್ಲನ", 
ಸ್ಟೀವೆನ್ಸ್‌ ಮೊದಲಾದವರು ಕ್ಯಾನಿಂಗ್‌ ತಂತ್ರದಲ್ಲಿ ಉಷ್ಣಪರಿಷ್ಯರಣದ ತತ್ವವನ್ನು 
ವೈಜ್ಞಾನಿಕವಾಗಿ ಬಳಸಿಕೊಳ್ಳುವ ದಿಕ್ಕಿನಲ್ಲಿ ದುಡಿದವರಲ್ಲಿ ಮುಖ್ಯ ವ್ಯಕ್ತಿಗಳಾಗಿರು 
ವರು. ಇತ್ತೀಚೆಗಿನ ಆವಿಷ್ಕಾರಗಳಲ್ಲಿ. `ಅಧಿಕೋಷ್ಣತೆಯಲ್ಲಿ ಅಲ್ಪಕಾಲದ ಪರಿಷ್ಕರಣ, 
"ಕ್ಷಿಪ್ರ ನಿರ್ಜೀವಿಕರಣ', "ನಿಸ್ಸಂಕರ ಜೋಪಾಸನೆ'ಮೊದಲಾದ ವಿಧಾನಗಳು ಆಹಾರಗಳ 
ಉಷ್ಣ ಪರಿಷ್ಕರಣದಲ್ಲಿ ಬಳಕೆಗೆ ಬಂದ ವಿಶಿಷ್ಟ ರೀತಿಗಳಾಗಿವೆ. ಡಬ್ಬಿಗಳಲ್ಲಿ ರಕ್ಷಿಸಲ್ಪಡುವ 
ಆಹಾರ ವಸ್ತುಗಳ ಮೇಲೆ ಕೆಲವು'ಜೀವಾಣು ನಾಶಕ'ಗಳ ಪರಿಣಾಮ, ವಿಕಿರಣ 
ಕ್ರಿಯೆಯನ್ನು ಉಪಯೋಗಿಸುವುದರ ಸಾಧ್ಯತೆ, ಇವುಗಳಿಂದ ಆಹಾರ ಪದಾರ್ಥಗಳ 
ಮೇಲೂ, ಅವುಗಳನ್ನು ಸೇವಿಸುವವರ ಮೇಲೂ ಉುಟಾಗಬಹುದಾದ ಪರಿಣಾಮ 
ಗಳು - ಈ ವಿಚಾರಗಳು ಎಲ್ಲ ದೇಶಗಳ ವಿಜ್ಞಾನಿಗಳ ಲಕ್ಷ್ಯವನ್ನು ಸೆಳೆದಿರುವ ಪ್ರಶ್ನೆ 
ಗಳಾಗಿವೆ. ಇವೆಲ್ಲಾ ಶೋಧನೆಗಳು, ಕ್ಯಾನಿಂಗ್‌ ವಿಧಾನವು ಆಹಾರ ಜೋಪಾಸನೆಯ 
ರೀತಿಗಳಲ್ಲಿ ಒಂದು ಪ್ರಮುಖ ಅಂಗವಾಗಿ ಬೆಳೆಯಲು ಸಹಾಯಕವಾದುದಲ್ಲದೆ, 
ಇಂತಹ ರಕ್ಷಿತ ಆಹಾರಗಳನ್ನು ಜನಸಾಮಾನ್ಯರು ನಿಸ್ಸಂಕೋಚವಾಗಿ ಉಪಯೋಗಿಸು 
ವಂತೆ ಮಾಡಲೂ, ವಿವಿಧ ಕ್ಯಾನಿಂಗ್‌ ಕೈಗಾರಿಕೆಗಳು ಜಗತ್ತಿನಲ್ಲೆಲ್ಲ ಪ್ರಚಾರವಾಗಲೂ, 
ಕಾರಣವಾಗಿವೆ. 


ಕ್ಯಾನಿಂಗ್‌ ಕೈಗಾರಿಕೆಗಳ ಅಭಿವೃದ್ಧಿ : ಅಪರ್ಟನ ಶೋಧನೆಯಾದ 
ಸ್ವಲ್ಪವೇ ಕಾಲದಲ್ಲಿ ಫ್ರಾನ್ಸ್‌ ದೇಶದಲ್ಲಿಯೂ ಯುರೋಪಿನ ಇತರ ದೇಶಗಳಲ್ಲಿಯೂ 
ಆಹಾರ ಪದಾರ್ಥಗಳನ್ನು ಕೈಗಾರಿಕಾ ಮಟ್ಟದಲ್ಲಿ ಕ್ಯಾನಿಂಗ್‌ ವಿಧಾನದಿ:ದ ಜೋಪಾಸನೆ 
ಮಾಡುವ ಆನೇಕ ಕಾರ್ಬಾನೆಗಳು ಸ್ಮಾಪಿತವಾದವು. ಬ್ರಿಟನ್ನಿನಲ್ಲಿಯೂ, ಮಧ್ಯ 
ಯುರೋಪಿನ ಜರ್ಮನಿ ಮೊದಲಾದ ದೇಶಗಳಲ್ಲಿಯೂ ಪ್ರಾಣಿಗಳ ಮಾಂಸಗಳನ್ನೂ, 
ಅವರೆ, ಬಟಾಣಿ ಮತ್ತಿತರ ತರಕಾರಿಗಳನ್ನೂ ಈ ವಿಧಾನದಲ್ಲಿ ಜೋಪಾಸನೆ ಮಾಡಲು 
ಬಳಸಿಕೊಳ್ಳಲಾಯಿತು. ಹಣ್ಣು ಹ:ಪಲುಗಳು ವಿಶೇಷವಾಗಿ ಉತ್ಪಾದಿಸಲ್ಪಡುವ ಮೆಡಿಟ 
ರೇನಿಯನ್‌ ಪ್ರದೇಶದ ಇಟಲಿ, ಫ್ರಾನ್ಸ್‌, ಸ್ಪೆಯಿನ್‌ ದೇಶಗಳಲ್ಲಿ ಹಣ್ಣುಗಳ ಕ್ಯಾನಿಂಗ್‌ 
ಕೈಗಾರಿಕೆಗಳು ಅಭಿವೃದ್ಧಿ ಹೊಂದಿದವು. ಈ ತಂತ್ರವು ಅತ್ಯಲ್ಪ ಕಾಲದಲ್ಲೆ ಅಮೇರಿ 
ಕಕ್ಕೂ ವಲಸೆಗಾರರ ಮೂಲಕ ಹರಡಿತು. ಎಲ್ಲಾ ವಿಷಯಗಳನ್ನೂ ದೊಡ್ಡ 
ದೃಷ್ಟಿಯಿಂದ ನೋಡುವ ಸಾಹಸೀ ಜನರಿ:ದಲೂ, ನೈಸರ್ಗಿಕ ಸುಪತ್ತಿನಿಂದ ತುಂಬಿದ 
ಈ ಹೊಸ ಜಗತ್ತಿನಲ್ಲಿ ಎಲ್ಲ ರೀತಿಯ ಆಹಾರಗಳ ಕ್ಯಾನಿಂಗ್‌ ಕೈಗಾರಿಕೆಗಳು 
ತೀವ್ರಗತಿಯಲ್ಲಿ ಅಭಿವೃದ್ಧಿ ಹೊಂದಿದವು.  ಆನಾನಸಿನ ಕ್ಯಾನಿಂಗ್‌ ಕೈಗಾರಿಕೆಯು 
ಹವಾಯಿ ದ್ವೀಪಗಳಲ್ಲಿ ತೋರಿಸಿದ ಪ್ರಗತಿ ಆದ್ಭುಶವಾಗಿದೆ. 


20 '  “ಕ್ಯಾನಿಂಗ್‌' ಆಹಾರ ಜೋಪಾಸನೆಯ ಒಂದು ಆಧುನಿಕ ವಿಧಾನ 


ಇದೇ ಕಾಲದಲ್ಲಿ ಸಾಗರೋತ್ಸನ್ನಗಳಾದ ವಿವಿಧ ಚಾತಿಯ ಮಾನು ಹಾಗೂ 
ಚಿಪ್ಪು ಮಿಾನುಗಳನ್ನು ಕ್ಕಾನಿಂಗ್‌ ಮಾಡಿ ಒಳನಾಡಿನ ಜನರಿಗೆ ಒದಗಿಸಿಕೊಡಲು 
ಮತ್ಸ್ಯಜೋಪಾಸನಾ ಕೈಗಾರಿಕೆಗಳು ಅನೇಕ ದೇಶಗಳಲ್ಲಿ ಜನ್ಮತಾಳಿದುವು. 1824ರಲ್ಲಿ 
ಸ್ಕಾಟ್‌ಲೇಂಡಿನ ಎಬರ್ಡಿನ್‌ ಎಂಬಲ್ಲಿ ಸಾಲ್ಮನ್‌ ಜಾತಿಯ ಮಿನನನ್ನು ' ಡಬ್ಬಿ 
ಜೋಪಾಸನೆ ಮಾಡುವುದು ಆರಂಭವಾಯಿತು. ಈ ಕೈಗಾರಿಕೆಯು 1864 ರಷ್ಟರಲ್ಲಿ 
ಅಮೇರಿಕದ ಶಾಂತಸಾಗರ ತೀರದಲ್ಲಿಯೂ, ಕೆನಡಾ, ಅಲಾಸ್ಕಾ, ರಷ್ಯಾ, ಜಪಾನು 
ಗಳಲ್ಲಿಯೂ ಬಹಳಷ್ಟು ಪ್ರಚಾರವಾಯಿತು. ಫ್ರಾನ್ಸ್‌ದೇಶದ ನಾಂಟೆ ಎಂಬಲ್ಲಿ 
ಆರಂಭವಾದ ಬೈಗೆ ಜಾತಿಯ ಮಾನುಗಳ ಕ್ಯಾನಿಂಗ್‌ ಯೂರೋಪಿನ ಇತರ ದೇಶಗಳಿಗೆ: 
ಹರಡಿದ್ದಲ್ಲದೆ ಅಮೇರಿಕದ ಮೈನ್‌ ಹಾಗೂ ಕ್ಯಾಲಿಫೊರ್ನಿಯಾ ಪ್ರದೇಶಗಳಲ್ಲಿ ಬಹಳ 
ಅಭಿವೃದ್ಧಿಯನ್ನು ಹೊಂದಿತು. 1844 ರಲ್ಲಿ ಆಯ್‌ಸ್ಪರ್‌ ಎಂಬ ಚಿಪ್ಪುಜೀವಿಗಳ 
೧ಸವನ್ನೂ 1843 ರಲ್ಲಿ ಬಂಗುಡೆ ಮಾನನ್ನೂ, 1870 ರಿಂದ 1875 ರ ಅವಧಿ 
ಯಲ್ಲಿ ಕ್ಲಾಮ ಮತ್ತು ಸಿಗಡಿಗಳನ್ನೂ, 1892 ರಲ್ಲಿ ಜಪಾನಿನಲ್ಲಿ ಏಡಿಯ ಮಾಂಸ 
ವನ್ನೂ, 1907 ರಲ್ಲಿ ಟುನಾ ಜಾತಿಯ ಮಾನುಗಳನ್ನೂ ಡಬ್ಬಿಗಳಲ್ಲಿ ಜೋಪಾಸನೆ 
ಮಾಡುವ ಕೈಗಾರಿಕೆಗಳು ಬೆಳೆದು ಇತ್ತೀಚೆಗಿನ ದಶಕಗಳಲ್ಲಿ ತೀವ್ರವಾದ ಮುನ್ನಡೆಯನ್ನು 
ತೋರಿಸಿವೆ. ಭಾರತದಲ್ಲಿ ಹಣ್ಣು ಹ:ಪಲುಗಳನ್ನು ಜೋಪಾಸನೆ ಮಾಡುವ ಕೈಗಾರಿಕೆ 
ಗಳು ಮುಖ್ಯವಾಗಿ ಉತ್ತರ ಭಾಗದಲ್ಲಿ ಈ ಶತಮಾನದ ಪ್ರಥಮ ಪಾದದಿಂದಲೇ 
' ಪ್ರಚಾರದಲ್ಲಿದ್ದರೂ ಸಹಾ, ಮತ್ತ್ಯೋದ್ಯಮದಲ್ಲಿ ಕ್ಯಾನಿಂಗ್‌ ತಂತ್ರದ ಬಳಕೆ ತೀರಾ 
ಇತ್ತೀಚೆಗಿನದು. ಇಪ್ಪತ್ತು ವರ್ಷಗಳಿಗೂ ಕಡಿಮೆ ಚರಿತ್ರೆಯುಳ್ಳ ವಿಸಾನುಗಳ ಹಾಗೂ 
ಸಿಗಡಿಯ ಕ್ಯಾನಿಂಗ್‌ ನಮ್ಮ ದೇಶದಲ್ಲಿ, ಮುಖ್ಯವಾಗಿ ಪರದೇಶಗಳ ಬೇಡಿಕೆಗಳನ್ನೂ, 
ನಮ್ಮ ಸೈನ್ಯವಿಭಾಗಗಳ ಆವಶ್ಯಕತೆಗಳನ್ನೂ ಅವಲಂಬಿಸಿದೆ. ಈ ಅವಧಿಯಲ್ಲಿ 
ಸುಮಾರು 70 ಕ್ಕೂ ಮಿಕ್ಕಿದ ಮಾನಿನ ಕ್ಯಾನಿಂಗ್‌ ಕಾರ್ಯಾನೆಗಳು ಕರಾವಳಿಯ 
ಪ್ರದೇಶಗಳಲ್ಲಿ ಸ್ಥಾಪಿತವಾಗಿದ್ದು, 1970 ರಲ್ಲಿ ಇವುಗಳ ಒಟ್ಟು ರಫ್ತು, ವ್ಯಾಪಾರವೇ 
4 ಕೋಟಿ ರೂಪಾಯಿಗಳಷ್ಟಾಗಿತ್ತೆಂದರೆ, ಈ ಉದ್ಯಮದ ತೀವ್ರ ಅಭಿವೃದ್ಧಿಯ 
ಅರಿವಾಗದಿರದು. 


ಆಧುನಿಕ ಜಗತ್ತಿನಲ್ಲಿ ಮುಂದುವರಿದ ಹಾಗೂ ಮುಂದುವರಿಯುತ್ತಿರುವ ಎಲ್ಲಾ 
ದೇಶಗಳಲ್ಲಿಯೂ ಜೋಪಾಸಿತ ಹಾಗೂ ಸಂಸ್ಕರಣಗೊಂಡ ಆಹಾರ ಪದಾರ್ಥಗಳ 
ಉಪಯೋಗವು ಹೆಚ್ಚುತ್ತಲೇ ಹೋಗುವುದು. ಕ್ಕಾನಿಂಗ್‌ ಕೈಗಾರಿಕೆಗಳು ಈ ಹಿಂದೆಯೇ 
ಹೇಳಿರುವ ಅನೇಕ ಕಾರಣಗಳಿಂದಾಗಿ, ಆಹಾರ ಜೋಪಾಸನೆಯ ಕೈಗಾರಿಕೆಗಳಲ್ಲಿ ಒಂದು 
ಪ್ರಮುಖ ಅಂಗವಾಗಿ ಬೆಳೆದು, ಈ ವಿಧವಾಗಿ ರಕ್ಷಿಸಲ್ಪಟ್ಟ ಆಹಾರಗಳು ಜನಸಾಮಾನ್ಯರ 
ದೈನಂದಿನ ಬಳಕೆಯಲ್ಲಿ ಹೆಚ್ಚು ಹೆಚ್ಚಾಗಿ ಭಾಗಗೊಳ್ಳುವುದು, ಒಂದು ರಾಷ್ಟ್ರದ 
ಕೈಗಾರಿಕೆಯ ಪ್ರಗತಿಯ ಹಾಗೂ ಜೀವನ ಮಟ್ಟದ ಏಳಿಗೆಯ ಸ:ಕೇತವಾಗಿದೆಯೆಂದರೆ 


ತಪ್ಪಾಗಲಾರದು. ಕ್ಯಾನಿಂಗ್‌ ಕೈಗಾರಿಕೆಗಳ ಅಭಿವೃದ್ಧಿಯ ವಿಷಯವಾಗಿ ಹೇಳ 
ಬೇಕಾದ ಇನ್ನೊಂದು ಮಾತು, ಇದರ ಮೇಲೆ ಬೀರಲ್ಪಟ್ಟ ಯುದ್ಧಗಳ ಪ್ರಭಾವ. 
ನೆಪೋಲಿಯನ್ನನ ಯುದ್ಧಗಳಿಂದ ಈ ವಿಧಾನವು ಶೋಧಿಸಲ್ಪಟ್ಟಿತೆಂದು ಹಿಂದೆ: 
'ತಿಳಿಸಿರುವೆವಷ್ಟೆ. ಆಮೇಲೆ ನಡೆದ ಆಮೇರಿಕದ ಆಂತರಿಕ ಯುದ್ಧ, ಈ ಶತಮಾನದಲ್ಲಿ 
ನಡೆದ ಮೊದಲನೆ ಹಾಗೂ ಎರಡನೆ ಮಹಾಯುದ್ಧಗಳಂ, ಕೊರಿಯಾ ಯುದ್ಧ ಮತ್ತು 
ವಿಯೆಟ್‌ನಾಮ್‌ ಯುದ್ಧ, ಇವೆಲ್ಲವೂ ಡಬ್ಬಿಗಳಲ್ಲಿ ಜೋಪಾಸನೆಗೋಡ ವಿವಿಧ ಆಹಾರ 
ಗಳ ಬೇಡಿಕೆಗಳನ್ನು ಹೆಚ್ಚಿಸುತ್ತಲೇ ಹೋಗಿವೆ. ಯುದ್ಧ ಕಾಲದಲ್ಲಿ ಇತರ ಅನೇಕ 
ಕೈಗಾರಿಕೆಗಳು ತೀವ್ರಗತಿಯಲ್ಲಿ ಅಭಿವೃದ್ಧಿ ಗೊಳ್ಳುವಂತೆಯೇ ಸೈನಿಕರ ಆಹಾರ ಪೂರೈಕೆ 
ಯಲ್ಲಿ ಮುಖ್ಯ ಪಾತ್ರ ವಹಿಸುವ ಕ್ಯಾನಿಂಗ್‌ ಕೈಗಾರಿಕೆಗಳೂ ಬೆಳೆಯುತ್ತವೆ. ಇಷ್ಟಲ್ಲದೆ, 
ಯುದ್ಧ ಕಾಲದಲ್ಲಿ ಡಬ್ಬಿಯ ಆಹಾರಗಳನ್ನು ಸೇವಿಸಿ ಆಭ್ಯಾಸವಾದ ಸೈನಿಕರು 
ಯುದ್ಧವು ಮುಗಿದು ಹಿಂತಿರುಗಿದ ಮೇಲೆ ಶಾಂತಿಕಾಲದಲ್ಲಿಯೂ ಅಂತಹ ಆಹಾರ 
ಗಳನ್ನೇ ಸೇವಿಸಲು ಇಷ್ಟಪಡುವುದರಿಂದ ಡಬ್ಬಿಯ ಆಹಾರಗಳ ಉಪಯೋಗ 
ತನ್ನಿಂತಾನೆ ಪ್ರಚಾರವಾಗುತ್ತದೆ. ಅಮೇರಿಕಾ ದೇಶವೊಂದರಲ್ಲೆ ಇತ್ತೀಚೆಗಿನ ವರ್ಷಗಳಲ್ಲಿ 
ಡಬ್ಬಿಯ ಆಹಾರಗಳ ಉತ್ಪಾದನೆಯು ವರ್ಷವೊಂದಕ್ಕೆ ಸಾವಿರ ಮಿಲಿಯ ಕೇಸುಗಳಿಗೂ 
ಮಾರಿದೆಯೆಂದರೆ, ಕ್ಯಾನಿಂಗ್‌ ಕೈಗಾರಿಕೆಯ ಅದ್ಭತ ಪ್ರಗತಿಯ ಆರಿವಾಗದಿರದು. 


ಅಧ್ಯಾಯ 3 


ಅಹಾರ ವಸ್ತುಗಳ ಕೆಡುವಿಕೆ ಮತ್ತು ಕೋನಾಸಸಯೆ 
ವಿಧಾನಗಳು | 


ನಾವು ಸೇವಿಸುವ ಆಹಾರ ಪದಾರ್ಥಗಳು ತೃಪ್ತಿಕರವಾಗಿರಬೇಕಾದರೆ ಅವುಗಳಲ್ಲಿ 
ಸಾಮಾನ್ಯವಾಗಿ ಮೂರು ಲಕ್ಷಣಗಳಿರಬೇಕು. ಮೊದಲನೆಯದಾಗಿ ಅವುಗಳಲ್ಲಿ ದೇಹಕ್ಕೆ 
ಬೇಕಾದ ಪೋಷಕಾಂಶಗಳು ಯೋಗ್ಯ ಮಿತಿಯಲ್ಲಿ ಇರಬೇಕು. ಎರಡನೆಯದಾಗಿ, 
ಆಹಾರ ವಸ್ತುಗಳು ಆಕರ್ಷಕವಾದ ರೂಪುವುಳ್ಳವುಗಳಾಗಿದ್ದು, ನೋಡಿದೊಡನೆ ಅವ 
ಗಳನ್ನು ತಿನ್ನಬೇಕೆ:ಬ ಆಸೆ ಹುಟ್ಟೆಸುವಂತೆ ಇರಬೇಕು. ಹಾಗೆಯೇ ಕೊನೆಯದಾಗಿ ಅವ 
ತಿನ್ನಲು ರುಚಿಕರವಾಗಿರಬೇಕು. ರೂಪ ಮತ್ತು ರುಚಿಗಳು ಪೋಷಕ ಗುಣಗಳಷ್ಟೇ 
ಪ್ರಾಮುಖ್ಯವಾಗಿದ್ದು, ಆಹಾರ ಪದಾರ್ಥಗಳ ಬೇಡಿಕೆಗಳನ್ನು ಹೆಚ್ಚಿ ಸುವುವಲ್ಲದೆ, ಅವ್ನ 
ಗಳಿಗೆ ಅಧಿಕ ಬೆಲೆ ಬರುವಂತೆ ಸಹಾಯ ಮಾಡುತ್ತವೆ. ಈ ಮಾತು ಸುಸ್ಕರಿಸಲ್ಪಟ್ಟ 
ಎಲ್ಲ ರೀತಿಯ ಆಹಾರ ವಸ್ತುಗಳಿಗೂ ಅನ್ವಯಿಸುತ್ತದೆ. 


ಆಹಾರಗಳೆ ಪೋಷಕ ಗುಣ; ಯಾವುದೇ ವಿಧವಾಗಿ ತಯಾರಿಸಲ್ಪಟ್ಟ 
ಆಹಾರದಲ್ಲಿನ ಪೋಷಕಗುಣವು ಅದರ ತಯಾರಿಕೆಯಲ್ಲಿ ಉಪಯೋಗಿಸಲ್ಪಟ್ಟ ಮೂಲ 
ವಸ್ತುಗಳ ಮೇಲೂ, ತಯಾರಿಕೆಯಲ್ಲಿ ಅನುಸರಿಸುವ ಕ್ರಿಯೆಗಳ ಪರಿಣಾಮದ ಮೇಲೂ 
ಅವಲ:ಬಿಸಿರುತ್ತದೆ... ಮೂಲತಃ ಉತ್ತಮವಾದ ಪೋಷಕ ಗುಣವಿದ್ದ ಪದಾರ್ಥಗಳ: 
ಕೂಡಾ ಕೆಲವೊಮ್ಮೆ ಅಸಮಂಜಸವಾದ ಅಡಿಗೆಯ ವಿಧಾನಗಳಿಂದ ಸಮ್ಮಲ್ಲಿದ್ದ 
ಗುಣಾಂಶಗಳನ್ನು ಕಳೆದುಕೊಂಡು ದೇಹಕ್ಕೆ ನಿರುಪಯುಕ್ತವಾಗಬಹುದು. ಹೀಗಾಗಿ 


ಕ 
ಅಡಿಗೆಯ ಅಥವಾ ತಯಾರಿಯ ಕ್ರಿಯೆಗಳು ಅತ್ಯಂತ ಪ್ರಾಮುಖ್ಯವೆಂದೇ ಭಾವಿಸ 
ತಕ್ಕದ್ದು. ಎಲ್ಲಾ ಆಹಾರಗಳಲ್ಲಿರುವ ಪೋಷಕಾ:ಶಗಳನ್ನು ಈ ಕೆಳಗಿನ ಆರು ವರ್ಗ 


ಗಳಾಗಿ ವಿಂಗಡಿಸುತ್ತಾರೆ. 


(1) ಶರ್ಕರೆ ಏಷ್ಟಗಳು: ಇವು ಇಂಗಾಲ, ಜಲಜನಕ ಹಾಗೂ ಆಮ್ಮ 
ಜನಕಗಳೆ:ಬ ಮೂಲಧಾತುಗಳಿಂದ ರಚಿತವಾದ ಸಂಯುಕ್ತ ಪದಾರ್ಥಗಳು. ವಿನು 
ಮಾ:ಸಗಳನ್ನುಳಿದು ಇತರ ಎಲ ಸಸ್ಮಜನ್ಮ ಮತ್ತು ಪಾಣಿಜನೆ, ಆಹಾರಗಳಲಿ ಒಂದೇ 

ಯಜ $ é ಇನಿ ಇ) ಫಿ ೯ ೧ 


ಒಂದು ವಿಧದ ಶರ್ಕರ ಪಿಷ್ಟಗಳು ಇರುತ್ತವೆ. ಹಾಲು, ಹಣ್ಣು, ತರಕಾರಿ, ದವಸ 
ಧಾನ್ಯಗಳು, ಮತ್ತು ಗಡ್ಡೆ ಗೆಣಸುಗಳು ಶರ್ಕರ ಪಿಷ್ಟಗಳ ಉತ್ತಮ ಮೂಲಗಳಾಗಿವೆ 


ಆಹಾರ ವಸ್ತುಗಳ ಕೆಡುವಿಕೆ ಮತ್ತು ಜೋಪಾಸನೆಯ ವಿಧಾನಗಳು 23 


ದೇಹದಲ್ಲಿ ಇವು ಜೀರ್ಣವಾದನಂತರ ಮುಖ್ಯವಾಗಿ ನಮಗೆ ಬೇಕಾದ ಶಕ್ತಿಯನ್ನು 
ಒದಗಿಸುತ್ತವೆ. 


(2) ಪ್ರೊಟೀನು ಮತ್ತು ಸೆಸಾರಜನೆಕಗಳು: ಹೆಸರೇ ಸೂಚಿಸುವಂತೆ 
ಇವುಗಳಲ್ಲಿ ಮುಖ್ಯ ಮೂಲಧಾತು ಸಾರಜನಕ ಅಲ್ಲದೆ, ಅಂಗಾರ, ಆಮ್ಲಜನಕ, 
ಜಲಜನಕಗಳೂ, ಅಲ್ಪ ಪ್ರಮಾಣದಲ್ಲಿ ಗಂಧಕ, ರಂಜಕಗಳೂ ಇವುಗಳ ರಚನೆಯಲ್ಲಿ 
ಸೇರಿರುತ್ತವೆ. ಇವು ರಾಸಾಯನಿಕವಾಗಿ ಅತ್ಯಂತ ಸುಕೀರ್ಣವಾದ ಪದಾರ್ಥಗಳು: 
ಎಲ್ಲಾ ಪ್ರೊಟೀನುಗಳೂ ಸುಮಾರು 22 ಅಮೈನೊ ಆಮ್ಲ ಎಂಬ ಪದಾರ್ಥಗಳ 
ಜೋಡಣೆಯಿಂದ ರಚಿತವಾಗಿವೆಯೆಂದೂ ತಿಳಿದುಬಂದಿದೆ. ಆದರೆ ಕೆಲವು ಪ್ರೊಟೀನು 
ಗಳಲ್ಲಿ ಕೆಲವೊಂದು ಅಮೈನೊ ಆಮ್ಲಗಳು ಇಲ್ಲದೆ ಇರಬಹುದು. ಇವು ನಮ್ಮ ದೇಹದ 
ಬೆಳವಣಿಗೆಗೆ ಅತ್ಯವಶ್ಯವಾದ ಪೋಷಕಾಂಶಗಳು.  ಸಸ್ಯಜೀವಿಗಳು ತಮಗೆ ಬೇಕಾಗುವ 
ಸಸಾರಜನಕಗಳನ್ನು ಮೂಲಧಾಶುಗಳಿಂದ ತಾವೇ ರಚಿಸಿಕೊಳ್ಳಲು ಸಮರ್ಥವಾಗಿರುತ್ತವೆ 
ಆದರೆ, ಪ್ರಾಣಿ ಹಾಗೂ ಮನುಷ್ಯರಿಗೆ ಈ ರೀತಿಯಲ್ಲಿ ಪ್ರೌಟೀನುಗಳನ್ನು ಮೂಲಧಾತು 
ಗಳ ಸಂಯೋಜನೆಯಿಂದ ಸೃಜಿಸಿಕೊಳ ವುದು ಸಾಧ್ಯವಿಲ್ಲದಿರುವುದರಿ:ದ ಸಸ್ಯಗಳನ್ನೇ 
ಅವಲಂಬಿಸಿರಬೇಕಾಗುತ್ತದೆ. ಉತ್ತಮ ಪ್ರೊಟೇನಿನ ಮೂಲಗಳು: ಹಾಲು, ಮಾಸ, 
ವೂನು, ಮೊಟ್ಟೆ, ದ್ವಿದಳ ಕಾಳುಗಳು ಇತ್ಯಾದಿ. 


(3) ಮೇದಸ್ಸು ಅಥೆವಾ ಕೊಬ್ಬುಗಳು : ಇವು ಶರ್ಕರ ಪಿಷ್ಟಗಳಂತೆಯೇ 
ಇಂಗಾಲ, ಜಲಜನಕ ಮತ್ತು ಆಮ್ಲಜನಕಗಳಿಂದ ಉಂಟಾಗಿರುವ ಸಂಯುಕ್ತಗಳೇ 
ಆಗಿದ್ದರೂ, ಇವುಗಳಲ್ಲಿ ಇಂಗಾಲ ಹಾಗೂ ಜಲಜನಕಗಳ ಪ್ರಮಾಣವು ಶರ್ಕರ ಪಿಷ್ಟ 
ಗಳಲ್ಲಿರುವುದಕ್ಕಿಂತ ಹೆಚ್ಚಿರುವ ಕಾರಣ ಇವು ತುಂಬಾ ಶಕ್ತಿಯನ್ನು ಉತ್ಪಾದಿಸಬಲ್ಲವು. 
ಎಣ್ಣೆಬೀಜಗಳು, ಸೋಯಾಬೀನ್‌, ಕೊಬ್ಬರಿ, ಹಾಲು ಮತ್ತು ಅದರ ಉತ್ಪನ್ನಗಳು, 
ಪ್ರಾಣಿಜನ್ಯ ಕೊಬ್ಬುಗಳು, ಮೇದಸ್ಸನ್ನು ಒದಗಿಸುವ ಮುಖ್ಯ ಆಹಾರ ವಸ್ತುಗಳಾಗಿವೆ. 


(4) ಖನಿಜಗಳು; ನಮ್ಮ ದೇಶದಲ್ಲಿ ನಡೆಯುವ ಆನೇಕ ಜೈವಿಕ ಕ್ರಿಯೆ 
ಗಳಿಗೂ, ರಕ್ತದ ಅಭಿವೃದ್ಧಿಗೂ, ಹಲ್ಲು ಮತ್ತು ಎಲುಬುಗಳ ಬೆಳವಣಿಗೆಗೂ ಬೇಕಾಗುವ 
ಕೆಲವು ಖನಿಜಗಳು ಅಲ್ಪ ಪ್ರಮಾಣದಲ್ಲಿಯೇ ಆದರೂ ಸಹ ಅವಶ್ಯವಾಗಿ ಆಹಾರದಲ್ಲಿ 
ಇರಬೇಕಾದಂಥವು. ಉದಾಹರಣೆಗೆ, ಕ್ಯಾಲ್ಸಿಯ: ಮತ್ತು ರ:ಜಕಗಳನ್ನೊಳಗೊಂಡ 
ಲವಣಗಳು ಅಸ್ತಿ ಪ:ಜರದ ಬೆಳವಣಿಗೆಗೂ, ಕಬ್ಬಿಣದ ಅಂಶವು ರಕ್ತದ ಅಭಿವೃದ್ಧಿಗೂ, 
ಅಯೊಡಿನ್‌ ಕೆಲವು ನಿನಾಣಳ ಗ್ರಂಥಿಗಳ ಆರೋಗ್ಯ ಹಾಗೂ ಚಟುವಟಿಕೆಗಳಿಗೂ 
ಅವಶ್ಯವಾಗಿವೆ. ಹಣ್ಣು ಹಂಪಲುಗಳಲ್ಲಿ ಖನಿಜಗಳು ಧಾರಾಳವಾಗಿವೆ. 


(5) ಜೀವಧಾತುಗಳು: ಜೀವಾಕು ಆಥವಾ ಜೀವಧಾತುಗಳು ಆಹಾರ 
ಡಲ್ಲಿ ಅತ್ಯಲ್ಪ ಪ್ರಮಾಣದಲ್ಲಿರುವ ರಾಸಾಯನಿಕ ಪದಾರ್ಥಗಳಾದರೂ ಸಹ ನಮ್ಮ 


24 "ಕ್ಯಾನಿಂಗ್‌' ಆಹಾರ ಜೋಪಾಸನೆಯ ಒಂದು ಅಧುನಿಕ ವಿಧಾನ 


ಆರೋಗ್ಯಕ್ಕೆ ಅತಿ ಅವಶ್ಯವಾದ ಅ:ಶಗಳಾಗಿವೆಯೆಂದು ತಿಳಿದುಬ:ದಿದೆ. ಇವು ನಾವು 
ಸೇವಿಸುವ ಆಹಾರಾಂಶಗಳು ಧೇಹಕ್ಕೆ ಉಪಯುಕ್ತವಾಗುವಂತೆ ಮಾಡುವುದಕ್ಕೂ, ದೇಹ 
ದಲ್ಲಿ ನಡೆಯುವ ಅನೇಕ ಜೀವರಾಸಾಯನಿಕ ಕ್ರಿಯೆಗಳು ಸುಸೂತ್ರವಾಗಿ ನಡೆಯುವು 
`ದಕ್ಕೂ, ಅನೇಕ ನ್ಯೂನತೆಯ ರೋಗಗಳು ಬಾರದಂತೆ ತಡೆಗಟ್ಟುವುದಕ್ಕೂ ಅವಶ್ಯವಿರುವ 
ಪದಾರ್ಥಗಳಾಗಿವೆ. ಇವುಗಳನ್ನು 4, ಔ, ಲಿ, ಐ, 0೮, ಎಂಬಿತ್ಯಾದಿ ವರ್ಗಗಳಾಗಿ 
ವಿಂಗಡಿಸಿದ್ದು, ಒಂದೊಂದು ವರ್ಗದ ಜೀವಾತವೂ ಕೂಡ ದೇಹದಲ್ಲಿ ಒಂದೊಂದು 
ಮುಖ್ಯ ಕಾರ್ಯವನ್ನು ನಿರ್ವಹಿಸುತ್ತದೆಂದು ತಿಳಿದುಬಂದಿದೆ. ಸಿ ಜೀವಾತುವು ಕಣ್ಣು 
ಗಳ ಹಾಗೂ ಶ್ವಾಸಕೋಶಗಳ ಆರೋಗ್ಯಕ್ಕೂ, ಔB ಜೀವಾತುಗಳು ನರಮಂಡಲದ ಆರೋ 
ಗೃಕ್ಕೂ,€ ಜೀವಾತುವು ರಕ್ತನಾಳಗಳ ಆರೋಗ್ಯಕ್ಕೂ, ಜೀವಾತುವು ಹಲ್ಲುಗಳ ಮತ್ತು 
ಅಸ್ಮಿ ಪಂಜರದ ನಿರೋಗತೆಗೂ. £ ಜೀವಾತುವು ಸಂತಾನಾಭಿವೃದ್ಧಿ ಶಕ್ತಿಗೂ, ಸಂಬಂಧಿ 
ಸಿವೆಯೆಂಬುದು ತಜ್ಞರ ಅಭಿಪ್ರಾಯವಾಗಿದೆ. ಆಹಾರದಲ್ಲಿ ಈ ಜೀವಾತುಗಳ ಕೊರತೆ 
ಯಿದ್ದರೆ, ಆಗ ಬೆರಿಬೆರಿ", `ಸೃರ್ವಿ', “ಗೃಹಿಣಿ', "ನಿಕಾಂಧತೆ' ಮೊದಲಾದ ನ್ಯೂನತೆಯ 
ರೋಗಗಳು ತಲೆದೋರುತ್ತವೆಂಬುದನ್ನು ಅನೇಕ ಪ್ರಯೋಗಗಳು ತೋರಿಸಿಕೊಟ್ಟಿವೆ: 
ಹೀಗಾಗಿ ನಮ್ಮ ದೈನಂದಿನ ಆಹಾರದಲ್ಲಿ ಜೀವಧಾತುಗಳು ಆಲ್ಬಮಟ್ಟೆಗಾದರೂ ಇದ್ದೇ 
ತೀರಬೇಕು. ಹಾಲು, ಹಣ್ಣಹಂಪಲುಗಳು, ಧಾನ್ಯಗಳ ಹೊರಹೊದಿಕೆ, ಮೂನು, 
ಹಸುರು ತರಕಾರಿಗಳು-ಇವೆಲ್ಲ ನಮಗೆ ಬೇಕಾದ ಜೀವಾತುಗಳನ್ನು ಒದಗಿಸಿ ಕೊಡುತ್ತವೆ. 


(6) ನೀರು: ನಮ್ಮ ದೇಹದ ಮಾ:ಸಖ:ಡ, ರಕ್ತ ಮೊದಲಾದ ಅಂಗಾಂಶ 
ಗಳ ಅಧಿಕ ಭಾಗವು ನೀರಿನಿಂದಲೇ ಕೂಡಿದೆ. ಅಲ್ಲದೆ, ತಿಂದ ಆಹಾರವು ಸರಿಯಾಗಿ 
ಜೀರ್ಣವಾಗುವುದಕ್ಕೂ, ದೇಹದಲ್ಲಿ ಉತ್ಪನ್ನವಾಗುವ ಕಶ್ಮಲಗಳನ್ನು ವಿಸರ್ಜಿಸುವು 
ದಕ್ಕೂ, ನೀರು ತೀರಾ ಅವಶ್ಯವಾಗಿದೆ. ಸಾಮಾನ್ಯವಾಗಿ ಎಲ್ಲಾ ಹಸಿ ಮತ್ತು ಬೇಯಿಸಿದ 
ಆಹಾರಗಳಲ್ಲೂ ನೀರು ಇದ್ದೇ ಇರುತ್ತದೆ. ಇತರ ಆಹಾರಾಂಶಗಳಂತೆಯೇ ನೀರೂ 
ಸಹ ಸಾಕಷ್ಟು ಪ್ರಮಾಣದಲ್ಲಿ ನಮ್ಮ ದೇಹಕ್ಕೆ ಸಿಗಬೇಕೆಂಬುದನ್ನು ಮರೆಯಬಾರದು: 


ಮೇಲಿನ ಅಹಾರಾ:ಶಗಳಲ್ಲಿ ಮುಖ್ಯವಾಗಿ ದೇಹದಲ್ಲಿ ಶಕ್ತಿಯನ್ನು ಒದಗಿಸುವು 
ದಕ್ಕೆ ಉಪಯೋಗಿಸಲ್ಪಡುವ ಶರ್ಕರ ಪಿಷ್ಟ ಮತ್ತು ಕೊಬ್ಬುಗಳನ್ನು "ಶಕ್ತಿಜನಕ' ಆಹಾರ 
ಗಳೆಂತಲೂ, ದೇಹದ ಬೆಳವಣಿಗೆಗೆ ಉಪಯುಕ್ತವಾಗುವ ಪ್ರೊಟೀನು, ನೀರು, ಖನಿಜ 
ಗಳನ್ನು “ಪುಷ್ಟಿದಾಯಕ'ಗಳೆಂತಲೂ, ಆರೋಗ್ಯಕ್ಕೆ ಅವಶ್ಯವಾದ ಜೀವಾತುಗಳನ್ನು 
"ರಕ್ಷಕ ಆಹಾರ'ಗಳೆಂತಲೂ ವರ್ಗೀಕರಿಸುವುದಿದೆ. 


ಸಚನಕ್ರಿಯೆ ಮತ್ತು ದೇಹದಲ್ಲಿ ಅಹಾರದ ಉಪಯೋಗ; ಮೇಲೆ 
ಹೇಳಿದ ಪೋಷಕಾ:ಶಗಳಲ್ಲದೆ ಸೆಲ್ಕುಲೋಸ್‌ ಮೊದಲಾದ ನಾರಿಸಂತಹ ಪದಾರ್ಥಗಳೂ 
ನಮ್ಮ ಆಹಾರದಲ್ಲಿ ಸೇರಿರುತ್ತವೆ. ನಮ್ಮ ದೇಹವು ನಾವು ಸೇವಿಸಿದ ಆಹಾರದಲ್ಲಿನ 


ಆಹಾರ ವಸ್ತುಗಳ ಕೆಡುವಿಕೆ ಮತ್ತು ಜೋಪಾಸನೆಯ ವಿಧಾನಗಳು 25 


ಪೋಷಕಾಂಶಗಳನ್ನು ಅರಗಿಸಿಕೊಂಡು ಅನಗತ್ಯವಾದ ಅಂಶಗಳನ್ನು ವಿಸರ್ಜಿಸಿಬಿಡುತ್ತದೆ. 
ಜೀರ್ಣವಾದ ಪೋಷಕಾ:ಶಗಳು ನಮ್ಮ ದೇಹವನ್ನು ಬೆಚ್ಚಗಿರಿಸುವುದಕ್ಕೂ, ಕೆಲಸ 
ಮಾಡಲು ಬೇಕಾದ ಶಕ್ತಿಯನ್ನೊದಗಿಸುವುದಕ್ಕೂ, ದೇಹದ ಅುಗಾ:ಶಗಳಲ್ಲಿ ಸವೆದು 
ಹೋದ ಕಣಗಳ ಪುನರ್ರಚನೆಗೂ, ಅಂಗಾಂಗಗಳ ಬೆಳವಣಿಗೆಗೂ ಉಪಯುಕ್ತವಾಗುತ್ತವೆ. 
ಹೀಗೆ ಆಹಾರವು ಪಚನವಾಗುವುದರಲ್ಲಿ ನಮ್ಮ ಜೀರ್ಣಾಂಗವ್ಯೂಹದ ನಾನಾ ಭಾಗಗಳಲ್ಲಿ 
ರುವ ಗ್ರಂಥಿಗಳು ಸ್ರವಿಸುವ ಜೀರ್ಣರಸಗಳಲ್ಲಿರುವ ಕೆಲವು ತೀಕ್ಷ್ಣವಾದ ರಾಸಾಯನಿಕ 
ಪದಾರ್ಥಗಳು ಪ್ರಮುಖ ಪಾತ್ರವನ್ನು ವಹಿಸುತ್ತವೆ. ಇಂತಹ ಪದಾರ್ಥಗಳನ್ನು 
“ಕಿಣ್ವ'ಗಳೆನ್ನುತ್ತಾರೆ. ಇವು ಪೋಷಕಾಂಶಗಳನ್ನು ಒಡೆದು ಸರಳರೂಪಕ್ಕೆ ತಂದು ದೇಹವು 
ಸುಲಭವಾಗಿ ಅವನ್ನು ಹೀರಿಕೊಳ್ಳಲು ಸಾಧ್ಯವಾಗುವಂತೆ ಮಾಡುತ್ತವೆ. 


ಶರ್ಕರ ಪಿಷ್ಟಾದಿಗಳು ಕಿಣ್ವಗಳ ಕ್ರಿಯೆಯಿಂದಾಗಿ ಸರಳರೂಪದ ಸಕ್ಕರೆಗಳಾಗಿ 
ಮಾರ್ಪಟ್ಟು ರಕ್ತವನ್ನು ಸೇರುತ್ತವೆ. ಇವು ಅಧಿಕವಾಗಿದ್ದಲ್ಲಿ ಈ ಸಕ್ಕರೆಗಳೇ 
ಗ್ಲೈಕೊಜನ್‌ ಮೊದಲಾದ ರೂಪಗಳನ್ನು ಹೊಂದಿ ದೇಹದಲ್ಲಿ ಶೇಖರವಾಗಬಹುದು. 
ಹಾಗೆಯೇ ಮೇದಸ್ಸು ಕೂಡ ಜೀರ್ಣರಸಗಳ ಕಿಣ್ವಗಳಿಂದ ವಿಭಜನೆ ಹೊಂದಿ ಸರಳ 
ರೂಪದಲ್ಲಿ ರಕ್ತವನ್ನು ಸೇರಿ ಅಂಗಾಂಗಗಳಲ್ಲಿ ಶಕ್ತಿಯನ್ನು ಒದಗಿಸಲು ಉಪಯುಕ್ತ 
ವಾಗುತ್ತದೆ, ಇಲ್ಲವೆ ಮುಂದಿನ ಉಪಯೋಗಕ್ಕಾಗಿ ಸಂಗ್ರಹಿಸಲ್ಪಡುತ್ತದೆ. ಸಸಾರ 
ಜನಕಗಳು, ಅಮೈನೊ ಆಮ್ಲಗಳಾಗಿ ಒಡೆಯಲ್ಪಟ್ಟು ರಕ್ತ ಪ್ರವಾಹವನ್ನು ಸೇರಿ 
ಅಂಗಾಂಶಗಳ ಪುನರ್ರಚನೆಗೆ ಉಪಯುಕ್ತವಾಗುತ್ತವೆ. ಹೀಗಾಗುವಾಗ ಈ ಅಮೈನೊ 
ಆಮ್ಲಗಳು ಪುನಃ ಒಂದುಗೂಡಿ ಪ್ರೊಟೀನುಗಳೇ ಆಗಿ ಮಾಂಸಖಂಡ ಮತ್ತಿತರ 
ಭಾಗಗಳ ಬೆಳವಣಿಗೆಗೆ ಕಾರಣವಾಗುತ್ತವೆ. ಸಾಕಷ್ಟು ಶಕ್ತಿಜನಕ ಆಹಾರಾಂಶಗಳು 
ಸಿಗದಿದ್ದಲ್ಲಿ ಪ್ರೊಟೇನಿನ ಭಾಗಗಳೇ ಶಕ್ತಿಯ ಉತ್ಪಾದನೆಗಾಗಿ ನಶಿಸಿ ಹೋಗುವುದು 
ಸಾಧ್ಯವಿದೆ. ಆಗ ದೇಹವು ಕ್ಷೀಣಿಸುತ್ತದೆ. ನಾವು ಸೇವಿಸಿದ ಖನಿಜಗಳೂ, ಜೀವ 
ಧಾತುಗಳೂ ಜೀರ್ಣವಾದ ನಂತರ ದೇಹದ ಬೇರೆ ಬೇರೆ ಅಂಗಗಳಿಗೆ ರವಾನಿಸಲ್ಪಟ್ಟು 
ಅಲ್ಲಿನ ಅಂಗಾಂಶಗಳನ್ನು ಅಥವಾ ಗ್ರಂಥಿಗಳನ್ನು ಸೇರಿ ಸಂಕೀರ್ಣ ರಾಸಾಯನಿಕಗಳಾಗಿ 
ಮಾರ್ಪಡುತ್ತವೆ. 


ಆಹಾರಗಳು ಪಚನವಾಗಲು ಜೀರ್ಣಾಂಗಗಳ ಮತ್ತು ಅವು ಸ್ರವಿಸುವ ರಸಗಳ ' 
ಪಾತ್ರ ಮುಖ್ಯವಾದದ್ದು. ಇದಾರಿಂದಾಗಿಯೇ ಜೀರ್ಣಗ್ರಂಥಿಗಳನ್ನು ಚುರುಕು 
ಗೊಳಿಸುವ ಆಹಾರದ ರೂಪ, ಬಣ್ಣ, ವಾಸನೆ, ರುಚಿಗಳೂ ಪಚನಕ್ರಿಯೆಗೆ ಸಹಾಯಕ 
ವಾಗುವ ಮುಖ್ಯ ಲಕ್ಷಣಗಳೆಂದು ಹೇಳಿರುವುದು. 


ಆಹಾರ «ಕೆಡುವುದು? : ಯಾವ ಆಹಾರ ಪದಾರ್ಥವೂ ದೀರ್ಫ್ಥಕಾಲ ಇದ್ದ 
ಹಾಗೆಯೇ ಉಳಿಯುವುದಿಲ್ಲ. ಆಹಾರಗಳಲ್ಲಿ ತನ್ನಿಂತಾನೆ ನಡೆಯುವ ಬದಲಾವಣೆಗಳು 


26 "ಕ್ಯಾನಿಂಗ್‌ ಅಹಾರ ಜೋಪಾಸನೆಯ ಒಂದು ಆಧುನಿಕ ವಿಧಾನ 


ಒಂದು ಕ್ರಮದಲ್ಲಿ ನಡೆಯುತ್ತದೆ. ಕೆಲವು ಕ್ರಿಯೆಗಳು ಆಹಾರದ ಗುಣಗಳನ್ನು ಇನ್ನೂ 
ಊರ್ಜಿತಗೊಳಿಸಿ ತಿನ್ನಲು ಮೊದಲಿಗಿಂತ ಉತ್ತಮವಾಗಿ ಮಾರ್ಪಡಿಸಬಹುದು. 
ಉದಾಹರಣೆಗಾಗಿ, ಗಿಡದಿಂದ ಆಗ ತಾನೆ ಕೊಯ್ಯಲ್ಪಟ್ಟ ಮಾವಿನಹಣ್ಣು ಅಥವಾ 
ಅನಾನಸ್‌ ಪೂರ್ತಿ ಪಕ್ವವಾಗದಿರಬಹುದು. ಆದರೆ ಒಂದೆರಡು ದಿನಗಳಲ್ಲಿ ಅದರಲ್ಲಿರುವ 
ಶರ್ಕರ ಪಿಷ್ಟಾದಿಗಳು ರಾಸಾಯನಿಕ ಬದಲಾವಣೆ ಹೊಂದಿ ಸಕ್ಕರೆಯ ಅಂಶ ಹೆಚ್ಚಿ 
ತಿನ್ನಲು ಯೋಗ್ಯವಾಗುತ್ತವೆ, ಬಣ್ಣವೂ ಸಹ ಬವಲಾಗಿ ಹಣ್ಣು ಆಕರ್ಷಕವಾಗುವುದಲ್ಲದೆ 
ಒಳ್ಳೆಯ ಸುವಾಸನೆಯಿಂದ ಕೂಡಿರುತ್ತದೆ ಇಂತಹ ಬದಲಾವಣೆಗಳು ಆಹಾಧವನ್ನು 
ಕೆಡಿಸಿದವು: ಎನ್ನಲಾಗದು. ಹಾಗೆಯೇ ಪ್ರಾಣಿಗಳ ಮಾ:ಸಗಳು ಸಹ ಸ್ವಲ್ಪಕಾಲ 
ಸಂಗ್ರಹಾಲಯದಲ್ಲಿ ಇರಿಸಿದ ನಂತರವೇ ಸಾಕಷ್ಟು ಮೃದುವಾಗಿ ಸೇವಿಸಲು ಅನುಕೂಲ 
ವಾದ ಸ್ಥಿತಿಗೆ ಬರುವುವು ಎಂಬುದು ತಿಳಿದಿರುವ ವಿಷಯ. ಆದರೆ ಆಹಾರ ಪದಾರ್ಥಗಳಲ್ಲಿ 
ನಡೆಯುವ ಈ ರಾಸಾಯನಿಕ ಕ್ರಿಯೆಗಳು ಇನ್ನೂ ಮುಂದುವರಿದಲ್ಲಿ, ಅವುಗಳಲ್ಲಿರುವ 
ಪೋಷಕಾಂಶಗಳು ತೀವ್ರವಾದ ಬದಲಾವಣೆಗಳನ್ನು ಹೊಂದುತ್ತವೆ. ದೇಹದಲ್ಲಿ 
ನಡೆಯುವ ಪಚನಕ್ರಿಯೆಯಂತೆಯೇ ಈ ರಾಸಾಯನಿಕ ಕ್ರಿಯೆಗಳು ಸಹಾ ಪೋಷಕಾಂಶ 
ಗಳಾದ ಪಿಷ್ಟ, ಮೇದಸ್ಸು, ಸಸಾರಜನಕ ಮೊದಲಾದವುಗಳನ್ನು ಸರಳರೂಪದ ಪದಾರ್ಥ ' 
ಗಳಾಗಿ ಒಡೆದು, ಕೊನೆಯಲ್ಲಿ ತಿನ್ನಲು ಯೋಗ್ಯವಲ್ಲದ ಹಾಗೂ ಅಸಹ್ಯವಾದ ರೂಪಕ್ಕೆ 
ತರುವುವು. ಈ ಕ್ರಿಯೆಗಳಿಂದ ಉತ್ಪನ್ನವಾಗುವ ಅಂತಿಮ ಪದಾರ್ಥಗಳು ಕೆಲವೊಮ್ಮೆ 
ಅತಿ ದುರ್ವಾಸನೆಯಿಂದ ಕೂಡಿದವುಗಳಾಗಿರಬಹುದಲ್ಲದೆ, ವಿಷವಸ್ತುಗಳಾಗಿಯೂ 
ಇರಬಹುದು. ಹೀಗಾಗಿ ನಾವು ಆಹಾರ ವಸ್ತುಗಳನ್ನು ಅವು ಒಂದು ಮಿತಿಗಿಂತ ಮಾರಿ 
ಬದಲಾಗಿದ್ದಲ್ಲಿ ಅವುಗಳ ರೂಪ, ಸ್ಥಿತಿ, ಬಣ್ಣ ಅಥವಾ ವಾಸನೆಗಳಲ್ಲಾದ ಬದಲಾವಣೆ 
ಗಳನ್ನು ಪರೀಕ್ಷಿಸಿ ಅವು "ಕೆಟ್ಟಿವೆ' ಅಥವಾ ಹಾಳಾಗಿವೆ ಇಲ್ಲವೆ ಕೊಳೆತಿವೆ ಎಂದು 
ತೀರ್ಮಾನಿಸುತ್ತೇವೆ. 


ಆಹಾರ ಕೆಡಲು ಕಾರಣಗಳು: ಈ ರೀತಿಯಾಗಿ ಆಹಾರ ವಸ್ತುಗಳು 
ಕೆಡಲು ಕಾರಣಗಳು ಅನೇಕವಿರಬಹುದು. ಕೆಲವೊಮ್ಮೆ ಬರೇ ಭೌತಿಕ ಶಕ್ತಿಗಳಿಂದ 
ಆಹಾರ ಪದಾರ್ಥಗಳು ಹಾಳಾದರೆ, ಇನ್ನು ಕೆಲವು ಸಂದರ್ಭಗಳಲ್ಲಿ ರಾಸಾಯನಿಕ ಕಿಣ್ವ 
ಗಳಿಂದಲೂ, ಈಸ್ಟ್‌, ಬೂಸ್ಟು ಹಾಗೂ ಸೂಕ್ಷ್ಮಾಣುಜೀವಿಗಳಿಂದಲೂ ಆವು ಕೆಟ್ಟು 
ಹೋಗಬಹುದು. ಆಹಾರ ಪದಾರ್ಥಗಳು ಕೆಡುವ ಕಾರಣಗಳನ್ನು ಈ ಕೆಳಗಿನಂತೆ 
ವರ್ಗೀಕರಿಸಿಕೊಂಡರೆ ಅವುಗಳ ವಿವೇಚನೆಗೆ ಅನುಕೂಲವಾಗುತ್ತದೆ. 


(1) ಭೌಶಿಕ ಶೆಕ್ತಿಗಳಿಂದ ಕೆಡುವುದು; ಬರೇ ಭೌತಿಕ ಕಾರಣಗಳಾದ 
ಶಾಖ, ಘರ್ಷಣೆ, ಅತಿ ಶೀತ, ಆರ್ದ್ರತೆಗಳಿಂದ ಆಹಾರ ಪದಾರ್ಥಗಳು ತಮ್ಮ ಗುಣ 
ಗಳನ್ನು ಕಳೆದುಕೊಂಡು ಸೇವನೆಗೆ ಅಯೋಗ್ಯವಾಗಬಹುದು. ೦ಬಾ ಕಾಯಿಸಿದಾಗ 
ದೋಸೆ ಕರಟಿ ಹೋಗುವುದು, ಅತಿಯಾಗಿ ಬೇಯಿಸಿದಾಗ ತರಕಾರಿಗಳಲ್ಲಿನ ಜೀವಾತುಗಳು 


ಆಹಾರ ವಸ್ತುಗಳ ಕೆಡುವಿಕೆ ಮತ್ತು ಜೋಪಾಸನೆಯ ವಿಧಾನಗಳು 27 


ನಷ್ಟವಾಗುವುದು. ಚಳಿಯಿಂದ ಹಣ್ಣು ಹಂಪಲುಗಳು ಒಡೆಯುವುದು, ಘರ್ಷಣೆ ಅಥವಾ 
ತಿಕ್ಕಾಟ ಹಾಗೂ ಒತ್ತಡಗಳಿಂದ ಆಹಾರ ವಸ್ತುಗಳು ನಜ್ಜುಗುಜ್ಜಾಗುವುದು, ಇವೇ 
ಮೊದಲಾದವು ಈ ರೀತಿಯ ಕೆಡುವಿಕೆಗೆ ಉದಾಹರಣೆಗಳಾಗಿವೆ. ಹೀಗೆ ಕೆಟ್ಟ ಆಹಾರ 
ವಸ್ತುಗಳು ತಿನ್ನಲು ಅಸಾಧ್ಯವಾಗದಷ್ಟು ಕೆಟ್ಟ ಿರದಿದ್ದರೂ, ಅಂತಹವುಗಳ ಮೌಲ್ಯವೂ, 
ಉಪಯುಕ್ತತೆಯೂ ಕಡಮೆಯಾಗುವುದರಲ್ಲಿ ಸಂಶಯವಿಲ್ಲ. ಈ ಭೌತಿಕ ಶಕ್ತಿಗಳಿಗೆ 
ಆಹಾರ ಪದಾರ್ಥಗಳು ಗುರಿಯಾಗದಂತೆ ಎಚ್ಚರಿಕೆ ವಹಿಸುವುದೇ ಆಹಾರಗಳನ್ನು ಈ 
ರೀತಿಯ ಕೆಡುವಿಕೆಯಿಂದ ರಕ್ಷಿಸುವ ಮಾರ್ಗವಾಗಿದೆ. 


(2) ನೈಸರ್ಗಿಕ ಕಿಣ್ವಗಳಿಂದ ಕೆಡುವುದು: ಸಸ್ಯ ಹಾಗೂ ಪ್ರಾಣಿ 
ಮೂಲವಾದ ಎಲ್ಲಾ ಆಹಾರ ಪದಾರ್ಥಗಳಲ್ಲೂ ಸ್ವಾಭಾವಿಕವಾಗಿ ಒಂದಲ್ಲ ಒಂದು 
ವಿಧದ "ಕಿಣ್ವ'ಗಳೆಂಬ ತೀಕ್ಷ್ಣವಾದ ರಾಸಾಯನಿಕ ಪದಾರ್ಥಗಳು ಇರುತ್ತದೆ. ಇವು 
ಆಹಾರದ ಮೇಲೆ ವರ್ತಿಸಿ ಅವುಗಳಲ್ಲಿ ಆನೇಕ ರೀತಿಯ ರಾಸಾಯನಿಕ ಬದಲಾವಣೆಗಳನ್ನು 
ಆರಂಭಿಸುತ್ತವೆ. ಈ ಕ್ರಿಯೆಗಳು ನಮ್ಮ ದೇಹದ ಜೀರ್ಣಾಂಗಗಳಲ್ಲಿ ನಡೆಯುವ 
ಕ್ರಿಯೆಗಳನ್ನು ಬಹಳಷ್ಟು ಹೋಲುತ್ತವೆ. ಇವುಗಳಿಂದಾಗಿ ಆಹಾರದಲ್ಲಿನ ಉಪಯುಕ್ತ 
ವಾದ ಪೋಷಕಾಂಶಗಳು ಒಡೆಯಲ್ಪಟ್ಟು ಸರಳ ದ್ರವ್ಯಗಳಾಗಿ ಮಾರ್ಪಡುವುದರಿ:ದ, 
ಬ್ಯಾಕ್ಟೀರಿಯಾಗಳಂತಹ ಸೂಕ್ಷ್ಮಾಣುಜೀವಿಗಳ ಚಟುವಟಿಕೆ ಹಾಗೂ ಅಭಿವೃದ್ಧಿಗೆ ಅನು 
ಕೂಲವಾಗುತ್ತದೆ. ಹೀಗಾಗಿ ಕಿಣ್ವಕ್ರಿಯೆಯ ದೆಸೆಯಿಂದ ಆಹಾರ ವಸ್ತುಗಳು ಕೆಡಲು 
ಪ್ರಾರಂಭವಾಗಿ ಅನಂತರ ಅಣುಜೀವಿಗಳಿಂದ ಪೂರ್ತಿಯಾಗಿ ಹಾಳಾಗುವುದು ಅಥವಾ 
ಕೊಳೆಯುವುದು ತೀರಾ ಸಾಮಾನ್ಯವಾದ ಸಂಗತಿ. 


ಕಿಣ್ವಗಳು ರಾಸಾಯನಿಕ ಕ್ರಿಯಾಕಾರಕ. ಇವು ಯಾವುದೇ ಕಾರಣದಿಂದ 
ವಿಭಜನೆ ಹೊ:ದಿದಾಗ ಆಹಾರಗಳ ಮೇಲೆ ಪರಿಣಾಮ ಮಾಡುವ ಶಕ್ತಿಯನ್ನು ಕಳೆದು 
ಕೊಳ್ಳುತ್ತವೆ. ಅದುದರಿಂದ, ಕಿಣ್ವಗಳಿಂದಾಗಿ ಆಹಾರಗಳು ಹಾಳಾಗುವುದನ್ನು ತಡೆ 
ಗಟ್ಟುವ ಮುಖ್ಯ ಉಪಾಯ ಅವುಗಳನ್ನು ನಿಷ್ಕ್ರಿಯಗೊಳಿಸುವುದೇ ಆಗಿದೆ. ಆಹಾರ 
ಪದಾರ್ಥಗಳನ್ನು ಅಲ್ಪ ಕಾಲದವರೆಗೆ ಸುಮಾರು 8070... 100"0 ಉಷ್ಣತೆಗೆ ಗುರಿ 
ಪಡಿಸುವುದರಿ:ದಲೂ, ಆಹಾರದ ಆಮ್ಲಾಯತೆಯನ್ನು ಹೆಚ್ಚಿಸುವುದರಿಂದಲೂ ಕಿಣ್ವ 
ಗಳನ್ನು ನಿಷ್ಕ್ರಿಯಗೊಳಿಸಿ ಆಹಾರಗಳನ್ನು ರಕ್ಷಿಸಬಹುದಾಗಿದೆ. 


(3) ಈಸ್ಟ್‌ ಮತ್ತು ಬೂಸುರುಗಳಿಂದ ಕೆಡುವುದು; ಶಿಲೀಂಧ್ರ 
ವರ್ಗಕ್ಕೆ ಸೇರಿದ ಈ ಜೀವಿಗಳಲ್ಲಿ 'ಈಸ್ಟ್‌' ಎಂಬುವು ಸೂಕ್ಷ್ಮವಾದ ಏಕಾಣು ಜೀವಿಗಳಾ 
ಗಿದ್ದರೆ, ಬೂಸುರುಗಳು ಸೂಕ್ಷ್ಮ ಎಳೆಗಳಂತಹ ರಚನೆಯುಳ್ಳವುಗಳಾಗಿವೆ. ಇವು ಬೆಚ್ಚಗಿನ 
ಹಾಗೂ ನೀರಿನ ಪಸೆಯಿರುವ ಪರಿಸರಗಳಲ್ಲಿ ಚೆನ್ನಾಗಿ ಬೆಳೆಯುತ್ತವೆ. ಆದರೆ ಇವುಗಳ 
ಬೆಳವಣಿಗೆಗೆ ವಾಯು ಅಥವಾ ಆಮ್ಲಜನಕದ ಅವಶ್ಯಕತೆಯಿದೆ. ಹೀಗಾಗಿ ಇವು 


28 ಕ್ಯಾನಿಂಗ್‌” ಅಹಾರ ಜೋಪಾಸನೆಯ ಒಂದು ಅಧುನಿಕ ವಿಧಾನ 


ಸಾಮಾನ್ಯವಾಗಿ ಆಹಾರ ವಸ್ತುಗಳ ಹೊರಮೈಯಲ್ಲಿಯೇ ಬೆಳೆಯುತ್ತವೆ. ಇವೆರಡೂ 
ವಿಧದ ಜೀವಿಗಳು ತಮ್ಮ ಜೈವಿಕ ಕ್ರಿಯೆ`ಳಲ್ಲಿ ಕಿಣ್ವರ್ಗ'ನ್ನು ಉತ್ಪಾದಿಸಿ, ಆಹಾರಕ್ಕೆ 
ಸೂಸಿ, ಆಹಾರವನ್ನು ಒಡೆದು ಹೀರಿಕೊಳ್ಳುತ್ತವೆ. ಇದರಿುದಾಗಿ ಆಹಾರಗಳು ಕೆಟ್ಟು 
ಹೋಗುತ್ತವೆ. ಇವುಗಳ ಚಟುವಟಿಕೆ ಹಾಗೂ ಆಭಿವೃದ್ಧಿಗೆ ಅತಿ ಅನುಕೂಲವಾದ 
ಉಷ್ಣತಾಮಾನ ಸುಮಾರು 200 ನಿ:ದ 30°€, ಕೆಲವು 0%0 ನಷ್ಟು ನಿಮ್ಮೋಷ್ಟತೆ 
ಗಳಲ್ಲೂ ಬೆಳಯುವುವು. ಆದರೆ ಇವು ಅಧಿಕ ಉಪ್ಪ ತೆಯಿಂದ ನಾಶವಾಗುತ್ತವೆ. 
ಸುಮಾರು 65°C ನಿಂದ 70೦ ನ ಉಷ್ಣತೆಯಲ್ಲಿ ಆರ್ಧ ಘಂಟೆ ಕಾಲ ಇರಿಸಿದಾಗ 
ಇವುಗಳ ಬೀಜಾಣು ರೂಪಗಳೂ ಸಹ ನಾಶ ಹೊಂದುತ್ತವೆ. ಆದರೆ ಇವು ಸಾಕಷ್ಟು 
ಆಮ್ಲೊಯತೆಯನ್ನು ಸಹಿಸುವ ಶಕ್ತಿಯುಳ್ಳ ಜೀವಿಗಳಾದುದರಿಂದ, ಹಣ್ಣು ಹಂಪಲು, 
ದ್ರಾಕ್ಷಾರಸ, ಅವುಗಳ ಉತ್ಪನ್ನಗಳೇ ಮೊದಲಾದ ಆಹಾರ ಪದಾರ್ಥಗಳು ಕೆಡುವುದರಲ್ಲಿ 
ಮುಖ್ಯ ಪಾತ್ರ ವಹಿಸುತ್ತವೆ. ಶರ್ಕರ ಪಿಷ್ಟಗಳಿಂದ ಕೂಡಿದ ಆಹಾರ ಪದಾರ್ಥಗಳನ್ನು 
ವಿಭಜಿಸಿ ಇವು ಕಾರ್ಬನ್‌ ಡೆ ೈ ಆಕ್ಸೈಡನ್ನು ಉತ್ಪಾದಿಸುವುವು. ಇವುಗಳಿಂದಾಗಿ ಆಹಾರ 
ಗಳಿಗುಂಟಾಗುವ ಹಾನಿಯನ್ನು ತಡೆಗಟ್ಟಲು, ಆಮ್ಲಜನಕ ಸಿಗದಂತೆ ಮಾಡುವುದು 
ಮತ್ತು ಸಾಕಷ್ಟು ಉಷ್ಣತೆಯಲ್ಲಿ ಆಹಾರವನ್ನು ಕಾಯಿಸುವುದು, ಸಹಾಯಕವಾಗುತ್ತವೆ. 


(ಆ) 
ಚಿತ್ರ: 3-1 ವಿವಿಧ ಸೂಕ್ಷ್ಮಾಣುಜೀವಿಗಳು ೩) ಕೋಕಸ್‌ ಅಣುಜೀವಿಗಳು 
1) ಬ್ಯಾಸಿಲಸ್‌ ಅಣುಜೀವಿಗಳು 0) ಬೂಸ್ಟುಗಳು 


(4) ಬ್ಯಾಕ್ಟೀರಿಯಗೆಳಿಂದ ಆಹಾರ ಕೆಡುವಿಕೆ; ಇವು ಸಹಾ ಅತಿ 
ಸೂಕ್ಷ್ಮವಾದ ಏಕಾಣು ಜೀವಿಗಳೇ ಆಗಿವೆ. ಇವುಗಳಲ್ಲಿ ಬೇರೆ ಬೇರೆ ಗುಣ ಸ್ವಭಾವ 


ಆಹಾರ ವಸ್ತುಗಳ ಕೆಡುವಿಕೆ ಮತ್ತು ಜೋಪಾಸನೆಯ ವಿಧಾನಗಳು ' 29 


ವುಳ್ಳ ಸಾವಿರಾರು ಜಾತಿಯವುಗಳಿವೆ. ಆಕಾರದಲ್ಲಿ ಕೆಲವು ಉರುಟಾಗಿದ್ದರೆ, ಇನ್ನು 
ಕೆಲವು ದೀರ್ಫ ವೃತ್ತಾಕಾರದವಾಗಿಯೂ, ಬೇರೆ ಹಲವು ಗಿಡ್ಡ ಕೋಲಿನಂತೆ ನೆಟ್ಟ 
ಗಾಗಿಯೂ, ಇನ್ನೂ ಕೆಲವು ಅಂಕು ಡೋಕಾಗಿ ಅಥವಾ ಸುರುಳಿಯಾಗಿಯೂ ಇರುತ್ತವೆ, 
ಇವೆಲ್ಲ ಬಹು ಸ:ಖ್ಯೆಯಲ್ಲಿ ವಾಯುವಿನಲ್ಲೂ, ನೀರಿನಲ್ಲೂ, ಮಣ್ಣಿನಲ್ಲೂ, ಎಲ್ಲೆಲ್ಲೂ 
ವಾಸಿಸಿರುತ್ತವೆ. ಬಹಳಷ್ಟು ಬ್ಯಾಕ್ಟೀರಿಯಗಳು ನಮಗೆ ಏನೂ ಕೆಡುಕನ್ನು ಉಂಟು 
ಮಾಡುವುದಿಲ್ಲ. ಕೆಲವು ಜಾತಿಯವು ಉಪಕಾರಿಗಳೇ ಆಗಿವೆ. ಆದರೆ ಹಲವಾರು 
ಜಾತಿಯವುಗಳಿಂದ ಅನೇಕ ರೀತಿಯ ರೋಗಗಳು ಉ:ಟಾಗಬಹುದು. ಕೆಲವು ಅಣು 
ಜೀವಿಗಳು ರೋಗಕ್ಕೆ ಕಾರಣವಲ್ಲದಿದ್ದರೂ, ಅವುಗಳ ಚಟುವಟಿಕೆಯಿಂದ ಆಹಾರ 
ಪದಾರ್ಥಗಳು ಕೆಡುತ್ತವೆ. ಈ ಜೀವಿಗಳು ಉತ್ಪಾದಿಸುವ ಕಿಣ್ವ ಪದಾರ್ಥಗಳು ಆಹಾರ 
ಕೆಡುವುದಕ್ಕೆ ಮುಖ್ಯ ಕಾರಣ, ಅಲ್ಲದೆ ಹಲವಾರು ಅಣುಜೀವಿಗಳ ಜೈವಿಕ ಕ್ರಿಯೆಗಳಲ್ಲಿ 
ಉಂಟಾಗುವ ಅಂತ್ಯೋತ್ಪನ್ನಗಳು ನಮ್ಮ ಆಹಾರದೊಂದಿಗೆ ಸೇರಿ ರೋಗಗಳಿಗೆ ಕಾರಣ 
ವಾಗಬಹುದು. 

ಬ್ಯಾಕ್ಕಿ ಕ್ವೇರಿಯಗಳು ಬದುಕಲು ನೀರಿನ ಪಸೆ, ಯೋಗ್ಯವಾದ ಉಷ್ಣತಾಮಾನ ಮತ್ತು 
ಸರಿಹೋಗುವ ಆಮ್ಲೊಯತೆಗಳ ಅವಶ್ಯಕತೆಯಿದೆ. ಕೆಲವಕ್ಕೆ ಆಮ್ಲಜನಕವು ಅನಿವಾರ್ಯ 
ವಾಗಿದ್ದರೂ ಇನ್ನು ಕೆಲವು ಆಮ್ಲಜನಕರಹಿತವಾದ ವಾತಾವರಣದಲ್ಲೇ ಚೆನ್ನಾಗಿ 
ಅಭಿವೃದ್ಧಿ ಹೊಂದುವುವು. ಅತ್ಯುಷ್ಣ ಹಾಗೂ ಅತಿಶೀತ ಪರಿಸ್ಥಿತಿಗಳಲ್ಲಿ ಅಣುಜೀವಿ 
ಗಳು ಬದಂಕಲಾರವು. ಆಹಾರಗಳ ಅಮ್ಲೊಯಶೆಯು ಹೆಚ್ಚಿದಂತೆ ಅವು ಬ್ಯಾಕ್ಟೀ ರಿಯಗಳಿಗೆ 
ಅನನುಕೂಲವಾಗುವುವು. ಕೆಲವು ಜಾತಿಯ ಬ್ಯಾಕ್ಟೇರಿಯಗಳಂ ಪ್ರತಿಕೂಲ ಪರಿಸ್ಥಿತಿ 
ಯೊದಗಿಬಂದಾಗ ಬೀಜಾಣು ರೂಪವನ್ನು ಹೊಂದಿ ನಿಶ್ಚೇಷಿ ಶತವಾಗಿದ್ದು, ಅನಂಕೂಲ 
ಪರಿಸ್ಥಿತಿ ಬಂದೊಡನೆ ಪುನರುಜ್ಜೀವನಗೊಳ್ಳುತ್ತವೆ. ಈ ಬೀಜಾಣು ರೂಪದ 
ಬ್ಯಾಕ್ಟೇರಿಯಗಳಾದರೋ ಅತ್ಯಧಿಕ ಉಷ್ಣನಿರೋಧಕ ಶಕ್ತಿಯನ್ನು ಪಡೆದಿರುತ್ತವೆ. 


ಆಹಾರ ಪದಾರ್ಥಗಳು ಬ್ಯಾಕ್ಟೇರಿಯಗಳಿಂದ ಕೆಡದಿರಬೇಕಾದರೆ, ಈ ವರ್ಗದ ಜೀವಿ 
ಗಳನ್ನು ನಾಶಗೊಳಿಸಬೇಕು ಅಥವಾ ಅವು ಆಹಾರದಲ್ಲಿ ಅತಿ ಕಡಮೆ ಸಂಖ್ಯೆಯಲ್ಲಿರು 
ವಂತೆ ಎಚ್ಚರಿಕೆ ವಹಿಸಿ, ಇನ್ನೂ ಅಭಿವೃದ್ಧಿ ಗೊಳ್ಳದಂತೆ ತಡೆಗಟ್ಟಬೇಕು. ಈ ಉದ್ದೇಶ 
ಗಳನ್ನು ಅನೇಕ ವಿಧಾನಗಳಿಂದ ಸಾಧಿಸಿಕೊಳ್ಳಬಹುದು. ಉದಾಹರಣೆಗಾಗಿ ಬ್ಯಾಕ್ಟೀರಿಯ 
ಗಳ ಚಟುವಟಿಕೆಗೆ ನೀರು ಅವಶ್ಯಕ... ಆಹಾರದಲ್ಲಿನ ನೀರಿನ ಅಂಶವನ್ನು ಶೇಕಡಾ 10 
ಅಥವಾ ಅದಕ್ಕಿಂತಲೂ ಕಡಮೆ ಮಿತಿಗೆ ಇಳಿಸಿದಾಗ ಬ್ಯಾಕ್ಟೀರಿಯಗಳು ಅಂತಹ ಆಹಾರ 
ದಲ್ಲಿ ಬೆಳೆಯಲಾರವು. ಇದೇ ಕಾರಣದಿಂದ ಒಣ ಆಹಾರ ಧಾನ್ಯಗಳೂ, ಶುಷ್ಕ 
ಗೊಳಿಸಲ್ಪಟ್ಟ ವೂನು ಮಾಂಸಗಳೂ ದೀರ್ಥಕಾಲ ಕೆಡದೆ ಉಳಿಯುವುದನ್ನು 
ಕಾಣುತ್ತೇವೆ. ಹಾಗೆಯೇ ಆಹಾರಗಳಿಗೆ ಆಮ್ಲಗಳನ್ನು ಬೆರೆಸಿ ಅವುಗಳ 1 ಮೌಲ್ಯ 
ವನ್ನು 4,3 ಕ್ಕೆ ಅಥವಾ ಅದಕ್ಕಿಂತ ಕೆಳಮಟ್ಟಕ್ಕೆ ಇಲಿಸಿದಾಗಲೂ ಬಹಳಷ್ಟು ಅಣು 


30 "ಕ್ಯಾನಿಂಗ್‌ ಅಹಾರ ಜೋಪವಾಸನೆಯ ಒಂದು ಅಧುನಿಕ ವಿಧಾನ 


ಜೀವಿಗಳು ಬದುಕಲಾರವು, ಅಥವಾ ಅವುಗಳ ಚಟುವಟಿಕೆ ನಿಲ್ಲುವುದು. ಹೀಗೆ 
ಸಾಕಷ್ಟು ಆವಿನ್ಲಾಕರಣ ಮಾಡಲ್ಪಟ್ಟ, ಆಹಾರ ಪದಾರ್ಥಗಳು ಸಹ ಬ್ಯಾಕ್ಟೀರಿಯಗಳಿಂದ 
ಹಾಳಾಗದೆ ಉಳಿಯುತ್ತವೆ. ಉದಾಹರಣೆಗಾಗಿ ಉಪ್ಪಿನಕಾಯಿ ಇದು ಉಷ್ಣತೆಯ 
ಪ್ರಭಾವ. ಬ್ಯಾಕ್ಟೀರಿಯಾಗಳನ್ನು ಆವು ಚೆನ್ನಾಗಿ ವೃದ್ಧಿಗೊಳ್ಳಲು ಅನುಕೂಲವಾದ 
ಉಷ್ಣತಾಮಾನಕ್ಕೆ ಅನುಸಾರವಾಗಿ ಮೂರು ಸ್ಕೂಲ ವರ್ಗಗಳಾಗಿ ವಿಂಗಡಿಸುತ್ತಾರೆ. 
ಇವುಗಳಲ್ಲಿ ನಿಮ್ನೋಷ್ಣ ಜೀವಿಗಳು ಎಂಬ ವರ್ಗದವು ಸುಮಾರು 2070 ಉಪಷ್ಣತೆಯಲ್ಲೂ. 
ಮಧ್ಯೋಷ್ನಜೀವಿಗಳು ನಮ್ಮ ದೇಹದ ಸ್ವಾಭಾವಿಕ ಉಷ್ಣತೆಯಾದ 3'7°€ ನ ಸುತ್ತು 
ಮುತ್ತಲೂ, ಉನ್ನತೋಷ್ಣ ಜೀವಿಗಳು 50°€ ನಿಂದ 55°€ ನ ಉಷ್ಣತಾ ಮಟ್ಟದಲ್ಲೂ 
ಚೆನ್ನಾಗಿ ಬೆಳೆದು ವೃದ್ಧಿ ಗೊಳ್ಳುತ್ತವೆ. ಈ ಮೂರು ವರ್ಗಗಳಲ್ಲಿ ಮಧ್ಯಮ ವರ್ಗದವು 
ಗಳೇ ಅತ್ಯಧಿಕವಾಗಿದ್ದು, ಮನುಷ್ಯರಿಗೆ ರೋಗಕಾರಕಗಳಾದ ಹೆಚ್ಚಿನ ಎಲ್ಲಾ ಬಾಕ್ಟೀರಿಯಾ 
ಗಳು ಈ ವರ್ಗಕ್ಕೆ ಸೇರುತ್ತವೆ. ಆಹಾರಗಳ ಕೆಡುವಿಕೆಗೆ ಕಾರಣವಾಗುವಂತಹ ಅನೇಕ 
ಬ್ಯಾಕ್ಟೀರಿಯಾಗಳೂ ಇದೇ ಗುಂಪಿಗೆ ಸೇರಿದವುಗಳಾಗಿರಬಹುದು. ಆದರೆ ಕೆಲವು 
ಉನ್ನತೋಷ್ಟ ಜೀವಿಗಳೂ ಹೌದು. ಬರೇ ಉಷ್ಣತಾಮಾನದ ನಿಯಂತ್ರಣದಿಂದಲೇ 
ಆಹಾರ ಪದಾರ್ಥಗಳಲ್ಲಿನ ಆಣುಜೀವಿಗಳ ಚಟುವಟಿಕೆಯನ್ನು ಪೂರ್ತಿಯಾಗಿ ತಡೆಗಟ್ಟ 
ಬೇಕಾದಲ್ಲಿ ಆಹಾರ ವಸ್ತುಗಳನ್ನು --10*0ಗಿಂತ ಕಡಮೆ ಅಥವಾ-4-80°€ಗಂತ ಹೆಚ್ಚಿನ 
ಉಷ್ಣತಾಮಾನಗಳಲ್ಲೇ ಸದಾಕಾಲವೂ ಇಡಬೇಕಾಗುತ್ತದೆ. ಇದರಲ್ಲಿ- 1010 ಗಿಂತ 
ಕೆಳಗಿನ ಉಷ್ಣತೆಗಳಲ್ಲಿ ಆಹಾರ ಪದಾರ್ಥಗಳನ್ನು ಕಾಪಿಡುವ ವಿಧಾನವು 'ಶೀತಲೀಕರಣ' 
ವಿಧಾನವಾಗಿ ಪ್ರಚಾರದಲ್ಲಿದೆ. 800 ಗಿಂತ ಅಧಿಕ ಉಷ್ಣತೆಯಲ್ಲಿ ಆಹಾರ ವಸ್ತುಗಳನ್ನು 
ದೀರ್ಫ್ಥಕಾಲ ಇರಿಸಿದಲ್ಲಿ ಅವುಗಳಲ್ಲಿ ತೀವ್ರವಾದ ರಾಸಾಯನಿಕ ಕ್ರಿಯೆಗಳು ಜರಗುವ 
ಕಾರಣದಿ:ದ, ಅವುಗಳಲ್ಲಿರುವ ಮೂಲ ಸದ್ದುಣಗಳೆಲ್ಲ ನಷ್ಟವಾಗುತ್ತವೆ. ಹೀಗಾಗಿ ಇದು 
ವ್ಯಾವಹಾರಿಕವಾಗಲಾರದು. 

ಈ ವಿಧಾನಗಳಲ್ಲದೆ ಇನ್ನೂ ಕೆಲವು ಕ್ರಮಗಳಿಂದ ಬ್ಯಾಕ್ಟೀರಿಯಾಗಳನ್ನು ನಿರ್ಜೀವ 
ಅಥವಾ ನಿಷ್ಕ್ರಿಯಗೊಳಿಸಬಹುದಾಗಿದೆ. ಎಷ್ಟೋ ಬ್ಯಾಕ್ಟೀರಿಯಗಳು ಸೂರ್ಯನ 
ಬೆಳಕಿನಲ್ಲಾಗಲೀ, ಕೃತಕ ದೀಪಗಳಲ್ಲಾಗಲೀ ಉತ್ಪಾದನೆಗೊಳ್ಳುವ ಅತಿ ನೇರಳೆ ಕಿರಣ 
ಗಳಿಂದ ನಾಶಗೊಳ್ಳುತ್ತವೆ. ಹೀಗಾಗಿ ಆಹಾರ ವಸ್ತುಗಳನ್ನು ಇಂತಹ ತೀಕ್ಷ್ಣಕಿರಣಗಳ 
ಪ್ರಭಾವಕ್ಕೆ ಸಾಕಷ್ಟು ಕಾಲ ತೆರೆದಿಟ್ಟು ಆವು ಕೆಡದಂತೆ ರಕ್ಷಿಸಬಹುದು. ಈ ವಿಧಾನ 
ವನ್ನು 'ವಿಕಿರಣ ವಿಧಾನ' ಎನ್ನುವರು. 


ಆಮ್ಲಜನಕವು ಸಿಗದಂತೆ ಮಾಡುವುದರಿ:ದ ಕೆಲವು ಜಾತಿಯ ಬ್ಯಾಕ್ಟೀರಿಯಗಳನ್ನಷ್ಟೆ 
ತಡೆಗಟ್ಟಬಹುದಾಗಿದೆ. ಅನೇಕ ಜಾತಿಯ ಬ್ಯಾಕ್ಟೀರಿಯಗಳು ಆಮ್ಲಜನಕದ ಅಭಾವ 
ದಲ್ಲೆ ಚೆನ್ನಾಗಿ ಅಭಿವೃ ದ್ಧಿ ಗೊಳ್ಳುವ ಸ ಸ ಭಾವವುಳ ವುಗಳಾಗಿರುವುದರಿಂದ, ಈ ವಿಧಾನ 
ವೊಂದೇ ಸ್ವತಂಬ್ರವಾಗಿ ಆಹಾರ ಜೋಪಾಸನೆಯಲ್ಲಿ ಸ:ಪೂರ್ಣ ಫಲಕಾರಿಯಾಗಲಾರದು. 


ಆಹಾರ ವಸ್ತುಗಳ ಕೆಡುವಿಕೆ ಮತ್ತು ಜೋಪಾಸನೆಯ ವಿಧಾನಗಳು 31 


ಇನ್ನು ಕೆಲವು ಪ್ರಬಲ-ರಾಸಾಯನಿಕ ಪದಾರ್ಥಗಳು ಬ್ಯಾಕ್ಟೀರಿಯಗಳ ಚಟುವಟಿಕೆ 
ಯನ್ನು ನಿರೋಧಿಸುವ ಹಾಗೂ ಅವುಗಳನ್ನು ನಾಶಗೊಳಿಸುವ ಗುಣವುಳ್ಳವುಗಳಾಗಿವೆ. 
ಗಂಧಕದ ಡೈಆಕ್ಸೈಡ', ಬೆನ್‌ಸಾಯಿಕ್‌ಆಮ್ಲ ಮೊದಲಾದ ಆಹಾರ ರಕ್ಷಕಗಳೂ ನೈಸಿನ್‌, 
ಸಬ್ಬಿಲಿನ ಮೊದಲಾದ ಜೀವಾಣು ನಿರೋಧಕಗಳೂ ಅಲ್ಬ ಪ್ರಮಾಣದಲ್ಲಿ ಆಹಾರ 
ದೊಂದಿಗೆ ಬೆರಸಲ್ಪಟ್ಟಾಗಲೂ, ಅಣುಜೀವಿಗಳನ್ನು ನಿಷ್ಕ್ರಿಯಗೊಳಿಸುತ್ತವೆ. ಇವುಗಳ 
ಸಹಾಯದಿಂದ ಆಹಾರ ಪದಾರ್ಥಗಳನ್ನು ದೀರ್ಫಕಾಲ ಕೆಡದಂತೆ ರಕ್ಷಿಸಿಡಬಹುದಾದರೂ, 
ಇಂತಹ ರಾಸಾಯನಿಕಗಳು ಆಹಾರವನ್ನು ಸೇವಿಸುವವರ ಮೇಲೆ ಕ್ರಮೇಣ ಉಂಟು 
ಮಾಡಬಹುದಾದ ಪರಿಣಾಮಗಳು ಸರಿಯಾಗಿ ತಿಳಿದು ಬರುವ ತನಕ ಇವುಗಳ 
ಉಪಯೋಗವನ್ನು ಬಹಳ ಎಚ್ಚರಿಕೆಯಿಂದಲೇ ವೀಕ್ಷಿಸತಕ್ಕದ್ದು. ಯಾವ ರಾಸಾಯನಿಕ 
ಪದಾರ್ಥವೂ ಮಿತಿಗಿಂತ ಆಧಿಕವಾಗಿ ದೇಹವನ್ನು ಸೇರಿದಲ್ಲಿ ಉಪಕಾರಿಯಾಗಬಹುದಾದ್ದ 
ರಿಂದ, ಇಂಥವುಗಳನ್ನು ಆಹಾರ ಜೋಪಾಸನೆಗಾಗಿ ಉಪಯೋಗಿಸುವ ಮೊದಲು 
ಸುದೀರ್ಥಕಾಲ ವಿಶಾಲವಾದ ಹಾಗೂ ಆಳವಾದಂತಹ ಪ್ರಯೋಗಾಭ್ಯಾಸಗಳನ್ನು 
ನಡೆಯಿಸಬೇಕಾಗುತ್ತದೆ. 


ಆಹಾರ ಜೋಪಾಸನೆಯ ಹಲವು ವಿಧಾನಗಳು 

ಆಹಾರ ಪದಾರ್ಥಗಳು ಕೆಡುವುದರಲ್ಲಿ ಬ್ಯಾಕ್ಟೀರಿಯಾಗಳ ಪಾತ್ರವೇ ಅತಿ ಮುಖ್ಯ 
ವಾದದುದೆಂಬುದು ನಿರ್ವಿವಾದ, ಇದರಿ:ದಾಗಿ ಆಹಾರ ಜೋಪಾಸನೆಯ ವಿಧಾನಗಳಲ್ಲಿ 
ಈ ಅಣುಜೀವಿಗಳನ್ನು ನಾಶಗೊಳಿಸುವುದು ಅಥವಾ ನಿಷ್ಕ್ರಿಯಗೊಳಿಸುವುದೇ ಮುಖ್ಯ 
ತತ್ವವಾಗಿದೆ. ಅತಿ ಹಿಂದಿನ ಕಾಲದಿಂದಲೂ ಅನುಸರಿಸಿಕೊಂಡು ಬಂದಿರುವ ಹಾಗೂ 
ಇತ್ತೀಚೆಗೆ ಕಂಡು ಹಿಡಿಯಲ್ಪಟ್ಟು ಪ್ರಚಾರಕ್ಕೆ ಬಂದಿರುವ ಜೋಪಾಸನೆಯ ಎಲ್ಲಾ 
ವಿಧಾನಗಳಲ್ಲಿಯೂ ಅಣುಜೀವಿಗಳ ನಾಶಕ್ಕೇ ಪ್ರಾಧಾನ್ಯವನ್ನು ಕೊಡಲಾಗುತ್ತಿದೆ. ಇದ 
` ರೊಂದಿಗೆ ಆಹಾರ ಕೆಡುವ ಇತರ ಕಾರಣಗಳನ್ನು ಗಮನಕ್ಕೆ ತಂದುಕೊಂಡು ಕಿಣ್ವಕ್ರಿಯೆ 
ಹಾಗೂ ಇತರ ರಾಸಾಯನಿಕ ಬದಲಾವಣೆಗಳನ್ನು ತಡೆಗಟ್ಟುವ ಉಪಾಯಗಳನ್ನು 
ಅಳವಡಿಸಿಕೊಂಡರೆ ಜೋಪಾಸನಾ ವಿಧಾನವು ಇನ್ನಷ್ಟು ಪರಿಣಾಮಕಾರಿಯಾಗುತ್ತದೆ. 
ಆಹಾರ ಜೋಪಾಸನೆಯ ಒಂದೊಂದು ವಿಧಾನದಲ್ಲೂ ಬ್ಯಾಕ್ಟೀರಿಯ ಮೊದಲಾದವುಗಳ 
ಚಟುವಟಿಕೆಗಳನ್ನು ನಿಯಂತ್ರಿಸುವ ಅನೇಕ ಮಾರ್ಗಗಳನ್ನು ಬಳಸಿಕೊಂಡಿರಬಹಂದಂ. 
ಇವುಗಳಲ್ಲಿ ಯಾವುದೊಂದು ಮುಖ್ಯವಾಗಿದ್ದು ಉಳಿದವು ಸಹಾಯಕವಾಗಿರಬಹಂದೆ:ಬ 
ವಿಷಯವನ್ನು, ಸಾಮಾನ್ಯವಾಗಿ ಪ್ರಚಾರದಲ್ಲಿರುವ ಜೋಪಾಸನಾ ವಿಧಾನಗಳಲ್ಲಿ ಅಡಕ 
ವಾಗಿರುವ ತತ್ವಗಳನ್ನು ಪರಿಶೀಲಿಸಿದಲ್ಲಿ ಮನದಟ್ಟಾಗದಿರದು. 


(1) ಒಣಗಿಸುವುದು ಅಥವಾ ಶುಷ್ತೀಕರೆಣ: ಈ ವಿಧಾನವು 
ಇತಿಹಾಸ ಪೂರ್ವಕಾಲದಿಂದಲೂ ಮಾನವರು ಆಹಾರ ವಸ್ತುಗಳ ಜೋಪಾಸನೆಯಲ್ಲಿ 


32 “ಕ್ಯಾನಿಂಗ್‌' ಆಹಾರ ಜೋಪಾಸನೆಯ ಒಂದು ಆಧುನಿಕ ವಿಧಾನ 


ಅನುಸರಿಸುತ್ತಿದ್ದ ರೀತಿ, ಇದರಲ್ಲಿ, ಆಹಾರ ಪದಾರ್ಥಗಳಲ್ಲಿ ಸ್ವಾಭಾವಿಕವಾಗಿ ಇರುವ 
ನೀರಿನ ಅಂಶವನ್ನು ಸೂರ್ಯನ ಬಿಸಿಲಿನ ಸಹಾಯದಿ:ದ ಕಡಿಮೆ ಮಾಡಿ ಅವು ಕೆಡದೆ 
ಉಳಿಯುವಂತೆ ಮಾಡಿಕೊಳ್ಳುತ್ತಿದ್ದರು. ಅಣುಜೀವಿಗಳ ಚಟುವಟಿಕೆಗೆ ಬೇಕಾದ 
ಮಟ್ಟದಲ್ಲಿ ನೀರು ಇಲ್ಲದಿರುವುದೇ ಈ ಒಣ ಆಹಾರ ಪದಾರ್ಥಗಳು ಹಾಇಾಗದಿರಲು 
ಮುಖ್ಯ ಕಾರಣ. ಇದರ ಜೊತೆಗೆ ಸೂರ್ಯನ ಬೆಳಕಿನಲ್ಲಿರಂಬ ಅತಿನೇರಳೆ 
ಕಿರಣದ ಅಣುಜೀವಿನಾಶಕ ಪ್ರಭಾವವೂ ಸ್ವಲ್ಪಮಟ್ಟಿಗೆ ಸಹಾಯವಾಗ 
ಬಹುದು. ಆದರೆ ಬರೇ ಶುಷ್ಕಗೊಳಿಸುವುದರಿಂದ ಬ್ಯಾಕ್ಟೀರಿಯಗಳು ಸಾಯಲಾರವು. 
ಸಾಕಷ್ಟು ನೀರಿನ ಅಂಶವು ಸಿಕ್ಕಿದೊಡನೆಯೆ ನಿಶ್ಚೇಷ್ಟಿತಗೊಂಡ ಜೀವಾಣುಗಳಂ 
ಪುನರುಜ್ಜೀವನಗೊಂಡು ತಮ್ಮ ಚಟುವಟಿಕೆಗಳನ್ನು ಆರಂಭಿಸಿ ಆಹಾರವನ್ನು ಕೆಡಿಸುತ್ತವೆ. 
ಆದುದರಿಂದ ಶುಷ್ಕಗೊಳಿಸಲ್ಪಟ್ಟ ಆಹಾರ ವಸ್ತುಗಳು ಪುನಃ ನೀರನ್ನು ಪಡೆಯದಂತೆ 
ಅವುಗಳನ್ನು ನಿಳೆರು ಸೇರದ ರೀತಿಯಲ್ಲಿ ಮುಚ್ಚಿಡುವ 'ವ್ಯವಸ್ಥೆ ಮಾಡತಕ್ಕದ್ದು. 
ಸೂರ್ಯನ ಬಿಸಿಲಿನ ಬದಲಾಗಿ ಕೃತಕ ಶಾಖದಿಂದ ಇನ್ನೂ ವೇಗವಾಗಿ ಆಹಾರ ವಸ್ತು 
ಗಳನ್ನು ಒಣಗಿಸುವ ಆಧುನಿಕ ವಿಧಾನಗಳು ಸಹಾ ಬಳಕೆಯಲ್ಲಿವೆ. ಇವುಗಳಲ್ಲಿ ಆಹಾರ 
ಪದಾರ್ಥಗಳನ್ನು ಬಿಸಿ ಮಾಡಿ ಆಗ ಬಿಡುಗಡೆ ಹೊಂದುವ ನೀರಾವಿಯನ್ನು 
ಅಪಕರ್ಷಿಸಿ, ತೀವ್ರವಾಗಿ ಶುಷ್ಕೀಕರಣಕ್ರಿಯೆ ಜರುಗಿಸುವ ವ್ಯವಸ್ಥೆಯಿರುತ್ತದೆ. ಈ 
ಆಹಾರವಸ್ತುಗಳು ಮೇದಸ್ಸಿನಿಂದ ಕೂಡಿದವುಗಳಾಗಿದ್ದರೆ ಮೇದಸ್ಸಿನ ಉತ್ಕರ್ಷಣೆ 
ಯಿಂದಾಗಿ ಅಡ್ಡವಾಸನೆ ಉಂಟಾಗಬಹುದು. ಹೀಗಾಗದಂತೆ ಒಣ ಆಹಾರ ತುಂಬಿದ 
ಪ್ಯಾಕೆಟ್‌ ಅಥವಾ ಡಬ್ಬಿಗಳಲ್ಲಿ ನಿರ್ವಾತವನ್ನು ಏರ್ಪಡಿಸುವುದು ಅಥವಾ ಜಡಅನಿಲ 
-ವನ್ನು ತುಂಬಿಸುವುದು ಪ್ರಚಾರದಲ್ಲಿದೆ. ಕೆಲವೊಮ್ಮೆ ಅಲ್ಪ ಪ್ರಮಾಣದಲ್ಲಿ ಕೆಲವು 
ರಾಸಾಯನಿಕ ರಕ್ಷಕಗಳನ್ನು ಉಪಯೋಗಿಸಿ ಶುಹ್ಕೀಕೃತ ಆಹಾರ ವಸ್ತುಗಳ ರಕ್ಷಣಾ 
ವಧಿಯನ್ನು ಹೆಚ್ಚಿ ಸಿಕೊಳ್ಳುವುದಿದೆ. ಒಣಗಿಸುವ ವಿಧಾನವು ಆಹಾರ ಜೋಪಾಸನೆಯ 
ವಿಧಾನಗಳಲ್ಲಿ ಅತ್ಯಂತ ಸರಳವಾದ ರೀತಿಯಾಗಿದೆಯಲ್ಲದೆ, ಆಹಾರ ಪದಾರ್ಥಗಳ 
ತೂಕವು ತುಂಬಾ ಕಡಮೆಯಾಗುವುದರಿಂದ ಅವುಗಳ ಸಾಗಾಣಿಕೆಯು ಸುಲಭ ಹಾಗೂ 
ಅಗ್ಗ ವಾಗುವುದು. 


(2) ಶೀತಲೀಕರಣ: ಆಧುನಿಕ ಯುಗದ ಎಲ್ಲಾ ಮುಂದುವರಿದ ದೇಶ 
ಗಳಲ್ಲೂ ಅತೀ ಹೆಚ್ಚಿನ ಪರಿಮಾಣದಲ್ಲಿ ಆಹಾರ ವಸ್ತುಗಳನ್ನು ಜೋಪಾಸನೆ ಮಾಡುವ 
ವಿಧಾನ "ಶೀತಲೀಕರಣ" ಆಥವಾ "ಶೆ ತ್ಯಘನೀಕರಣ' ಎಂದು ಕರೆಯಲ್ಪಡುತ್ತದೆ. ಈ 
ವಿಧಾನವು, ಆಹಾರ ಪದಾರ್ಥಗಳನ್ನು ಅವು ಹೆಪ್ಪುಗಟ್ಟುವ ಉಷ್ಣತಾಮಾನಕ್ಕಿಂತಲೂ 
ಕೆಳಮಟ್ಟಕ್ಕೆ ತಣಿಸಿ, ಅವುಗಳಲ್ಲಿ ಬ್ಯಾಕ್ಟೀರಿಯಾ ಮೊದಲಾದ ಅಣುಜೀವಿಗಳು ಇದ್ದರೂ 
ಸಹಾ ಅವು ಬೆಳೆಯದಂತೆ ಮಾಡಿ, ಆಹಾರ ಕೆಡದಂತೆ ರಕ್ಷಿಸುವ ತತ್ವವನ್ನೊಳಗೊಂಡಿದೆ, 
ಹೀಗೆ ಶೀತಲೀಕರಣಗೊಳಿಸುವ ಪೂರ್ವದಲ್ಲಿ ಕಾಯಿಪಲ್ಯ (ತರಕಾರಿ) ಗಳನ್ನು ಅಲ್ಪಕಾಲ 


ಆಹಾರ ವಸ್ತುಗಳ ಕೆಡುವಿಕೆ ಮತ್ತು ಜೋಪಾಸನೆಯ ವಿಧಾನಗಳು ' 33 


24 


ಶಾಖಕ್ಕೆ ಗುರಿಪಡಿಸಿ ಕಿಣ್ವಕ್ರಿಯೆಯನ್ನು ಸ್ಥಗಿತಗೊಳಿಸಿಕೊಳ್ಳುವುದು ಪ್ರಯೋಜನ 
ಕಾರಿಯಾಗುತ್ತದೆ. ಹಿಮದಲ್ಲಿ ಸಿಕ್ಕಿಬಿದ್ದು ಸತ್ತ ಪ್ರಾಣಿಗಳ ಮಾಂಸವು ಕೆಡದೆ ಬಹಳ 
ಕಾಲ ಉಳಿಯುತ್ತದೆಂಬ ವಿಚಾರವನ್ನು ಮಾನವನು ಬಹಳ ಕಾಲದ ಹಿಂದೆಯೇ 
ಅರಿತಿದ್ದರೂ ಕೂಡಾ, ಕೃತಕ ವಿಧಾನದಿ:ದ ಆಹಾರ ವಸ್ತುಗಳನ್ನು ತಣಿಸಿ ಘನೀಕರಿಸುವ 
ರೀತಿಯು ಇತ್ತೀಚೆಗಿನ ಆವಿಷ್ಕಾರವೇ, ಹೀಗೆ ಉಷ್ಣತಾಮಾನವನ್ನು ಕೆಳಮಟ್ಟಕ್ಕಿಳಿಸಲು 
ರಚಿಸಿದ ಯಂತ್ರಗಳಲ್ಲಿ ಅಮೋನಿಯ ಆನಿಲವನ್ನು ಬಹಳಷ್ಟು ಉಪಯೋಗಿಸುತ್ತಾರೆ. 
ಅಮೋನಿಯದ ಬದಲಾಗಿ ಇನ್ನೂ ಆನೇಕ ವಿಧದ “ಶೈತ್ಯಕಾರಕ ದ್ರವ್ಯ'ಗಳನ್ನು 
ಬಳಸುವುದು ಈಗೀಗ ಪ್ರಚಾರದಲ್ಲಿದೆ. ದ್ರವಸಾರಜನಕವನ್ನು ಉಪಯೋಗಿಸಿ ಆಹಾರ 
ಪದಾರ್ಥಗಳನ್ನು ಅತಿ ತೀವ್ರವಾಗಿ ಶೀತಲೀಕರಣಗೊಳಿಸಬಹುದೆಂದು ಇತ್ತೀಚೆಗೆ ಕಂಡು 
ಕೊಂಡಿದ್ದಾರೆ. | 


26 


ಕ 


ಶೈತ್ಯದಿಂದ ಘನೀಕರಿಸಲ್ಪಟ್ಟ ಆಹಾರಗಳಲ್ಲಿ ಜೀವಾಣುಗಳು ಸಂಪೂರ್ಣವಾಗಿ 
ನಾಶಹೊಂದುವುದಿಲ್ಲ, ಬರೇ ನಿಶ್ಚೇಷ್ಟಿತವಾಗಿ ಉಳಿಯುತ್ತವೆ. ಬೀಜಾಣು ರೂಪಗಳನ್ನು 
ಹೊಂದಿರುವ ಬ್ಯಾಕ್ಟೀರಿಯಗಳು, ಈ ಆಹಾರ ಪದಾರ್ಥಗಳನ್ನು ಸಾಮಾನ್ಯ ವಾತಾವರ 
ಣದ ಉಷ್ಣತೆಗೆ ತಂದಿಟ್ಟೊಡನೆ ಪುನಃ ಬೆಳೆದು ಅಭಿವೃದ್ಧಿಗೊಳ್ಳಲು ಆರಂಭಿಸುತ್ತವೆ. ಈ 
ಕಾರಣದಿಂದ ಶೈತ್ಯರಕ್ಷಿತ ಆಹಾರಗಳನ್ನು ಯಾವಾಗಲೂ ಸಾಕಷ್ಟು ನಿಮ್ಮೋಷ್ಣತೆಯಲ್ಲೇ 
ಇಡಬೇಕಾಗುತ್ತದೆ. ಹೀಗಾಗಿ ಇಂತಹ ಆಹಾರಗಳ ಸುಗ್ರಹ ಹಾಗೂ ಸಾಗಾಟಗಳಲ್ಲಿ 
ಶೈತ್ಯೀಕರಣದ ಆವಶ್ಯಕತೆಯು ಅನಿವಾರ್ಯವಾಗುತ್ತದೆ. ಈ ವಿಧಾನದಿಂದ ಜೋಪಾ 
ಸನೆಗೊಂಡ ಆಹಾರ ವಸ್ತುಗಳನ್ನು ಇರಿಸಲು ದೊಡ್ಡ ದೊಡ್ಡ ಶೀತಲಾಗಾರಗಳೂ, 
ಸಾಗಿಸಲು ಶೀತಲ ವಾಹನಗಳೂ ಅವಶ್ಯ. ಅಲ್ಲದೆ ಪ್ರತಿ ಮನೆಯಲ್ಲಿ ರೆಫ್ರಿಜರೇಟರ್‌ 
ಗಳಿರುವ ಪಾಶ್ಚಿಮಾತ್ಯ ದೇಶಗಳಲ್ಲಿ ಮಾತ್ರ ಶೈತ್ಯಘನೀಕೃತ ಆಹಾರಗಳು ಜನ 
ಸಾಮಾನ್ಕರ ದೈನಂದಿನ ಉಪಯೋಗಕ್ಕೆ ಅನುಕೂಲವಾಗಿರುತ್ತವೆ. ಇವುಗಳ ದೊಡ್ಡ 
ಕೊರತೆಯೆಂದರೆ, ಇವುಗಳನ್ನು ಸಾಮಾನ್ಯ ವಾತಾವರಣದ ಉಷ್ಣತೆಯಲ್ಲಿ ಎಲ್ಲಿ 
ಬೇಕೆಂದಲ್ಲಿ ಇಟ್ಟುಕೊಳ್ಳಲು ಅಸಾಧ್ಯವಾಗಿರುವುದೇ ಆಗಿದೆ. 


ಆದರೆ ಈ ವಿಧಾನದಿಂದ ರಕ್ಷಿಸಲ್ಪಟ್ಟ ಆಹಾರ ಪದಾರ್ಥಗಳು ತಮ್ಮ ಮೂಲ 
ಗುಣ ಸ್ವಭಾವಗಳನ್ನು ಅತಿ ಹೆಚ್ಚಾಗಿ ಉಳಿಸಿಕೊಳ್ಳುವುದರಿ:ದ, ಉಪಯೋಗಿಸುವಾ 
ಇವು ಮೂಲದಲ್ಲಿ ಇದ್ದಂತೆಯೇ ಇರುತ್ತವೆ. ಘನೀಕರಿಸುವಾಗ ಎಷ್ಟು ತೀವ್ರವಾ 
ಶೈತ್ಯೀಕರಣ ನಡೆಯುವುದೋ ಅಷ್ಟು ಚೆನ್ನಾಗಿ ಆಹಾರವು ತನ್ನ ಗುಣಗಳನ್ನು ಉಳಿಸಿ 
ಕೊಳ್ಳುತ್ತದೆ ಹಾಗೂ ಕೊನೆಯಲ್ಲಿ ಆಹಾರವು ಎಷ್ಟು ನಿಮ್ನೋಷ್ಠನೆಯನ್ನು 
ಪಡೆಯುತ್ತದೋ ಅಷ್ಟೂ ಉತ್ತಮ. ಸಾಮಾನ್ಯವಾಗಿ-- 200 ನ ಉಷ್ಣ ತಾಮಾನದಲ್ಲಿ 
ಈ ಆಹಾರ ಪದಾರ್ಥಗಳನ್ನು ಶೇಖರಿಸಿ ಇಡುತ್ತಾರಾದರೂ, 30°-0 ಆಥವಾ 40 - 10 


೫ 2. 


3] 


34 ೬ "ಕ್ಯಾನಿಂಗ್‌'ಆಹಾರ ಜೋಪಾಸನೆಯ ಒಂದು ಆಧುನಿಕ ವಿಧಾನ 


ನಷ್ಟು ಶೀತದಲ್ಲಿಟ್ಟ ಆಹಾರಗಳು ಇನ್ನೂ ಚೆನ್ನಾಗಿರುತ್ತವೆಂದು ಕಂಡುಬಂದಿದೆ. ಆದರೆ 
ಶೀತಲೀಕರಣದ ಉಷ್ಣತಾಮಾನವು ಕೆಳಕ್ಕೆ ಹೋದಂತೆಲ್ಲ ಅದಕ್ಕೆ ತಗಲುವ ಖರ್ಚು 
ಹೆಚ್ಚುತ್ತದೆ. 


ಶೈಶ್ಯರಕ್ಷಿತ ಆಹಾರಗಳಲ್ಲಿ ಮುಖ್ಯವಾಗಿ ಎರಡು ಕೊರತೆಗಳನ್ನು ಈ ಸಂದರ್ಭದಲ್ಲಿ 
ಸೂಚಿಸಬಹುದಾಗಿದೆ. ಈ ಆಹಾರ ವಸ್ತುಗಳ ಮೇಲ್ಮೈ ಶುಷ್ಕಗೊಳ್ಳುವುದಂ 
ಮೊದಲನೆಯದು. ಈ ಕೊರತೆಯನ್ನು ನಿವಾರಿಸಲು, ಈ ಆಹಾರ ಪದಾರ್ಥಗಳನ್ನು 
ಯೋಗ್ಯ ರೀತಿಯಲ್ಲಿ ಪ್ಯಾಕೇಜು ಮಾಡುವುದೂ, ಶೀತಲಾಗಾರದ ಆರ್ದ್ವಶೆಯನ್ನೂ 
ಬೇಕಾದಂತೆ ನಿಯಂಶ್ರಿಸುವುದೂ ಬಹುಮಟ್ಟಿಗೆ ಸಹಾಯಕವಾಗುತ್ತವೆ. ಎರಡನೆಯ 
ಕೊರತೆ, ಆಹಾರ ವಸ್ತುಗಳು ಹೆಪ್ಪುಗಟ್ಟುವಾಗ ಅವುಗಳಲ್ಲಿ ಸ್ವಾಭಾವಿಕವಾಗಿದ್ದ ನೀರು 
ಮಂಜುಗಡ್ಡೆಯ ಕಣಗಳಾಗಿ ಬೆಳೆಯುವುದು. ಈ ಕಣಗಳು ಗಾಶ್ರದಲ್ಲಿ ದೊಡ್ಡವಾಗುವ 
ಸಂದರ್ಭದಲ್ಲಿ ಸುತ್ತಲಿನ ಆಹಾರದ ಅಂಗಾಂಶಗಳು ಒಡೆಯಲ್ಪಟ್ಟು ನಜ್ಜುಗುಜ್ಜಾಗುತ್ತವೆ, 
ಇದರಿಂದಾಗಿ ಆಹಾರದ ಮೂಲರೂಪಕ್ಕೆ ಧಕ್ಕೆ ಬರುತ್ತದೆ. ಆಹಾರವನ್ನು ಆತಿ 
ಶೀಘ್ರವಾಗಿ ಶೈತ್ಯೀಕರಣವು ಮಂಜುಗಡ್ಡೆಯ ಕಣಗಳು ಅತಿ ಸೂಕ್ಷ ಒವಾಗಿರುವಂತೆ 
ನೋಡಿಕೊಳ್ಳುವುದು. ಇದರಿಂದಾಗಿ ಆಹಾರದ ಅುಗಾಂಶಗಳು ಕೆಡುವುದಿಲ. ನಿಮ್ಮ 
ಉಷ್ಣತಾಮಾನಗಳಲ್ಲೂ ಆಹಾರ ಪದಾರ್ಥಗಳಲ್ಲಿರುವ ಮೇಧಸ್ಸು ನಿಧಾನವಾಗಿ 
ಉತ್ಕರ್ಷಣ “ಹೊಂದುತ್ತದೆ. ಇದನ್ನು ತಡೆಗಟ್ಟಲು ಕೆಲವು ಉತ್ಕರ್ಷಣ ನಿರೋಧಿ 
ಗಳಾದ ರಾಸಾಯನಿಕಗಳನ್ನು ಉಪಯೋಗಿಸಿ ಆಹಾರ ಪದಾರ್ಥಗಳನ್ನು ಶೀತಲೀಕರಿ 
ಸುತ್ತಾರೆ. ಶೈತ್ಯರಕ್ಷಿತ ಆಹಾರಗಳನ್ನು ನಿಶೈತ್ಯಗೊಳಿಸಿದೊಡನೆಯೇ ಉಪಯೋಗಿಸ 
ತಕ್ಕದ್ದು. 
(3) ಸಕ್ಕರೆಯಿಂದ ಜೋಸಾಸನೆ: ಹಣ್ಣು ಹಂಪಲುಗಳನ್ನು ಸಕ್ಕರೆ 
ಯಲ್ಲಿ ಹಾಕಿಟ್ಟು ರಕ್ಷಿಸಿಕೊಳ್ಳುವುದು ಸಾಮಾನ್ಯ ವಿಧಾನ. ಈ ಕ್ರಮದಲ್ಲಿ ಉಪಯೋಗಿ 
ಸುವ ಸಕ್ಕರೆ ಅಥವಾ ಅದರ ದ್ರಾವಣವು ಸಾಕಷ್ಟು ಕಡುವಾಗಿರತಕ್ಕದ್ದು (ಪ್ರಬಲವಾಗಿರ 
ತಕ್ಕದ್ದು). ಕಡುವಾದ ಸಕ್ಕರೆಯ ದ್ರಾವಣವು ಪರಸರಣಿ ಪ್ರಭಾವದಿಂದ ಹಣ್ಣಿನಲ್ಲಿರುವ 
ನೀರಿನ ಅಂಶವನ್ನು ಅಪಕರ್ಷಿಸುತ್ತದೆ. ಹೀಗಾಗಿ ಇಂತಹ ಪರಿಸರವು ಬ್ಯಾಕ್ಟೀರಿಯಗಳ 
ಬೆಳವಣಿಗೆಗೆ ಅಯೋಗ್ಯವಾಗುತ್ತದೆ. ಸಕ್ಕರೆ ಮತ್ತು ಹಣ್ಣು ಗಳ ಮಾಂಸಲವಾದ ಭಾಗದ 
ಹೋಳುಗಳನ್ನು ಪಾತ್ರೆಗಳಲ್ಲಿ ಕಾಯಿಸಿ ಅದರಲ್ಲಿ ಸ್ವಾಭಾವಿಕವಾದ ನೀರಿನ ಅಂಶವನ್ನು 
ಕಡಮೆ ಮಾಡಿ ಸುಮಾರು 104೮ ನಷ್ಟು ಉಷ್ಟತೆಯಲ್ಲಿ ಕುದಿಯುತ್ತಿರುವಾಗ ತಣಿಸಿ 
ಹಣ್ಣುಗಳ ಪಾಕ ಅಥವಾ ಜ್ಯಾಮ್‌ ಎಂಬ ಉತ್ಪನ್ನವನ್ನು ತಯಾರಿಸುವರು. ಈ ಜ್ಯಾಮ್‌ 
ನಲ್ಲಿಯೂ, ಇದೇ ವರ್ಗಕ್ಕೆ ಸೇರಿದ `ಜೆಲ್ಲಿ ಮತ್ತು ಮಾರ್ಮಲೇಡ್‌' ಗಳಲ್ಲಿಯೂ 
ಶೇಕಡಾ 68 ರಿಂದ 70 ರಷ್ಟು ಸಕ್ಕರೆಯಿರುತ್ತದೆ. ಅಲ್ಲದೆ ಹಣ್ಣುಹಂಪಲುಗಳಲ್ಲಿರುವ 
ನೈಸರ್ಗಿಕ ಸಾವಯವ ಆಮ್ಲಗಳು ಸಹಾ ಬಾಕ್ಟೀರಿಯಗಳ ಜೀವನಕ್ಕೆ ತಡೆಯನ್ನಂಟು 
ಮಾಡಿ ಆಹಾರವು ಕೆಡದಂತೆ ರಕ್ಷಿಸುತ್ತವೆ. ಆದರೆ ಹೀಗೆ ರಕ್ಷಿಸಲ್ಪಟ್ಟ ಆಹಾರ 


pa 


ಆಹಾರ ದಸ್ತುಗಳ ಕೆಡುವಿಕೆ ಮತ್ತು ಜೋಪಾಸನೆಯ ವಿಧಾನಗಳು 35 


ಪದಾರ್ಥಗಳನ್ನು ಪುನಃ ಸಂಕರವಾಗದಂತೆ ವಾಯು ಸೇರದ ಭರಣಿಗಳಲ್ಲಾಗಲೀ, ಡಬ್ಬಿ 
ಗಳಲ್ಲಾಗಲೀ ಭದ್ರಪಡಿಸಿ ಇಡಬೇಕಾಗುತ್ತದೆ. ವಾಯು ಸೇರಿದಾಗ ಮೇಲ್ಮಟ್ಟದಲ್ಲಿ 
ಕೆಲವೊಮ್ಮೆ ಬೂಸುರುಗಳು ಬೆಳೆದು ಆಹಾರಗಳನ್ನು ಕೆಡಿಸುವುದು ಸಾಧ್ಯವಿದೆ. 
ಏನಿದ್ದರೂ, ಮಾಂಸ್ಕ ಮಾನು ಮೊದಲಾದ ಆಹಾರ ಪದಾರ್ಥಗಳ ಜೋಪಾಸನೆಗೆ ಈ 


ವಿಧಾನವು ಉಪಯುಕ್ತವಾಗಲಾರದು. 


(4) ಉಪ್ಪು ಹಾಕುವುದು ಮತ್ತು ಹದ ಮಾಡುವುದು: ಉಪ್ಪಿನ 
ಹರಳು, ಪುಡಿ ಅಥವಾ ಕಡು ದ್ರಾವಣಗಳನ್ನು ಉಪಯೋಗಿಸಿ ಮಾನು, ಮಾಂಸ, ಸಿಗಡಿ 
ಮೊದಲಾದವುಗಳನ್ನೂ ಮಾವಿನಕಾಯಿ, ಮತ್ತಿತರ ಸಸ್ಯೋತ್ಸನ್ನಗಳನ್ನೂ ಜೋಪಾಸನೆ 
ಮಾಡಿಡುವುದು ಸಾಮಾನ್ಯವಾಗಿ ಪ್ರಚಾರದಲ್ಲಿರುವ ಇನ್ನೊಂದು ಸಾಂಪ್ರದಾಯಿಕ 
ವಿಧಾನ, ಈ ಕ್ರಮದಲ್ಲಿಯೂ ಕೂಡ ಆಹಾರ ಪದಾರ್ಥಗಳಲ್ಲಿನ ನೀರಿನ ಬಹುಅಂಶ 
ವನ್ನು ಉಪ್ಪಿನಿಂದ ಸೆಳೆಯುವುದೇ ಮುಖ್ಯ ತತ್ವವಾಗಿರುತ್ತದೆ. ಹೀಗೆ ಸಾಕಷ್ಟು ನೀರು 
ಹೊರಬರಬೇಕಾದರೆ ಉಪಯೋಗಿಸಲ್ಪಡುವ ಉಪ್ಪಿನ ಪ್ರಮಾಣವು ಶಕ್ಕಷ್ಟಿರಬೇಕು. 
ಅಣುಜೀವಿಗಳ ಕ್ರಿಯೆಯನ್ನು ತಡೆಗಟ್ಟುವುದರಲ್ಲಿ ಉಪ್ಪಿನ ಜಲಾಕರ್ಷಕ ಗುಣವೊಂದೇ 
ಅಲ್ಲದೆ ಇತರ ಸ್ವಭಾವಗಳೂ ಸೇರಿವೆ. . ಅಧಿಕ ಸಾಂದ್ರತೆಯ ಉಪ್ಪಿನ ದ್ರಾವಣವೇ 
ಅಣುಜೀವಿಗಳ ಬೆಳವಣಿಗೆಗೆ ಹಾನಿಕರವಾಗಿದ್ದು ಆಹಾರಕ್ಕೆ ರಕ್ಷಕವಾಗಿ ವರ್ತಿಸುತ್ತದೆ. 
ಹಾಗೆಯೇ ಉಪ್ಪಿನ ಜೊತೆಯಲ್ಲಿ ಆಲ್ಬ ಪ್ರಮಾಣದಲ್ಲಿ ಸೇರಿರಬಹುದಾದ ಇತರ 
ರಾಸಾಯನಿಕ ಲವಣಗಳು (ಸೋಡಿಯಂ ನೈಟ್ರೇಟ್‌ನಂಥವು) ಅಣುಜೀವಿನಾಶಕ 
ಗುಣವುಳ್ಳವುಗಳಂಗಿವೆ. ಉಪ್ಬನಿಂದ ಹದಗೊಳಿಸುವ ಕೆಲವು ವಿಧಾನಗಳಲ್ಲಿ ಕೆಲವು 
ಆಮ್ಲಾಯ ಪದಾರ್ಥಗಳನ್ನೂ ಸೇರಿಸುವ ಕ್ರಮವಿದೆ. ಈ ಆಮ್ಲಗಳು ಆಹಾರದ 
pH ಮೌಲ್ಯವನ್ನು ಕೆಳಮಟ್ಟಕ್ಕೆ ಇಳಿಸುವುದರಿಂದಲೂ ಆಹಾರಕ್ಕೆ ವಿಶೇಷ ರಕ್ಷಣೆಯನ್ನು 
ಒದಗಿಸುತ್ತವೆ. ಉಪ್ಪಿನಕಾಯಿ ಮತ್ತು ಕೊಲೊಂಬೊ ವಿಧಾನದಿಂದ ಹದ ಮಾಡಲ್ಪಟ್ಟ, 
ಮಾನುಗಳು ಇದಕ್ಕೆ ಉದಾಹರಣೆಗಳಾಗಿವೆ. ಇಂತಹ ಆಹಾರ ಪದಾರ್ಥಗಳು ಅನೇಕ 
ವಾರ ಅಥವಾ ತಿಂಗಳುಗಳ ಕಾಲ ಕೆಡದೇ ಉಳಿಯಬಹುದು. ಆದರೆ ಈ ವಿಧಾನದಿಂದ 
ಜೋಪಾಸನೆಗೊಂಡ ಆಹಾರ ಪದಾರ್ಥಗಳಲ್ಲಿ ಉಪ್ಪು ಅಥವಾ ಹುಳಿ ಅಧಿಕವಾಗಿರುವು' 
ದರಿಂದ ಅವುಗಳ ಮೂಲ ರುಚಿ ಸಾಕಷ್ಟು ಗೋಚರವಾಗದೆ ಇರಬಹುದು. ಅಲ್ಲದೆ ಈ 
ಉದ್ದೇಶಕ್ಕಾಗಿ ಉಪಯೋಗಿಸಲ್ಪಟ್ಟ ಉಪ್ಪು ಶುದ್ಧ ಆಥವಾ ಉತ್ತಮ ಗುಣದ್ದಾಗಿಲ್ಲದ 
ಪಕ್ಷದಲ್ಲಿ ಆದರಲ್ಲಿದ್ದ ಕಶ್ಮಲಗಳೇ ಆಹಾರ ಪದಾರ್ಥಗಳನ್ನು ಕೆಡಿಸಲು ಕಾರಣವಾಗಲೂ 
ಬಹುದು. 

(5) ಹೊಗೆ ಹಿಡಿಸುವುದು: ಹೊಗೆ ಹಿಡಿಸಿ ರಕ್ಷಸುವ ವಿಧಾನವು ಮಾನು 
ಗಳಿಗೂ, "ಹ್ಯಾಮ್‌, "ಬೇಕನ್‌' ಇತ್ಕಾದಿಯಾದ ಕೆಲವೊಂದು ಮಾಸಸಾಹಾರಗಳಿಗೂ 
ಅನ್ವಯಿಸುವ ಇನ್ನೊಂದು ಸಾಮಾನ್ಯ ಜೋಪಾಸನಾ ವಿಧಾನ ಈ ವಿಧಾನದಲ್ಲಿ, 


36 *ಕ್ಯಾನಿಂಗ್‌'ಆಹಾರ ಜೋಪಾಸನೆಯ ಒಂದು ಅಧುನಿಕ ವಿಧಾನ 


ಶುಚಿಗೊಳಿಸಲ್ಪಟ್ಟ ಮಾಂಸ ಆಥವಾ ಮಿನುಗಳನ್ನು ಕೆಲವು ಕಠಿಣ ಜಾತಿಯ ಮರ 
ಅಥವಾ ಮರದ ಪುಡಿಯನ್ನು ಸುಟ್ಟು ಪಡೆಯುವ ಹೊಗೆಯ ಕೋಣೆಗಳಲ್ಲಿ ಅನೇಕ 
ಘುಂಟೆಗಳವರೆಗೆ ತೂಗಾಡಿಸಿಡುತ್ತಾರೆ. ಆಗ ಈ ಆಹಾರಗಳಲ್ಲಿರುವ ನೀರಿನ ಅಂಶವು 
ಕಡಮೆಯಾಗುವುದರೊಂದಿಗೆ ಹೊಗೆಯಲ್ಲಿರುವ ಕೆಲವು ರಾಸಾಯನಿಕ ಪದಾರ್ಥಗಳು 
ಆಹಾರವನ್ನು ಸೇರುತ್ತವೆ. ಇಂತಹ ಪದಾರ್ಥಗಳಲ್ಲಿ "ಆಲ್ಲಿ ಹೈಡ್‌' “ಕೀಟೋನ್‌' 
ಹಾಗೂ 'ಫಿನಾಲ್‌' ವರ್ಗದವುಗಳು ಮುಖ್ಯವಾದವು. ಇವುಗಳಿಗೆ ಜೀವಾಣುನಾಶಕ 
ಗುಣವಿರುವುದರಿಂದ ಆಹಾರವು ಕೆಡದೆ ಉಳಿಯಲು ಸಹಾಯಕವಾಗುತ್ತದೆ. ಹೀಗೆ 
ಹೊಗೆ ಹಿಡಿಸುವುದರಿಂದ ಜೋಪಾಸನೆ ಮಾಡಲ್ಪಟ್ಟ “ಧೂಮರಕ್ಷಿತ' ಆಹಾರಗಳು 
ವಿಶಿಷ್ಟವಾದ ವಾಸನೆ ಹಾಗೂ ರುಚಿಯಿಂದ ಕೂಡಿರುತ್ತವೆ. ಕೆಲವು ರಾಷ್ಟ ಗಳಲ್ಲಿ ಈ 
ರುಚಿಗೆ ತುಂಬಾ ಬೇಡಿಕೆಯಿದೆ. 


(6) ಉಸ್ಕೃದಿಂದ ಜೋಪಾಸೆನೆ: ಸಾಕಷ್ಟು ಕಾಲ ಅಧಿಕ ಉತ್ಣತಿಗೆ 
ಗುರಿಪಡಿಸುವುದರಿಂದ ಬ್ಯಾಕ್ಟೀರಿಯ ಮತ್ತು ಇತರ ವರ್ಗಗಳ ಅಣುಜೀವಿಗಳನ್ನು 
ನಿಶ್ನೆ ಕೇಷ್ಟಿ ಷಂಸಬಹದವೆ 3 ಅಲ್ಲದೆ ಸಂಪೂರ್ಣ ನಾಶಗೊಳಿಸಬಹುದೆಂಬುದನ್ನು ; ಈ 
ಹಿದೆಯೇ ಕೇಳಿರುವಿರಿ *ಕ್ಕಾ ನಿಂಗ್‌' ವಿಧಾನದ ಮೂಲತತ್ವ ಇದೇ ಆಗಿರುತ್ತ ದೆ. 
ಆದರೆ ಶಾಖದ ಚರಣ್‌ ಕ್ರಿಯೆಯೊಡನೆ ಇನ್ನಿತರ ಪರಣಾಮಗಳೂ ಆಹಾರ 
ವಸ್ತುಗಳ ಮೇಲೆ ಉಊಟಾಗುವುದು ಸಹಜವೇ ಆಗಿದೆ. ಕ್ಯಾನಿಂಗ್‌ ವಿಧಾನದಿಂದ 
ಆಹಾರ ಪದಾರ್ಥಗಳನ್ನು ಜೋಪಾಸನೆ ಮಾಡುವುದರಲ್ಲಿ ಉಷ್ಣದೊಂದಿಗೆ ಇನ್ನಿತರ 


ಕೆಲವು ಅಂಶಗಳೂ ಸಹಾಯಕವಾಗಬಹುದು, ಇಲ್ಲವೆ ಪೂರಕವಾಗಬಹುದು. : : 
ಉದಾಹರಣೆಗೆ, ಆಹಾರ ವಸ್ತುಗಳನ್ನು ಬೆರೆಸಿ 713] ಮೌಲ್ಯವನ್ನಿಳಿಸುವುದು, ಸಕ್ಕರೆ ',' 


ಅಥವಾ ಉಪ್ಪಿನ ಉಪಯೋಗವನ್ನು ಮಾಡಿಕೊಳು ವುದು, ಕೆಲವು ಸಂರಕ್ಷಕ ರಾಸಾಯ 
ನಿಕ ಪದಾರ್ಥಗಳನ್ನು ಡಬ್ಬಿಗಳಲ್ಲಿ ಜೋಪಾಸನೆ ಮಾಡುವ ಆಹಾರಗಳೊಂದಿಗೆ 
ಬೆರೆಸಿಕೊಳ್ಳುವುದು ಹಾಗೂ ಡಬ್ಬಿಗಳಲ್ಲಿ ನಿರ್ವಾತವನ್ನೇರ್ಪಡಿಸಿ ವಾಯು ಮತ್ತು 
ಆಮ್ಲ ಜನಕಗಳ ಅಭಾವವು:ಟಾಗುವಂತೆ ಮಾಡುವುದು-ಇವೇ ಮೊದಲಾದ ಕ್ರಿಯೆಗಳು, 
ಕ್ಯಾನಿಂಗ್‌ ವಿಧಾನದಿಂದ ರಕ್ಷಿಸಲ್ಪಡುವ ಆಹಾರಗಳು ದೀರುಕಾಲ ಕೆಡದಿರುವಂತೆ 
ಉಳಿಸಲು ಸಹಾಯಕಾರಿಯಾಗುತ್ತವೆ. ಕ್ಯಾನಿಂಗ್‌ ವಿಧಾನದಲ್ಲಿ ಅನುಸರಿಸಲ್ಪಡುವ 
. ವಿವಿಧ ಹೆಜ್ಜೆಗಳನ್ನು ಮುಂದಿನ ಅಧ್ಯಾಯಗಳಲ್ಲಿ ಓದಲಿರುವಿರಿ. ಬಹುತೇಕವಾಗಿ 
ಎಲ್ಲ ವಿಧದ ಆಹಾರ ಪದಾರ್ಥಗಳಿಗೂ ಅನ್ವಯಿಸುವ ಅತಿ ಉಪಯುಕ್ತವಾದ 
ಜೋಪಾಸನೆಯ ರೀತಿ ಕ್ಯಾನಿಂಗ್‌ ಎಂದಿಷ್ಟೆ ಇಲ್ಲಿ ಸೂಚಿಸಬಹುದಾಗಿದೆ. 


ಕೊನೆಯದಾಗಿ, ಆಹಾರ ವಸ್ತುಗಳ ಜೋಪಾಸನೆಯ ರೀತಿಗಳಲ್ಲಿ ಇತ್ತೀಟೆಗೆ 
ಅಳವಡಿಸಿಕೊಂಡ "ವಿಕಿರಣ ವಿಧಾನ'ವನ್ನು ಕುರಿತು ಒಂದು ಮಾತು. ಆಹಾರ ವಸ್ತು 
ಗಳ ಮೇಲೆ "ಅತಿನೇರಳಿ' ಗುಂಪಿಗೆ ಸೇರಿದ ಕೆಲವು ತೀಕ್ಷ್ಣವಾದ ಕಿರಣಗಳನ್ನು ಯೋಗ್ಯ 


ಆಹಾರ ವಸ್ತುಗಳ ಕೆಡುವಿಕೆ ಮತ್ತು ಜೋಪಾಸನೆಯ ವಿಧಾನಗಳು ಕ 37 


ಮಿತಿಯಲ್ಲಿ ಹಾಯಿಸುವುದರಿಂದ ಅವುಗಳಲ್ಲಿರುವ ಜೀವಾಣುಗಳನ್ನು ನಾಶಗೊಳಿಸಬಹು 
ದೆಂತಲೂ, ಇದರಿಂದಾಗಿ ಆಹಾರ ಪದಾರ್ಥಗಳು ಸಾಕಷ್ಟು ದೀರ್ಫ್ಥಕಾಲ ಕೆಡದೆ 
ಉಳಿಯುತ್ತವೆಂತಲೂ, ಇತ್ತೀಚೆಗಿನ ಸಂಶೋಧನೆಗಳು ತೋರಿಸಿಕೊಟ್ಟಿವೆ. ಇಂತಹ 
ವಿಕಿರಣ ರಕ್ಷಿತ ಆಹಾರಗಳ, ಸೇವನೆಯಿಂದ ಉಪಯೋಗಿಸುವ ವ್ಯಕ್ತಿಗಳ ಮೇಲೆ ಆಗ 
ಬಹುದಾದ ಪರಿಣಾಮಗಳೇನು ಎ:ಬುದರ ಬಗ್ಗೆಯೂ ಅನೇಕ ಪ್ರಯೋಗಗಳನ್ನು 
ಅಮೆರಿಕ, ಯುರೋಪಿನ ಮುಂದುವರಿದ ಅನೇಕ ರಾಷ ್ರಗಳಂ ಹಾಗೂ ಭಾರತದಲ್ಲೂ 
ಸಹಾ ನಡೆಯಿಸುತ್ತಿದ್ದಾರೆ. ಆದರೆ ಈ ವಿಧಾನವು ವಾಣಿಜ್ಯ ಮಟ್ಟದಲ್ಲಿ ಸಾಮಾನ್ಯ 
ಉಪಯೋಗಕ್ಕೆ ಬರಲು ಇನ್ನೂ ಹಲವು ವರ್ಷಗಳ ಕಾಲ ಬೇಕಾಗಬಹುದು. 


ಅಧ್ಯಾಯ 4 


ಕ್ಯಾನಿಂಗ್‌ ವಿಧಾನದ ಮುಖ್ಯ ಹೆಜ್ಜೆಗಳು-ಆಹಾರ ವಸ್ತುಗಳ 
ಪೂರ್ನತಯಾರಂಿ Me 


ಆಹಾರ ಪದಾರ್ಥಗಳ ಜೋಪಾಸನೆಯನ್ನು ಕ್ಯಾನಿಂಗ್‌ ವಿಧಾನದಿಂದ ಮಾಡು 
ವುದರಲ್ಲಿ ಸಾಮಾನ್ಯವಾಗಿ ಅನುಸರಿಸುವ ಹೆಜ್ಜೆಗಳಂ ಯಾವುವೆಂಬುದನ್ನು ಮೊದಲನೆಯ 
ಅಧ್ಯಾಯದಲ್ಲಿ ಕಂಡಿರುವಿರಿ. ಡಬ್ಬಿಗಳಲ್ಲಿ ತುಂಬಿಸಲು ವಿವಿಧ ಆಹಾರ ವಸ್ತುಗಳನ್ನೂ 
ಹೇಗೆ ಸಜ್ಜುಗೊಳಿಸಬಹುದು, ಹೀಗೆ ಸಜ್ಜುಗೊಳಿಸುವುದಕ್ಕೆ ಸಂಬಂಧಿಸಿದ ಕಾರ್ಯಗಳು 
ಯಾವುವು ಹಾಗೂ ಈ ಕಾರ್ಯಗಳಿಂದ ಆಹಾರಗಳ ಮೇಲಾಗುವ ಪರಿಣಾಮಗಳೇನು 
ಎಂಬ ವಿಷಯದ ವಿವರಗಳನ್ನು ಈ ಅಧ್ಯಾಯದಲ್ಲಿ ಓದಲಿರುವಿರಿ, ಮುಂದಿನ ಐದು 
ಅಧ್ಯಾಯಗಳು, ತಯಾರಿಸಲ್ಪಟ್ಟ ಆಹಾರ ಪದಾರ್ಥಗಳನ್ನು ಡಬ್ಬಿಗಳಲ್ಲಿ ತುಂಬಿಸು 
ವುದು, ತುಂಬಿದ ಡಬ್ಬಿಗಳ ವಾಯು ಶೋಷಣೆ, ಶೋಷಿಶ ಡಬ್ಬಿಗಳನ್ನು ಮುಚ್ಚು ವ 
ಕ್ರಮ, ಉಷ್ಣಸಂಸ್ಕರಣ ಕ್ರಿಯೆಯ ತತ್ವ ಹಾಗೂ ವ್ಯಾವಹಾರಿಕ ಪ್ರಯೋಗ, 
ಪರಿಷ್ಕೃತ ಡಬ್ಬಿಗಳನ್ನು ತಣಿಸುವುದು ಮತ್ತು ಸಂಗ್ರಹಿಸಿಡುವುದೇ ಮೊದಲಾದ ಮುಖ್ಯ 
ಹಂತಗಳ ವಿವರಗಳನ್ನೊಳಗೊಂಡಿರುತ್ತವೆ. ಈ ಸಂದರ್ಭದಲ್ಲಿ 'ಪೂರ್ವತಯಾರಿ' 
ಎಂಬುದರ ಅರ್ಥವನ್ನು ಮುಂದಾಗಿ ಸ್ಪಷ್ಟಪಡಿಸುವುದು ಆಗತ್ಯ. ಇದು ಯಾವುದೇ 
ಒಂದು ಕ್ರಿಯೆಗೆ ಮಾತ್ರವೇ ಅನ್ವಯಿಸುವುದಲ್ಲ. ಆಹಾರ ವಸ್ತುಗಳು ಡಬ್ಬಿಯನ್ನು 
ಸೇರುವ ಮೊದಲು ಅವುಗಳ ಮೇಲೆ ನಡೆಯಿಸಬೇಕಾಗುವ ವಿವಿಧೆ ಕಾರ್ಯಕ್ರಮಗಳಿಗೆ 
ಒಟ್ಟಾಗಿ ಅನ್ವಯಿಸುವ ಅರ್ಥದಲ್ಲಿ ಉಪಯೋಗಿಸಲ್ಪಡುವ ಪದವಾಗಿರುತ್ತದೆ. ಬೇರೆ 
ಬೇರೆ ಆಹಾರಗಳನ್ನು ಡಬ್ಬಿಗಳಲ್ಲಿ ರಕ್ಷಿಸುವ ಕ್ಯಾನಿಂಗ್‌ ವಿಧಾನಗಳಲ್ಲಿ ಅನುಸರಿಸಲ್ಪಡುವ 
ಮುಖ್ಯವಾದ ಹಂತಗಳೆಲ್ಲಾ ಸಾಮಾನ್ಯವಾಗಿದ್ದರೂ ಸಹಾ, ಪೂರ್ವತಯಾರಿಯ ಕ್ರಮ 
ಳು ಮಾಶ್ರ ಆಯಾ ಆಹಾರ ವಸ್ತುವಿನ ಗುಣಸ್ವಭಾವಗಳ ಮೇಲೂ, ಕೊನೆಯಲ್ಲಿ 
ಉಪಯೋಗಿಸುವವರ ಅನುಕೂಲತೆ ಅಥವಾ ಇಷ ಸ ಅಭಿರುಚಿಗಳ ಮೇಲೂ ಹೊಂದಿ 
ಕೊಂಡಿದ್ದು » ಭಿನ್ನವಾಗಿರುತ್ತವೆ. 


ಪೂರ್ವತಯಾರಿಯಲ್ಲಿ ಸೇರಿರುವ ಕಾರ್ಯಗಳು: ಮೂಲರೂಪದಲ್ಲಿ 
ಸಿಗುವ ಆಹುರ ಪದಾರ್ಥಗಳನ್ನು ವಿವಿಧ ರೀತಿಯಲ್ಲಿ ಸಜ್ಜುಗೊಳಿಸಿ ಡಬ್ಬಿಗಳಲ್ಲಿ 
ಇರಿಸಬೇಕಾಗುತ್ತದೆ. ಕಾಯಿಪಲ್ಯ, ಗಡ್ಡೆಗೆಣಸುಗಳನ್ನೇ ಆಗಲಿ, ಹಣ್ಣು ಹಂಪಲ್ಮು 
ಮಾನು, ಮಾ:ಸಗಳನ್ನೇ ಆಗಲಿ, ಅವು ಸಿಕ್ಕುವ ರೂಪದಲ್ಲೆ ಸೀದಾ ಡಬ್ಬಿಗಳಲ್ಲಿ 
ನಂಬುವುದರಲ್ಲಿ ಅರ್ಥವಿಲ್ಲ. ಕೆಲವು ಪದಾರ್ಥಗಳನ್ನು ಜೋಪಾಸನೆ ಮಾಡುವಾಗ 


ಕ್ಯಾನಿಂಗ್‌ ವಿಧಾನದ ಮುಖ್ಯ ಹೆಜ್ಜೆಗಳು-ಆಹಾರ ವಸ್ತುಗಳ ಪೂರ್ವತೆಯಾರಿ 39 


ಅವುಗಳಲ್ಲಿ ಅತ್ಯಲ್ಪ ಬದಲಾವಣೆಗಳನ್ನಷ್ಟೆ ಇಚ್ಚಿಸಬಹುದು. ಆದರೆ ಇನ್ನು ಕೆಲವನ್ನು 
ಅನೇಕ ವಿಧವಾಗಿ ಪರಿವರ್ತಿಸಿಕೊಂಡ ನಂತರವೇ ಡಬ್ಬಿಯಲ್ಲಿ ತುಂಬಿಸಲು ಯೋಗ್ಯ 
ವಾದ ರೂಪಕ್ಕೆ ತಂದುಕೊಳ್ಳಬಹುದು. ಹೀಗಾಗಿ ಪೂರ್ವತಯಾರಿಯ ಹಂತದಲ್ಲಿ, 
ಆರಿಸಿಕೊಳ್ಳುವುದು, ಶುಚಿಗೊಳಿಸುವುದು, ಸುಲಿಯುವುದು, ಕತ್ತರಿಸುವುದು, ಹೋಳು 
ಮಾಡುವುದು, ಮಿಶ್ರಗೊಳಿಸುವುದು, ಲವಣ ದ್ರಾವಣಗಳ ಕ್ರಿಯೆಗೆ ಗುರಿಪಡಿಸುವುದು, 
' ಬೇಯಿಸುವುದು, ಕಾಯಿಸುವುದು, ಹುರಿಯುವುದು, ಗಾತ್ರ. ಬಣ್ಣ, ಗುಣಗಳಿಗನು 
ಸಾರವಾಗಿ ವರ್ಗೀಕರಿಸುವುದು, ಇವೇ ಮೊದಲಾದ ಹತ್ತಾರು ಕಾರ್ಯಗಳು ಅಡಕ 
ವಾಗಿರಬಹುದು. 


ಪೂರ್ವತಯಾರಿ ಮತ್ತು ಆಹಾರಗಳ ಸ್ವಭಾವ: ವಿವಿಧ ಆಹಾರ 
ಪದಾರ್ಥಗಳನ್ನು ಡಬ್ಬಿ ಜೋಪಾಸನೆ ಮಾಡುವಾಗ ಪ್ರತಿಯೊಂದನ್ನು ಅದಕ್ಕೆ ಯೋಗ್ಯ 
ವಾದ ರೂಪ ಆಥವಾ ನಮೂನೆಯಲ್ಲಿ ತಯಾರಿಸಿ ತಂಂಬಿಡುವುದು ಸಾಮಾನ್ಯವಾಗಿ 
ಪ್ರಚಾರದಲ್ಲಿದೆ. ಪದಾರ್ಥಗಳಿಗೆ ಅನುಗುಣವಾದ ನಮೂನೆಗಳಲ್ಲಿ ಹೆಚ್ಚಾಗಿ ಬಳಕೆ 
ಯಲ್ಲಿರುವ ಕೆಲವು ಮುಖ್ಯ ನಮೂನೆಗಳನ್ನು ಕೆಳಗಿನ ಕೋಷ್ಟಕದಲ್ಲಿ ಸೂಚಿಸಿದೆ. 


ಕೋಷ್ಟಕ 4-1 
ವಿವಿಧ ಆಹಾರಗಳಿಗೆ ಅನ್ವಯಿಸುವ ಕ್ಯಾನಿಂಗ್‌ ಪ್ರಕಾರಗಳು. 








ಅ. ಸಂ. ಆಹಾರ ಪದಾರ್ಥದ ವರ್ಗ ಕ್ಯಾನಿಂಗ್‌ ಮಾಡುವ ಪ್ರಕಾರಗಳು 
1. | ತರಕಾರಿ, ಕಾಯಿಪಲ್ಕಿಗಳು ಉಪ್ಪಿನ ದ್ರಾವಣದಲ್ಲಿ 
2. ಹಣ್ಣು ಹಂಪಲುಗಳು ಸಕ್ಕರೆ ಪಾಕದಲ್ಲಿ 
3. | ಪ್ರಾಣಿಗಳ ಮಾಂಸ... ಅ) ಉಪ್ಪಿನ ದ್ರಾವಣದಲ್ಲಿ ಮತ್ತು 


ಆ) ಸಾಂಬಾರದಲ್ಲಿ 


4, ಮಾನು ಮತ್ತು ಇತರ ಅ) ಸ್ವಂತ ರಸದಲ್ಲಿ 
ಸಾಗರೋತ್ಸನ್ನಗಳು  ' ಆ) ಉಪ್ಪಿನ ದ್ರಾವಣದಲ್ಲಿ 


ಇ) ಸಸ್ಯಜನ್ಯ ಎಣ್ಣೆಗಳಲ್ಲಿ 
ಈ) ಟೊಮೆಟೋ ರಸ ಅಥವಾ 
ಸಾಂಬಾರಗಳಲ್ಲಿ 


ಕ್ರ ಕೆಲವು ವಿಶಿಷ್ಟ ಆಹಾರಗಳು ದ್ರವರಹಿತವಾಗಿ 





40 "ಕ್ಯಾನಿಂಗ್‌*ಆಹಾರ ಜೋಪಾಸನೆಯ ಒಂದು ಆಧುನಿಕ ವಿಧಾನ 


ಹೀಗೆ ಮೇಲೆ ಹೇಳಿದ ಅನೇಕ ವರ್ಗಗಳಿಗೆ ಸೇರಿದವ ಆಹಾರ ಪದಾರ್ಥಗಳನ್ನು 
ಸೇವಿಸುವವರ ರುಚೆಗೆ ಅನುಗುಣವಾಗಿ ತಯಾರಿಸಿಕೊಂಡು ಡಜಿ ಗಳಲ್ಲಿ ತಂಂಬಿಸುವುದ 
ಕ್ಕಾಗಿ ಸಜ್ಜುಗೊಳಿಸುವುದರಲ್ಲಿ ಅವಶ್ಯ ಬೀಳುವ ಕೆಲವು ಮುಖ್ಯವಾದ ಕಾರ್ಯಗಳನ್ನು 
ಸಂಕ್ಷೇಪವಾಗಿ ವಿವೇಚಿಸೋಣ. 


|, ತರಕಾರಿ, ಗಡ್ಡೆಗೆಣಸುಗಳ ತಯಾರಿ: ಕೃಷಿಯ ಉತ್ಪನ್ನಗಳಾ , 
ಗಿರುವ ಈ ಆಹಾರ ವಸ್ತುಗಳ ಪೂರ್ವತಯಾರಿಗೆ ಸಂಬುಧಿಸಿದ ಕಾರ್ಯಗಳಲ್ಲಿ ಮುಖ್ಯ 
ವಾದವು - ಆರಿಸುವುದು, ತರವಾರು ವಿಂಗಡಣೆ, ತೊಳೆಯುವುದು, ಕತ್ತರಿಸುವುದು, ಉಗಿ 
ಆಥವಾ ಬಿಸಿನೀರಿನ ಪಾತ್ರೆಗಳಲ್ಲಿರಿಸಿ ಕಾಯಿಸುವುದು, ಸಿಪ್ಪೆ ಸುಲಿಯುವುದು, ಇತ್ಯಾದಿ. 


ತರಕಾರಿಗಳನ್ನು ಕ್ಕಾನಿರಗ್‌ ಜೋಪಾಸನೆಗಾಗಿ ಆರಿಸಿಕೊಳ್ಳುವಾಗ ಅವುಗಳ ಜಾತಿ, 
ಗಾತ್ರ, ಬೆಳವಣಿಗೆ, ಮೃದುತ್ವ ಆವುಗಳಲ್ಲಿರಬಹುದಾದ ಕೊರತೆಗಳು (ಅಂಕುಡೊಂಕಾದವು, 
ಒಡೆದವು, ಕಪ್ಪುಚುಕ್ಕಿ ಅಥವಾ ಕಲೆಗಳಿಂದ ಕೂಡಿದವು, ಕೊಳೆತವು ಇತ್ಯಾದಿ) ಮತ್ತು 
ಕ್ಯಾನಿಂಗಿಗೆ ಸಿಗಬಹುದಾದ ಭಾಗದ ಪ್ರಮಾಣ-ಈ ಮೊದಲಾದ ಅಂಶಗಳನ್ನು ಲಕ್ಷ್ಯಕ್ಕೆ 
ತೆಗೆದುಕೊಳ್ಳಬೇಕಾಗುತ್ತದೆ. ಆರಿಸುವುದರಲ್ಲಿಯೇ ನುರಿತ ಕೆಲಸಗಾರರು ತೋಟಗಳಿಗೆ 
ಅಥವಾ ಗದ್ದೆಗಳಿಗೆ ಹೋಗಿ ಪರೀಕ್ಷಿಸಿ, ತರಕಾರಿಗಳನ್ನು ಕೊಯ್ಯುವುದರ ಮೇಲ್ವಿಚಾರಣೆ 
ಯನ್ನು ಮಾಡುವುದು ಸಹ ಬಳಕೆಯಲ್ಲಿದೆ. ಕ್ಯಾನಿಂಗ್‌ ಕಾರ್ಯಾನೆಯ ಲಾಭ ನಷ್ಟದ 
ಬಹು ಅಂಶ ಚೆನ್ನಾಗಿರುವ ಪದಾರ್ಥವನ್ನು ಆರಿಸಿಕೊಳ್ಳುವುದರ ಮೇಲೆ ಹೊಂದಿರುತ್ತದೆ 
ಎಂಬ ಮಾತನ್ನು ಮರೆಯಲಾಗದು. 


ಆರಿಸಲ್ಪಟ್ಟ ತರಕಾರಿಗಳನ್ನು ಯೋಗ್ಯರೀತಿಯಲ್ಲಿ ವಿವಿಧ ಗುಂಪುಗಳಾಗಿ ಪ್ರಶ್ಯೇಕಿ 
ಸುವುದೇ ತರವಾರು ವಿಂಗಡಣೆ. ಕೆಲವು ಜಾತಿಯ ಕಾಯಿಪಲ್ಯ ಇಲ್ಲವೆ ಗಡ್ಡೆಗೆಣೆಸು 
ಗಳನ್ನು ಅವುಗಳ ಗಾತ್ರಕ್ಕೆ ಅನುಸಾರವಾಗಿಯೂ, ಕೆಲವನ್ನು ಅವುಗಳ ಮೃದುತ್ವ 
ಆಥವಾ ಬೆಳವಣಿಗೆಯ ಸ್ಥಿತಿಗೆ ಅನುಸಾರವಾಗಿಯೂ, ಇನ್ನು ಕೆಲವನ್ನು ಅವುಗಳ ಗುಣ 
ಸ್ವಭಾವಗಳಿಗೆ ಅನುಗುಣವಾಗಿಯೂ ವಿಂಗಡಿಸಿಕೊಳ್ಳಬೇಕಾಗುವುದು. ಅವರೆಕಾಳು, 
ಹಸುರು ಬಟಾಣಿಯೇ ಮೊದಲಾದವುಗಳನ್ನು ತರವಾರು ವಿಂಗಡಣೆ ಮಾಡುವ ಯಂತ್ರ 
ಗಳು ಸಹ ಉಪಯೋಗದಲ್ಲಿವೆ. 


ತರಕಾರಿ ಹಾಗೂ ಗಡ್ಡೆ ಗೆಣಸುಗಳಲ್ಲಿ ಹೆಚ್ಚಿನವು ಮಣ್ಣಿನ ನಿಕಟ ಸ:ಪರ್ಕದಲ್ಲಿರುವ 
ಆಹಾರ ಪದಾರ್ಥಗಳಾದುದರಿ:ದ ಇವು ಮೂಲತಃ ತಂಂಬಾ ಕಶ್ಮಲಯುಕ್ತವಾಗಿರುತ್ತವೆ. 
ಇಂಥವುಗಳನ್ನು ಜೋಪಾಸನೆಗೆ ಮೊದಲು ಚೆನ್ನಾಗಿ ತೊಳೆದು ಶುಚಿಗೊಳಿಸಿಕೊಳ್ಳ A 
ಬೇಕಾಗುವುದು. ಕೆಲವು ಸಂದರ್ಭಗಳಲ್ಲಿ ಒಂದಕ್ಕಿಂತ ಹೆಚ್ಚು ಬಾರಿ ತೊಳೆಯುವ 
ಆವಶ್ಯಕತೆ ಬೀಳಬಹುದು. ಮಣ್ಣುಗಟ್ಟಿಯಾಗಿ ಅಂಟಿರುವ ಗೆಣಸು, ಬಟಾಟೆ 
(ಆಲೂಗಡ್ಡೆ)ಗಳಂಶಹ ಗಡ್ಡೆಗಳನ್ನು ಸ್ವಲ್ಪಕಾಲ ನೀರಿನಲ್ಲಿ ಮುಳುಗಿಸಿ ಇಟ್ಟು 


ಕ್ಯಾನಿಂಗ್‌ ವಿಭಾನದ ಮುಖ್ಯ ಹೆಜ್ಜೆ ಗಳು-ಆಹಾರ ವಸ್ತುಗಳ ಪೂರ್ವತಯಾರಿ 4] 


ಆಮೇಲೆ ನೀರನ್ನು ಒತ್ತಡದಿಂದ ಅವುಗಳ ಮೇಲೆ ಹಾಯಿಸಂವುದರಿಂದ ಚೊಕ್ಕಟಗೊಳಿಸ 
ಬಹುದು. ಹೀಗೆ ಆಹಾರ ಪದಾರ್ಥವನ್ನು ತೊಳೆಯಲು ಉಪಯೋಗಿಸುವ ನೀರು 
ಶುದ್ಧವಾಗಿರಬೇಕು. ಅಲ್ಲದೆ ತು:ಬ ತರಕಾರಿಯನ್ನು ತೊಳೆಯುವುದಕ್ಕಾಗಿ ಸ್ವಲ್ಪವೇ 
ನೀರನ್ನು ಪುನಃ ಪುನಃ ಉಪಯೋಗಿಸುವುದು ಒಳ್ಳೆಯದಲ್ಲ. ತೊಳೆದು ಚೊಕ್ಕಟ 
ಗೊಳಿಸುವ ಕಾರ್ಯವು ಸಮಂಜಸವಾಗಿಲ್ಲದ ಪಕ್ಷದಲ್ಲಿ ಮೂಲ ಪದಾರ್ಥಗಳಲ್ಲಿದ್ದ 
ಬ್ಯಾಕ್ಟೀರಿಯಗಳಲ್ಲಿ ಕೆಲಅಂಶ ಉಳಿದುಕೊಂಡು ಡಬ್ಬಿಯನ್ನು ಸೇರಿ ಮುಂದೆ ಜರಗಿಸಲ್ಪ 
ಡುವ ಉಷ್ಣಪರಿಷ್ಕರಣವನ್ನು ವಿಫಲಗೊಳಿಸಲು ಕಾರಣವಾಗಬಹುದು. ಕ್ಕಾನಿಂಗ್‌ 
ಕಾರ್ಯಾನೆಯ ಮೊದಲ ವಿಭಾಗದಲ್ಲಿ ಮೂಲ ಆಹಾರ ಪದಾರ್ಥಗಳನ್ನು ಯೋಗ್ಯರೀತಿ 
ಲ್ಲಿ ತೊಳೆದು ಶುದ್ಧೀಕರಿಸುವ ವಿಧವಿಧವಾದ ಯಂತ್ರಗಳು ಉಪಯೋಗದಲ್ಲಿವೆ. 


ಕೆಲವು ಶರಿಕಾರಿಗಳನ್ನು ತೊಳೆದ ನಂತರ ಅವುಗಳ ನಿರುಪಯುಕ್ತಭಾಗಗಳಾದ 
ತೊಟ್ಟು, ಕೊನೆ, ಬದಿಯನಾರು ಮೊದಲಾದ ಭಾಗೆಗಳನ್ನು ಕತ್ತರಿಸಿಕೊಳ್ಳಬೇಕಾಗುತ್ತದೆ. 
ಆಮೇಲೆ ಉಳಿದ, ತಿನ್ನಲು ಯೋಗ್ಯವಾದ ಭಾಗಗಳನ್ನು ಡಬ್ಬಿಗಳಲ್ಲಿ ತುಂಬಲು ಅಥವಾ 
ಗ್ರಾಹಕರ ಸೇವನೆಗೆ ಅನುಕೂಲವಾದ ಸಮಾನ ಗಾತ್ರದ ತುಂಡುಗಳಾಗಿ ಅಥವಾ 
ಹೋಳುಗಳಾಗಿ ಮಾಡಬೇಕು. ಹೀಗೆ ಉದ್ದಕ್ಕೆ ಆಥವಾ ಗಾತ್ರಕ್ಕೆ ಸರಿಯಾಗಿ ಕತ್ತರಿ 
ಸುವುದಕ್ಕೂ ಯಂತ್ರಗಳು ರಚಿಸಲ್ಪಟ್ಟಿವೆ. 


ಹಲವು ತರದ ಸೊಪ್ಪು ತರಕಾರಿಗಳನ್ನೂ, ಗಡ್ಡೆಗಳನ್ನೂ ಡಬ್ಬಿಗಳಲ್ಲಿ ತುಂಬಿಸುವ 
ಮೊದಲು ಆಲ್ಬಕಾಲ ಕುದಿಯುವ ನೀರಿನಲ್ಲಿ ಅಥವಾ ಉಗಿಯಲ್ಲಿ ಬೇಯಿಸಿ ತೆಗೆಯುವ 
ಕ್ರಮವು ಪ್ರಚಾರದಲ್ಲಿದೆ. ಈ ಕಾರ್ಯವನ್ನು "ಬ್ಲಾಂಚಿಂಗ್‌' ಎನ್ನುವರು. ಇದರ 
ಮುಖ್ಯ ಉದ್ದೇಶ ಈ ಆಹಾರ, ಪದಾರ್ಥಗಳಲ್ಲಿ ಸ್ಟ್ವಾಭಾವಿಕವಾಗಿರುವ ಕಿಣ್ವಗಳನ್ನು ' 
ನಿಷ್ಕ ಯಗೊಳಿಸುವುದೇ ಆಗಿದ್ದರೂ, ಇದರ ಜತೆ ಪರಿಣಾಮಗಳೂ ಕೂಡ ಉಪಯುಕ್ತ 
ವಾಗುತ್ತವೆ. ಉಗಿಯ ಉಷ್ಣಶತೆಯಿಂದಾಗಿ ಹಾಗೂ ನೀರಿನಿಂದ ತೊಳೆದಂತಾಗಿ ಆಹಾರ 
ವಸ್ತುಗಳ ಮೇಲ್ಮೈ ಯಲ್ಲಿರುವ ಅಣುಜೀವಿಗಳು ಸ್ವಲ್ಪ ಮಟ್ಟಿಗೆ ನಾಶಹೊಂದುವುದಲ್ಲದೆ, 
ತರಕಾರಿಗಳ ಗಡಸುತನ ಕಡಮೆಯಾಗಿ ಆವು ಮೃದುಗೊಳ್ಳುವುದರಿಂದ ಆವುಗಳನ್ನು 
ಡಬ್ಬಿಗಳಲ್ಲಿ ಬೇಕಾದ ಪರಿಮಾಣದಲ್ಲಿ ಸುಲಭವಾಗಿ ತುಂಬಿಸಬಹುದಾಗುತ್ತದೆ. ತರಕಾರಿ 
ಗಳಲ್ಲಿನ ಹೆಚ್ಚಿನ ಕಿಣ್ವಗಳು ನಾಶಗೊಳಿಸಲ್ಪಡದಿದ್ದಲ್ಲಿ ಡಬ್ಬಿ ಜೋಪಾಸನೆಗೋಡ ಈ 
ತರಕಾರಿಗಳು ವಿವರ್ಣಗೊಳ್ಳುವುದು ಸಾಮಾನ್ಯವಾದ ಅನುಭವವಾಗಿದೆ. 


ಎಲ್ಲ ವಿಧದ ಗಡ್ಡೆಗೆಣಸುಗಳನ್ನೂ ಕೆಲವು ಹಣ್ಣುಹಂಪಲುಗಳನ್ನೂ ಸಿಪ್ಪೆ 
ಸುಲಿದೇ ಡಬ್ಬಿಗಳಲ್ಲಿ ಸಂಗ್ರಹಿಸುವುದು ರೂಢಿಯಲ್ಲಿರುವ ರೀತಿಯಾಗಿದೆ. ಬಟಾಟೆ, 
ಗೆಣಸು, ಬೀಟ್‌ರೂಟ್‌, ಕ್ಯಾರಟ್‌ ಮೊದಲಾದವನ್ನು ಸುಲಿಯಲು ಉಪಯುಕ್ತವಾದ 
ಯಂತ್ರಗಳಿವೆ. ಸಿಪ್ಸೆ ಸುಲಿಯುವ ವಿಧಾನಗಳು ಇಂತಿವೆ; (1) ಚೂರಿಗಳನ್ನು 


42 “ಕ್ಕಾನಿಂಗ್‌'ಅಹಾರ ಜೋಪಾಸನೆಯ ಒಂದು ಆಧುನಿಕ ವಿಧಾನ 


ಪಯೋಗಿಸಿ ಕೈಕೆಲಸದಿಂದ ಸುಲಿಯುವುದು. (2) ಘರ್ಷಣೆಯ ಯಂತ್ರಗಳಿಂದ 
ಸುಲಿಯುವುದು, (3) ದ್ರಾವಣಗಳ ಕ್ರಿಯೆಯಿಂದ ಸುಲಿತ, (4) ಉಗಿಯಿಂದ 
ಸುಲಿಯುವುದು, (5) ಉಪ್ಪಿನ ದ್ರಾವಣದಿ:ದ ಸುಲಿಯುವುದು ಮತ್ತು (6) ಜ್ವಾಲೆ 
ಸುಲಿತ. ಕೈಕೆಲಸದಿಂದ ಸುಲಿಯುವ ಅಥವಾ ಸಿಪ್ಪೆ ತೆಗೆಯುವ ವಿಧಾನವು ತು:ಬಾ 
ಶ್ರಮದಾಯಕವಾಗಿರುವುದಲ್ಲದೆ ಸುಲಿಯಲ್ಪಟ್ಟ ವಸ್ತುವಿನ ಮೇಲ್ಮೈಯು ಒಂದೇ 
ಸಮನಾಗಿ ನಯವಾಗಿರುವುದಿಲ್ಲ.  ಸುಲಿಯುವಿಕೆಯ ಅಸಮಾನತೆಯಿಂದ ಪದಾರ್ಥವು 
ಆಕರ್ಷಕವಾಗಲಾರದು. ಘರ್ಷಣೆಯಿಂದ ಸುಲಿಯುವ ಯಂತ್ರಗಳಲ್ಲಿ ಸಾಮಾನ್ಯವಾಗಿ 
“ಕಾರ್ಬೊರಂಡಮ್‌' ನಂತಹ ಬಿರುಸಾದ ಪದಾರ್ಥದಿ:ದ ಮಾಡಲ್ಪಟ್ಟ ಒಳಮೈಯಿರುವ 
ಹ:ಡೆಗಳಲ್ಲಿ ಬಟಾಟೆಯಂತಹ ಆಹಾರ ವಸ್ತುಗಳು ರಭಸದಿಂದ ತಿರುಗುವ ಏರ್ಪಾಡು 
ಇರುತ್ತದೆ. ಕೆಲವು ನಿಮಿಷಗಳ ಕಾಲ ತಿರಗುವಾಗ ಇವು ಸಿಪ್ಪೆಯನ್ನು ಕಳೆದುಕೊಂಡು 
ಕೊನೆಯಲ್ಲಿ ಹಂಡೆಯಿಂದ ಹೊರಬೀಳುತ್ತವೆ. ಆಮೇಲೆ ಇವನ್ನು ತೊಳೆದುಕೋಡು 
ಉಪಯೋಗಿಸಿದರಾಯಿತು. ಈ ಕ್ರಮದಲ್ಲಿ ಸುಲಿತಪು ಏಕಪ್ರಕಾರವಾಗಿ ನಡೆಯುತ್ತ 
ದಾದರೂ ಸುಲಿಕದ ನಷ್ಟವು ಅಧಿಕವಾಗಿರುತ್ತದೆ. ದ್ರಾವಣ ಸುಲಿತ ವಿಧಾನಗಳಲ್ಲಿ 
ಹೆಚ್ಚಾಗಿ ಕಾಸ್ಟಿಕ್‌ಸೋಡಾದಂತಹ ಕ್ಷಾರವನ್ನು ಉಪಯೋಗಿಸುವರು. ಶೇಕಡ 
1 ರಿಂದ 5 ರವರೆಗೆ ಕ್ಷಾರವಿರುವ ತಣ್ಣಗಿನ ಅಥವಾ ಬಿಸಿಯಾದ ದ್ರಾವಣವನ್ನು 
ಉಪಯೋಗಿಸಿಕೊಂಡು ಸುಲಿಯಲ್ಪಡತಕ್ಕ ಗಡ್ಡೆಗಳನ್ನು ಈ ದ್ರಾವಣದಲ್ಲಿ ಸ್ವಲ್ಪಕಾಲ 
ಮುಳುಗಿಸಿ ತೆಗೆದು, ಕೂಡಲೇ ನೀರಿನಿಂದ ಚೆನ್ನಾಗಿ ತೊಳೆದು ಸಿಪ್ಪೆಯನ್ನು ಹೋಗ 
ಲಾಡಿಸಬಹುದು. ಬಿಸಿಯಾದ ಕ್ಷಾರದ್ರಾವಣದ ತುಂತುರುಗಳನ್ನು ಹಾಯಿಸಿ 
ಸುಲಿಯುವುದರಿಂದ ಕ್ಷಾರದ ಖರ್ಚನ್ನು ಕಡಮೆ ಮಾಡಿಕೊಳ್ಳಬಹುದು. ಈ ವಿಧಾನ 

೦ದ ಸುಲಿಯಲ್ಪಟ್ಟ ಆಹಾರ ವಸ್ತುಗಳಲ್ಲಿ ಕ್ಷಾರದ ಅಂಶವು ಸ್ವಲ್ಪವೂ ಉಳಿಯದಂತೆ 
ನೋಡಿಕೊಳ್ಳುವುದು ಮುಖ್ಯ ವಿಚಾರವಾಗಿದೆ. ಕ್ಷಾರವುಳಿದರೆ ಅದು ಆಹಾರದ 
ಗುಣವನ್ನು ಕೆಡಿಸುವುದಲ್ಲದೆ, ತಿನ್ನುವವರಿಗೂ ಹಾನಿಯನ್ನುಂಟುಮಾಡಬಹುದು. 
ಸರಿಯಾಗಿ ನಿಯಂತ್ರಿತವಾದ ಕ್ಷಾರ ಸುಲಿತವು ಇತರ ಎಲ್ಲ ವಿಧಾನಗಳಿಗಿಂತ 
ಉತ್ತಮವೂ ತೀವ್ರ ಫಲಕಾರಿಯೂ ಆದದ್ದೆನ್ನಬಹುದು, ಉಗಿಸುಲಿತ ಅಥವಾ 
ಕುದಿಯುವ ಉಪ್ಪುನೀರಿನಿಂದ ಸುಲಿಯುವ ವಿಧಾನಗಳು ಕ್ಷಾರದ್ರಾವಣದಷ್ಟು ತೀವ್ರ 
ವಾಗಿ ಫಲಕೊಡಲಾರವು. ಆದರೆ ತಿನ್ನಲು ಯೋಗ್ಯವಲ್ಲದ ಪದಾರ್ಥವೇನೂ 
ಆಹಾರಕ್ಕೆ ಸೇರದೆ ಇರುವುದರಿಂದ ಈ ವಿಧಾನಗಳು ಸುರಕ್ಷಿತ ವಿಧಾನಗಳಾಗಿವೆ. ಅಲ್ಲದೆ 
ಸುಲಿದ ಮೇಲೆ ಆಹಾರ ವಸ್ತುವನ್ನು ತೊಳೆಯುವುದರಲ್ಲಿ ವಿಶೇಷ ಎಚ್ಚರಿಕೆಯನ್ನು 
ವಹಿಸುವ ಅವಶ್ಯಕತೆಯೂ ಇರುವುದಿಲ್ಲ. ಜ್ವಾಲೆಯಿಂದ ಸುಲಿಯುವ ವಿಧಾನದಲ್ಲಿ 
ಅಧಿಕ ಉಷ್ಣತೆಯ ಜ್ವಾಲೆಯಿರುವ ಹಂಡೆಗಳಲ್ಲಿ ಬಟಾಟೆಯಂತ ವಸ್ತುಗಳು ವೇಗವಾಗಿ 
ಉರುಳುತ್ತಾ ಚಲಿಸುತ್ತಿದ್ದು ಅವುಗಳ ಮೇಲ್ಮೈಯ ಪ್ರತಿಯೊಂದು ಭಾಗವೂ ಕ್ಷಣಿಕ 
ವಾಗಿ ಉಷ್ಣತೆಗೆ ಗುರಿಯಾಗಿ ಹಿಗ್ಗುತ್ತದೆ. ಅನಂತರ ಕೂಡಲೇ ತಣ್ಣೀರಿನಿಂದ 


ಕ್ಯಾನಿಂಗ್‌ ವಿಧಾನದ ಮುಖ್ಯ ಹೆಜ್ಜೆಗಳು. ಆಹಾರ ವಸ್ತುಗಳ ಪೊರ್ವತೆಯೊರಿ 43 


ತೊಳೆಯಲ್ಪಡುವುದರಿಂದ ಸಿಪ್ಪೆಯು ಫಕ್ಕನೆ ಸಂಕುಚಿತವಾಗಿ ಹರಿದು ನಿವಾರಿಸಲ್ಪಡು 
ತ್ತದೆ. ಇದರಲ್ಲಿ ಸುಲಿಯುವಿಕೆಯು ಯೋಗ್ಯರೀತಿಯಲ್ಲಿ ನಡೆಯಲು, ಜ್ವಾಲೆಯ ಉಷ್ಣತಾ 
ಮಾನವೂ, ಸಂಪರ್ಕ ಕಾಲಾವಧಿಯೂ, ನಂತರದ ತೊಳೆಯುವಿಕೆಯೂ, ಸರಿಯಾಗಿ 
ನಿಯಂಶ್ರಿತವಾಗಿರಬೇಕು. ಸಿಪ್ಪೆ ಸುಲಿಯುವ ವಿಧಾನಗಳಲ್ಲಿ ಘರ್ಷಣೆಯಿಂದ, ಕ್ಷಾರ ' 
ದ್ರಾವಣದಿಂದ ಹಾಗೂ ಉಗಿಯಿಂದ ಸುಲಿಯುವ ರೀತಿಗಳೇ ಹೆಚ್ಚು ಪ್ರಚಾರದಲ್ಲಿವೆ. 


(2) ಹಣ್ಣು ಹಂಸಲುಗಳ ಪೂರ್ವತಯಾರಿ; ಹಣ್ಣು ಹಂಪಲುಗಳ 
ಪೂರ್ವತಯಾರಿಯಲ್ಲಿ ಅಡಕವಾಗಿರುವ ಕಾರ್ಯಗಳು ಸುಮಾರಾಗಿ ತರಕಾರಿಗಳ 
ತಯಾರಿಯ ಕ್ರಮಗಳಂತೆಯೆ ಇರುವುವು. ಕ್ಯಾನಿಂಗ್‌ ಮಾಡುವುದಕ್ಕಾಗಿ ಹಣ್ಣುಗಳನ್ನು 
ಆರಿಸಿಕೊಳು )ವಾಗಲೂ ಅವುಗಳ ಗಾತ್ರ, ಬೆಳವಣಿಗೆಯ ಸ್ಥಿತಿ, ಕುಂದು ಕೊರತೆಗಳಿಗೆ 
ಲಕ್ಷ್ಯಕೊಡಬೇಕಲ್ಲದೆ ಅವುಗಳ ಬಣ್ಣ, ರುಚಿ, ವಾಸನೆ. ಅವುಗಳಲ್ಲಿರಬಹುದಾದ 
ಸಕ್ಕರೆ ಮತ್ತು ಆಮ್ಲಗಳ ಅಂಶ ಇತ್ಯಾದಿಗಳನ್ನೂ ಗಣನೆಗೆ ತೆಗೆದುಕೊಳ್ಳಬೇಕಾಗುವುದು. 
ಸಾಮಾನ್ಯವಾಗಿ ಒಂದೇ ಮಿತಿಗೆ ಕಳಿತ ಹಣ್ಣುಗಳನ್ನೇ ಆರಿಸಿ ಒಂದು ದಿನದ ಕ್ಕಾನಿಂಗ್‌ಗೆ 
ಹಾಕುವರು. ಹಣ್ಣುಗಳನ್ನು ತೊಳೆಯುವುದು, ಆವುಗಳ ಮೇಲೆ ತೋಟಗಳಲ್ಲಿ ಚಿಮುಕಿ 
ಸಿರಬಹುದಾದ ರಾಸಾಯನಿಕ ಕೀಟನಾಶಕಗಳನ್ನು ಹೋಗಲಾಡಿಸುವ ಉದ್ದೇಶವನ್ನು 
ಒಳಗೊಂಡಿರುತ್ತದೆ. ಸಿಪ್ಪೆ ಸುಲಿಯುವ ವಿಚಾರದಲ್ಲಿ ತರಕಾರಿಗಳ ಬಗ್ಗೆ ಹೇಳಿದ 
ಅಂಶಗಳೇ ಇಲ್ಲಿಯೂ ಅನ್ವಯಿಸುವುವಾದರೂ, ಘರ್ಷಣೆ ಸುಲಿತವು ಹಣ್ಣುಗಳನ್ನು 
ನಜ್ಜುಗುಜ್ಜಾಗಿ ಮಾಡಬಹುದಾದುರಿಂದ ಈ ಕ್ರಮವು ಹಣ್ಣುಗಳ ಸುಲಿಯುವಿಕೆಯಲ್ಲಿ 
'ಉಪಯೋಗಿಸಲ್ಪಡುವುದಿಲ್ಲ. ಕೆಲವು ಹಣ್ಣುಗಳ (ಮಾವು ಇತ್ಯಾದಿ) ಸಿಪ್ಸೆಗಳಲ್ಲಿ 
"ಟ್ಯಾನಿನ್‌' ಎಂಬ ಪದಾರ್ಥವಿದ್ದು ಇದು ಕಬ್ಬಿಣದ ಸಂಪರ್ಕಕ್ಕೆ ಬಂದಾಗ ಕಪ್ಪು ಬಣ್ಣ 
ವನ್ನು ಉಂಟುಮಾಡುವುದು. ಹೀಗಾಗಿ ಸಂಪೂರ್ಣ ಸಿಪ್ಪೆಯ ಅಂಶವನ್ನು ನಿವಾರಿಸದೇ 
ಡಬ್ಬಿ ಜೋಪಾಸನೆ ಮಾಡಲ್ಪಟ್ಟ ಹಣ್ಣಿನ ಉತ್ಪನ್ನಗಳು ಅನಾಕರ್ಷಕವಾಗಿ ತ್ಯಾಜ್ಯವೆನಿ 
ಸಲ್ಪಡುತ್ತವೆ. ಕೆಲವು ಹಣ್ಣುಗಳಲ್ಲಿ ಅನುಪಯುಕ್ತ ಭಾಗಗಳೇ ಅಧಿಕಾಂಶವಿರಬಹುದು: 
ಉದಾಹರಣೆಗೆ ಅನಾನಾಸನ್ನು ಕ್ಕಾನಿಂಗಿಗೆ ತಯಾರುಮಾಡುವಾಗ ಅದರ ತೊಟ್ಟು' 
ಶಿಖರ, ಸಿಪ್ಪೆ, “ಕಣ್ಣು'ಗಳಂ, ಹಾಗೂ ತಿರುಳುಗಳನ್ನು ತೆಗೆದು ಹಾಕಲಾಗುವುದು' 
ಕಿತ್ತಿಳೆಯಂತಹ ಹಣ್ಣುಗಳಲ್ಲಿ ಬೀಜಗಳನ್ನು ತೆಗೆಯವುದೇ ತುಂಬ ತೊಂದರೆಯ ಕೆಲಸ 
ವಾಗಬಹುದು. ಈ ಸಮಸ್ಯೆಯನ್ನು ನಿವಾರಿಸಲು ಜಪಾನಿನಲ್ಲಿ ಬೀಜರಹಿತ ಕಿತ್ತಿಳೆ 
ಹಣ್ಣುಗಳನ್ನೇ ಡಬ್ಬಿ ಜೋಪಾಸನೆಗಾಗಿ ಬೆಳೆಯಿಸಿ ಉಪಯೋಗಿಸುವರು. ತೊಳೆಗಳ 
ಒಳಸಿಪ್ಪೆಯನ್ನು ತೆಗೆಯಲು, ಅವುಗಳನ್ನು ಕ್ರಮವಾಗಿ ಆಮ್ಲ, ಕ್ಷಾರ ದ್ರಾವಣಗಳಲ್ಲೂ, 
ನೀರಿನಲ್ಲೂ ಸಾಕಷ್ಟು ಕಾಲ ತೊಳೆದುಬಿಡುವರು. ಹೀಗೆ ಉಪಯೋಗಿಸಲ್ಪಡುವ 
ದ್ರಾವಣಗಳ ಪ್ರಬಲತೆ, ಉಷ್ಣತಾಮಾನ ಹಾಗೂ ಸ:ಪರ್ಕ ಅವಧಿಗಳನ್ನು ಯೋಗ್ಯರೀತಿ 
ಯಲ್ಲಿ ನಿಯಂತ್ರಿಸುವುದರಿಂದ ತೊಳೆಗಳು ಒಡೆಯದೆ ಉತ್ತಮ ರೀತಿಯಲ್ಲಿ ಪರೆಯನ್ನು 


1 


44 “ಕ್ಯಾನಿಂಗ್‌'ಆಹಾರ ಜೋಪಾಸನೆಯ ಒಂದು ಆಧುನಿಕ ವಿಧಾನ 


ಕಳೆದುಕೊಂಡು ಡಬ್ಬಿಯಲ್ಲಿ ತುಂಬಿಸಲು ಸಿಕ್ಕುತ್ತವೆ. ಹಣ್ಣು ಹ:ಪಲುಗಳನ್ನು 
ಸುಲಿಯುವುದಕ್ಕೂ, ತಿರಳನ್ನು ತೆಗೆಯುವುದಕ್ಕೂ, ಹೋಳುಗಳಾಗಿ ಕತ್ತರಿಸುವುದಕ್ಕೂ 
ಉಪಯುಕ್ತವಾದ ಅನೇಕ ವಿವಿಧ ಯಂತ್ರಗಳಿವೆ. ಆದೇ ರೀಕಿಯಲ್ಲಿ ಗಾತ್ರಾನುಸಾರ 
ವಿಂಗಡಿಸುವುದಕ್ಕೂ ಯಂತ್ರಗಳನ್ನು ಉಪಯೋಗಿಸುವರು. ಹಣ್ಣುಗಳಿ:ದ ರಸವನ್ನು 
ಪ್ರತ್ಯೇಕಿಸಲು ಸಹಾ ಯಂತ್ರಗಳ ಬಳಕೆಯೇ ಸಾಮಾನ್ಯವಾಗಿದೆ. 


ಹಣ್ಣು ಹುಪಲುಗಳು ಜೀವಾತುಗಳ ಉತ್ತಮ ಮೂಲಗಳಾಗಿವೆ. ಆದರೆ 
ಪೂರ್ವತಯಾರಿಯ ಕಾರ್ಯಗಳಲ್ಲಿ ಹಣ್ಣುಗಳನ್ನು ಬೇಯಿಸುವುದರಿಂದಾಗಲೀ ಹೋಳು 
ಗಳನ್ನು ಆಮ್ಲಜನಕದ ಸಂಪರ್ಕದಲ್ಲಿ ಬಿಸಿ ಮಾಡುವುದರಿ:ದಾಗಲೀ ಈ ಜೀವಾತುಗಳು 
ನಷ್ಟವಾಗಬಹುದು. ಆದ್ದರಿಂದ ಹಣ್ಣುಗಳ ತಯಾರಿಯಲ್ಲಿ ಈ ವಿಷಯವಾಗಿ ಸಾಕಷ್ಟು 
ಎಚ್ಚರಿಕೆ ವಹಿಸತಕ್ಕದ್ದು. ತುಂಬ ಕಾಯಿಸುವುದರಿಂದಲೂ, ಬೇಯಿಸುವುದರಿಂದಲೂ 
ಹಣ್ಣು ಹಂಪಲುಗಳಲ್ಲಿರುವ ಜೀವಾತು, ಖನಿಜ, ಸಕ್ಕರೆ ಮೊದಲಾದ ಪೋಷಕಾಂಶಗಳು 
ನಷ್ಟವಾಗುವುದು ಮಾತ್ರವಲ್ಲದೆ, ರುಚಿಗೆ ಕಾರಣವಾದ ಹಾಗೂ ಸುವಾಸನೆಗೆ ಕಾರಣವಾದ 
ಕೆಲವು ಅಂಶಗಳು ಸಹಾ ನಾಶವಾಗುವುವು. ಇದರಿಂದಾಗಿ ಅವುಗಳಿಂದ ನಾವು ಪಡೆಯುವ 
ಅಂತಿಮ ಉತ್ಪನ್ನಗಳ ಗುಣಲಕ್ಷಣಗಳು ಮೂಲವಸ್ತುವಿನ ಗುಣಗಳನ್ನೆಲ್ಲ ಒಳಗೊಂಡಿ 
ರುವುದಿಲ್ಲ. ಹಣ್ಣುಗಳನ್ನು ಹೋಳುಗಳಾಗಿ ಸಕ್ಕರೆ ಪಾಕದಲ್ಲಿ ಡಬ್ಬಿ ಜೋಪಾಸನೆ 
ಮಾಡುವುದೇ ಮುಖ್ಯರೀತಿಯಾಗಿದೆಯಷ್ಟೆ. ಹೀಗೆ ಜೋಪಾಸನೆ ಮಾಡಲ್ಪಟ್ಟ 
ಹೋಳುಗಳು ಡಬ್ಬಿಯಲ್ಲಿ ಬೇಯಿಸಲ್ಪಡುವುದರಿ:ದಾಗಿ ಅವುಗಳ ಮಾಂಸಲ ಭಾಗಗಳ 
ದೃಢತೆಯೂ ನಷ್ಟ ಹೊಂದಬಹುದು. ಹೀಗಾಗಿ ಪೂರ್ವತಯಾರಿಯಲ್ಲಿ ತುಂಬಾ 
ಎಚ್ಚರಿಕೆ ಅಗತ್ಯವಿದೆ. ಕ 


(3) ಮಾಂಸ ಪದಾರ್ಥಗಳು; ಪ್ರಾಣಿಗಳ ಮತ್ತು ಕೋಳಿಗಳಂತಹ ಪಕ್ಷಿ 
ವರ್ಗದ ಜೀವಿಗಳ ಮಾಂಸಗಳನ್ನು ಡಬ್ಬಿ ಜೋಪಾಸನೆಗಾಗಿ ತಯಾರಿಸಿಕೊಳ್ಳುವುದರಲ್ಲಿ, 
ಶುಚಿಗೊಳಿಸುವುದು ಮತ್ತು ತೊಳೆಯುವುದು, ನೀರಿನಲ್ಲಿ ಕುದಿಸುವುದು ಮತ್ತು ವರ್ಣ 
ಸ್ಮಾಯೀಕರಣಗಳು ಮುಖ್ಯ ಕಾರ್ಯಗಳಾಗಿವೆ. 


ಕಸಾಯಿ ಕೆಲಸದಲ್ಲಿ ಪ್ರಾಣಿದೇಹದ ನಿರುಪಯೋಗಿಭಾಗಗಳು ಪ್ರತ್ಯೇಕಿ 
ಸಲ್ಪಟ್ಟು ಮಾಂಸಖಂಡಗಳೇ ಪ್ರಧಾನವಾಗಿರುವ ಭಾಗಗಳು ಮಾರಲು ಸಿಗುತ್ತವಷ್ಟೆ. 
ಇಂತಹ ಭಾಗಗಳಲ್ಲಿ ಮಾಂಸಖಂಡಗಳ ಜೊತೆಗೆ ಕೆಲವು ಎಲುಬುಗಳು, ಮೃದ್ಧಸ್ತಿಗಳು 
ಮತ್ತು ಸ್ನಾಯುಬಂಧಗಳು ಉಳಿದಿರುತ್ತವೆ. ಅಲ್ಲದೆ ಕೆಲವೊಮ್ಮೆ ಚರ್ಮದ ತುಣುಕು 
ಗಳು ಮತ್ತು ಕೊಬ್ಬಿನ ಪದರುಗಳು ಸಹಾ ಸೇರಿರಬಹುದು. ಇಂತಹ ಅಂಶಗಳನ್ನು 
ಪ್ರತ್ಯೇಕಿಸಿ ತೆಗೆದುಹಾಕಿ ಮಾಂಸವನ್ನು ಮೊದಲು ದೊಡ್ಡ ತುಂಡುಗಳಾಗಿ ಕತ್ತರಿಸಿ 
ಕೊಳ್ಳಬೇಕಾಗುತ್ತದೆ. ಈ ತುಂಡುಗಳನ್ನು ಮಂಜುಗಡ್ಡೆಯ ಪುಡಿ ಬೆರೆಸಿ ಶೀತಲ 


ಕ್ಯಾನಿಂಗ್‌ ವಿಧಾನದ ಮುಖ್ಯ ಹೆಜ್ಜೆಗಳು-ಆಹಾರ ವಸ ವಸ್ತುಗಳ ಪೂರ್ವಶೆಯಾರಿ 45 


ಗೊಳಿಸಿದ ನೀರಿನಿಂದ ತೊಳೆಯುವುದು ವಾಡಿಕೆಯಾಗಿದೆ. ಇದರಿ:ದಾಗಿ ಮಾಂಸದ 
ಉಷ್ಣತಾಮಾನವು ಆನಾವಶ್ಯವಾಗಿ ಏರುವುದಿಲ್ಲ ಮತ್ತು ಅದರಲ್ಲಿರುವ ಬ್ಯಾಕ್ಟೀರಿಯಗಳ 
ಸಂಖ್ಯೆಯು ತೀವ್ರವಾಗಿ ಹೆಚ ಕ ವುದು ತಡೆಗಟ್ಟಲ್ಪಡುತ್ತದೆ. ಕೋಳಿಗಳನ್ನು ಸಾಮಾನ್ಯ 
ವಾಗಿ ಕ್ಯಾನಿಂಗ್‌ ಕಾರ್ಬಾನೆಯ ಪ ತ್ಯೇಕವಾದ ಒಂದು ಭಾಗದಲ್ಲಿ ಕೊಯ್ದು ಸಜ್ಜು 
ಗೊಳಿಸಬಹುದು. ಇವುಗಳ ಕುತ್ತಿಗೆಯ ಧಮನಿಯನ್ನು ಕತ್ತರಿಸಿ ತೂಗುಹಾಕಿ ರಕ್ತ 
ಸ್ಪಾವ ಪೂರ್ತಿಯಾದ ನಂತರ ಬಿಸಿನೀರಿನಲ್ಲಿ ಅದ್ದಿ ತೆಗದು, ದೇಹದ ಮೇಲಿನ ಗರಿ 
ಮತ್ತು ಪುಕ್ಕಗಳನ್ನು ಕಿತ್ತು, ತಲೆ, ಉಗುರು ಮತ್ತು ಕರಳು, ಈಲಿ ಮೊದಲಾದ ಒಳ 
ಅಂಗಗಳನ್ನು ಹ ಉಳಿದ ದೇಹ ಭಾಗವನ್ನು ಇಡಿಯಾಗಿ ಅಥವಾ 


ತುಂಡುಗಳಾಗಿ ಡಬ್ಬಿ ಗಳಲ್ಲಿ ಹಾಕಲು ಉ ಪಯೋಗಿಸುವರು. 





ಚಿತ್ರ; 4-1 ಡಬ್ಬಿ ಜೋಪಾಸನೆಗಾಗಿ ಮೀನುಗಳನ್ನು ಸಿಜ್ಜುಗೊಳಿಸುತ್ತಿರುವುದು 


ಮಾಂಸಗಳ ದೊಡ್ಡ ತುಂಡುಗಳನ್ನು ಚೊಕ್ಕಟಗೊಳಿಸಿದ ನಂತರ ಕುದಿಯುವ 
ನೀರಿನಲ್ಲಿ 15 ರಿಂದ 30 ನಿಮಿಷಗಳವರೆಗೆ ಬೇಯಿಸಿದಾಗ ಅವು ತಮ್ಮಲ್ಲಿರುವ ನೀರಿನ 
ಒಂದಂಶವನ್ನು ಕಳೆದುಕೊಂಡು ಹೆಚ್ಚು ದೃಢತೆಯನ್ನು ಪಡೆಯುತ್ತವೆ ಹಾಗೂ 
ಸಡೇಸುಕೂ ಳ್ಳುತ್ತ ತ್ತವೆ. ಈ ಕ್ರಿಯೆಯಲ್ಲಿ ಮಾ:ಸದಲ್ಲಿನ ಕಿಣ್ವಗಳು ನಾಶವಾಗುವು 
ದಲ್ಲದೆ ಬೀಜಾಣು 'ಹೊಪಸಾದದ ಅನೇಕ ಬ್ಯಾ ಕ €ರಿಯಗಳು ಕಾನಗವಿ ಈ 
ಹಂತದಲ್ಲಿ ಮಾಂಸವು ತನ್ನ ಮೂಲ ತೂಕದ ಥಿ ರಷ್ಟಂಶವನ್ನು ಕಳೆದುಕೊಳ್ಳಬಹುದು. 
ಬೇಯಿಸುವುದರಿಂದ ಮಾಂಸಗಳ ಬಣ್ಣವೂ ಬದಲಾಗುವುದು. | 


46 “ಕ್ಯಾನಿಂಗ್‌'ಆಹಾರ ಜೋಪಾಸನೆಯ ಒಂದು ಆಧುನಿಕ ವಿಧಾನ 


ಕೆಲವು ಮಾಂಸೋಶ್ಚನ್ನಗಳಲ್ಲಿ ಅದರ ಮೂಲ ಬಣ್ಣವನ್ನೆ ಉಳಿಯಂವಂತೆ 
ಮಾಡಿದಲ್ಲಿ ಆಹಾರವು ಹೆಚ್ಚು ಅಕರ್ಷಕವಾಗುತ್ತದೆ. ಇದಕ್ಕಾಗಿ, ಬಣ್ಣವು ಮಾ:ಸ 
ವನ್ನು ಬೇಯಿಸಿದ ಮೇಲೆಯೂ ಸ್ಥಿರವಾಗಿ ಉಳಿಯುವಂತೆ ಮಾಡಲು, ಮಾಂಸವನ್ನು 
ನೈಟ್ರೇಟ್‌ ಮತ್ತು ನೈಟ್ರೈಟ್‌ಗಳಿಂಬ ರಾಸಾಯನಿಕ ಪದಾರ್ಥಗಳ ವರ್ತನೆಗೆ ಗುರಿ 
ಪಡಿಸುವುದಿದೆ. ಈ ಕ್ರಿಯೆಯನ್ನು "ವರ್ಣ ಸ್ಮಾಯಾಕರಣ' ಎನ್ನಬಹುದು. ಮಾಂಸದ 
ತುಂಡುಗಳನ್ನು ಬೇಯಿಸುವ ಮೊದಲು ಯೋಗ್ಯ ಪ್ರಮಾಣದಲ್ಲಿ ಬೆರೆಸಿದ ಉಪ್ಪು, 
ಸೋಡಿಯಂ ನೈಟ್ರೇಟ್‌ ಮತ್ತು ಸೋಡಿಯಂ ನೈಟ್ರೈಟ್‌ಗಳ ಮಿಶ್ರಣದೊಂದಿಗೆ 
ಚೆನ್ನಾಗಿ ಕಲಸಿ, ಸುಮಾರು 0°€ ನಷ್ಟು ತಂಪಾದ ಉಷ್ಣತೆಯಲ್ಲಿ ಮೂರು ನಾಲ್ಕು 
ದಿನಗಳವರೆಗೆ ಇಟ್ಟಲ್ಲಿ ಮಾಂಸವು ತನ್ನ ಮೂಲ ಬಣ್ಣವನ್ನು ಶಾಶ್ವತವಾಗಿ ಉಳಿಸಿ 
ಕೊಳ್ಳುತ್ತದೆ. ಉಪ್ಪು ಮತ್ತು ನೈಟ್ರೇಟ್‌ಗಳ ಪುಡಿಗಳ ಮಿಶ್ರಣದ ಬದಲಾಗಿ, 
ಅವುಗಳ ಬಿಸಿಯಾದ (60೮) ದ್ರಾವಣವನ್ನು ಉಪಯೋಗಿಸಿ ಇದೇ ಕ್ರಿಯೆಯನ್ನು 
ಕೆಲವೇ ತಾಸುಗಳಲ್ಲಿ ಜರಗುವಂತೆ ಮಾಡಬಹುದು. ಈ ವಿಧಾನವನ್ನು ಶೀಘ್ರಸ್ಮಾಯಾ 
ಕರಣ ಎನ್ನುತ್ನಾರೆ. ಮಾಂಸವನ್ನು ಸುಮಾರು ಒಂದು ಅಥವಾ ಒಂದೂವರೆ ಇಂಚ 
ಬದಿಗಳುಳ್ಳ ತುಂಡುಗಳಾಗಿ ಅಥವಾ ಚಿಕ್ಕಚಿಕ್ಕ ತುಣುಕುಗಳ ರೂಪದಲ್ಲಿ ಸ್ಮಾಯಾಕರಣ 
ಕ್ಲಿಯೆಗೆ ಗುರಿಪಡಿಸಬಹುದು. ವರ್ಣಸ್ಮಾಯಾಕರಣ ಮಾಡಲ್ಪಟ್ಟ ಮಾಂಸಗಳನ್ನು ' 
ಡಬ್ಬಿಗಳಲ್ಲಿ ತುಂಬಿಸಿ ಉಷ್ಣಸಂಸ್ಕರಣಕ್ಕಾಗಿ ಬೇಯಿಸಿದ ಮೇಲೂ ಅವು ತಮ್ಮ : 
ಬಣ್ಣವನ್ನು ಕಳೆದುಕೊಳ್ಳದೆ ಆಕರ್ಷಕವಾಗಿರುತ್ತದೆ. 

(4) ವಿತಾನು ಮತ್ತು ಇತರ ಸಾಗರೋತ್ಪನ್ನಗಳು: ಈ ಅಧ್ಯಾಯದ 
ಹಿಂದಿನ ವಿಭಾಗಗಳಲ್ಲಿ ವಿವರಿಸಿದ ಅನೇಕ ಕ್ರಿಯೆಗಳು ಮಾನು, ಸಿಗಡಿ, ಚಿಪ್ಪುಮಾನು 
ಗಳೇ ಮೊದಲಾದ ಸಾಗರೋತ್ಸನ್ನಗಳ ಪೂರ್ವತಯಾರಿಗೂ ಅನ್ವಯಿಸುತ್ತವೆ. 
ಮಾನುಗಳನ್ನು ಅನೇಕ ಸಂದರ್ಭಗಳಲ್ಲಿ ದಡಕ್ಕೆ ತರುವ ಮೊದಲು ಹಡಗುಗಳಲ್ಲಿಯೇ 
ಶೈತ್ಯಘನೀಕರಣಗೊಳಿಸಿ ಇಡುವುದಿದೆ. ಹೀಗೆ ಶೀತಲೀಕರಿಸಲ್ಪಟ್ಟ ಮಾನುಗಳನ್ನು 
ಕ್ಯಾನಿಂಗಿಗೆ ಉಪಯೋಗಿಸಿಕೊಳ್ಳುವಾಗ ಮೊತ್ತ ಮೊದಲಾಗಿ ಶೈತ್ಯನಿವಾರಣೆಗೆ ಗುರಿ 
ಪಡಿಸಿ ಆಮೇಲೆ ತೊಳೆದು, ಶುಚಿಗೊಳಿಸಿ ತುಂಡರಿಸಬೇಕಾಗುವುದು. 


ಶೈತ್ಯನಿವಾರಣೆಗೊಳಿಸುವಾಗ ಮಾನುಗಳ ಹೊರಮೈ ಮತ್ತು ಒಳಭಾಗಗಳು 
ಸರಿಸಮಾನವಾಗಿ ಮೃದುವಾಗುವಂತೆ ನಿಧಾನವಾಗಿ ಮೇಲ್ಮಟ್ಟದ ಉಷ್ಣತಾಮಾಕಕ್ಕೆ 
ಬರುವಂತೆ ಮಾಡತಕ್ಕದ್ದು . ಇಲ್ಲವಾದರೆ ಹೊರಭಾಗವು ಅತಿ ಮೃದುವಾಗಿ ಒಳ 
ಭಾಗಗಳಂ ಕತ್ತರಿಸಲು ಅಸಾಧ್ಯವಾಗುವಷ್ಟು ಗಟ್ಟಿಯಾಗಿ ಮುಂದಿನ ಹಂತಗಳ ಕೆಲಸಕ್ಕೆ 
ಅನಾನುಕೂಲವಾಗುತ್ತದೆ.  ಪೂರ್ವತಯಾರಿಯ ಹೆಚ್ಚಿನ ಎಲ್ಲ ಕಾರ್ಯಗಳನ್ನು 
ನಡೆಯಿಸುವಾಗಲೂ ಮಾನುಗಳನ್ನು ಪುಡಿಮಾಡಲ್ಪಟ್ಟ ಮಂಜುಗಡ್ಮೆಯಲ್ಲಿ ಇಟ್ಟು 
ಕೊಳ್ಳುವುದು ಉತ್ತಮ. ಮಿಸಾನುಗಳ ಮಾಂಸಗಳು ನೆಲಚರ ಪ್ರಾಣಿಗಳ ಮಾಂಸಕ್ಕಿಂತ 


ಕ್ಯಾನಿಂಗ್‌ ವಿಧಾನದ ಮುಖ್ಯ ಹೆಚ್ಚೆಗಳು-ಆಹಾರ ವಸ್ತುಗಳ ಪೂರ್ವತಯಾರಿ 47 


ತುಂಬಾ ಮೃದುವಾಗಿರುವುದರಿಂದ ಅಧಿಕ ಉಷ್ಣತೆಯಲ್ಲಿಯೂ, ಒರಟಾದ ಕೈಕೆಲಸ 
ಗಳಿಂದಲೂ ಸುಲಭವಾಗಿ ಅವು ಹಾಳಾಗುತ್ತವೆ. ಮಾನುಗಳ ಪೂರ್ವತಯಾರಿಯ 
ಅನೇಕ ಹುತಗಳನ್ನು ನಿಯಂತ್ರಿತ ಉಷ್ಣತೆಯ ವಾತಾವರಣವುಳ್ಳ ಕೋಣೆಗಳಲ್ಲಿಯೇ 
ಪೂರೈಸುವ ವ್ಯವಸ್ಥೆಯಿದ್ದಲ್ಲಿ ಇನ್ನೂ ಅನುಕೂಲವಾಗುತ್ತದೆ. 


ಮಾನುಗಳನ್ನು ತೊಳೆಯುವಾಗಲೂ ಮಾಂಸಗಳ ಸಂಬಂಧವಾಗಿ ವಹಿಸಿದ 
ಎಚ್ಚರಿಕೆಗಳನ್ನೇ ವಹಿಸಬೇಕು. ಸಾಕಷ್ಟು ಪರಿಮಾಣದ ಶುದ್ದನೀರನ್ನು ಮಂಜುಗಡ್ಡೆ 
ಯಿಂದ ತಣ್ಣಗಾಗುವಂತೆ ಮಾಡಿ ಉಪಯೋಗಿಸುವುದು ಶ್ಲಾಘನೀಯ ಕ್ರಮ. ಮಾನು 
ಗಳು ಮೃದು ಮಾಂಸ ಜೀವಿಗಳಾದುದರಿಂದಲೂ, ಅವುಗಳಲ್ಲಿ ನೀರಿನ ಅಂಶ ಹೆಚ್ಚು 
ಇರುವುದರಿಂದಲೂ, ಸ್ವಾಭಾವಿಕ ಕಿಣ್ವಗಳು ಅನೇಕ ಜಾತಿಯ ಮಿಸಾನುಗಳಲ್ಲಿ ಅಧಿಕ 
ಪ್ರಮಾಣದಲ್ಲಿರುವುದರಿಂದಲೂ, ಮಾನುಗಳ ಚರ್ಮ, ಕಿವಿರು, ಕರುಳುಗಳು ಬ್ಯಾಕ್ಟೀರಿಯ 
ಗಳಿಗೆ ಆಶ್ರಯಸ್ಥಾನವಾಗಿರುವುದರಿಂದಲೂ, ಇವುಗಳನ್ನು ತೀವ್ರವಾಗಿ ಕೆಡುವ ಆಹಾರದ 
ವರ್ಗವಾಗಿ ಭಾವಿಸುತ್ತಾರೆ. ಹೀಗಾಗಿ ಇವುಗಳ ಪೂರ್ವತಯಾರಿಯ ಕಾರ್ಯಕಲಾಪ 
ಗಳನ್ನು ಚುರುಕಾಗಿ, ಆದಷ್ಟು ನಿಮ್ನೋಷ್ಟ್ಣತೆಯಲ್ಲಿಯೇ ಜರಗಿಸಬೇಕಲ್ಲದೆ, ತಯಾರಿಕೆಯ 
ಕೋಣೆಯನ್ನು ಆಗಾಗ ಚೊಕ್ಕಟಗೊಳಿಸುತ್ತಿದ್ದು ಶುಚಿಯಾಗಿಟ್ಟುಕೊಳ್ಳಬೇಕಾಗುತ್ತದೆ. 


| ಕೆಲವು ಜಾತಿಯ ಮಿಾನುಗಳನ್ನು ಸಿದ್ಧ ಗೊಳಿಸುವಾಗ ಅವುಗಳ ತಲೆ, ಕರುಳು, 

ಕಿವಿರು, ಬಾಲ, ರೆಕ್ಕೆಗಳನ್ನಷ್ಟೆ ಕತ್ತರಿಸಿ ತೆಗೆದು, ಉಳಿದ ದೇಹಭಾಗವನ್ನು ಚರ್ಮ 
ಮತ್ತು ಎಲುಬುಗಳ ಸಮೇತ ಡಬ್ಬಿ ಗಳಲ್ಲಿ ತುಂಬಲು ಉಪಯೋಗಿಸುವುದಿದೆ. ಸಾಲ್ಮನ್‌, 
ಬಂಗುಡೆ, ಬೈಗೆ ಮೊದಲಾದ ಮಿನುಗಳಲ್ಲಿ ಚರ್ಮ ಹಾಗೂ ಎಲುಬುಗಳನ್ನು 
ಬೇಯಿಸಿದ ನಂತರ ಖಾದ್ಯ ಭಾಗಗಳೆಂತಲೇ ಪರಿಗಣಿಸುತ್ತಾರೆ. ಆದರೆ, “ಟುನಾ' 
ದಂತಹ ದೊಡ್ಡ ಜಾತಿಯ ಮಿನುಗಳಲ್ಲಿ ಅವುಗಳ ಚರ್ಮ ಮತ್ತು ಎಲುಬುಗಳನ್ನೂ, 
ಮಾಂಸಖಂಡದಲ್ಲಿರುವ ಕಪ್ಪಾದ ಅಂಶಗಳನ್ನೂ ತ್ಯಜಿಸಿ ಉಳಿದ ಉತ್ತಮ ಭಾಗಗಳ 
ನ್ನಷ್ಟೆ ಡಬ್ಬಿಗಳಲ್ಲಿ ಜೋಪಾಸನೆ ಮಾಡುವರು. ಈ ರೀತಿ ಉಪಯುಕ್ತವಾದ ಮಾಂಸ 
ವನ್ನಷ್ಟೆ ಪ್ರತ್ಯೇಕಿಸುವ ಮೊದಲು ಈ ಜಾತಿಯ ಮಾನುಗಳನ್ನು ಉಗಿಯಲ್ಲಿ ಸಾಕಷ್ಟು 
ದೀರ್ಫಕಾಲ ಬೇಯಿಸಿ, ವಾತಾವರಣದ ಉಷ್ಣತೆಗೆ ತಣಿಸಿಕೊಂಡು ಶುಚಿಗೊಳಿಸುವುದು 
ಸಾಮಾನ್ಯವಾಗಿ ಅನುಸರಿಸುವ ಕ್ರಮವಾಗಿದೆ. " 


ಇನ್ನು ಕೆಲವು ಮಾನುಗಳ ಪೂರ್ವತಯಾರಿಯಲ್ಲಿ ಅವುಗಳನ್ನು ಯೋಗ್ಯವಾದ 

ರೀತಿಯಲ್ಲಿ ಶುಚಿಗೊಳಿಸಿದ ನಂತರ, ಡಬ್ಬಿಯ ಗಾತ್ರಕ್ಕೆ ಅನುಸಾರವಾಗಿ ತುಂಡರಿಸಿ, 
ನೀರಿನಲ್ಲಿ ತೊಳೆದು, ಸ್ವಲ್ಪಕಾಲ (ಅಂದರೆ 8 ರಿಂದ 15 ನಿಮಿಷ) ಉಪ್ಪಿನ ಸಂತೃಪ್ತ 
ದ್ರಾವಣದಲ್ಲಿ ಮುಳುಗಿಸಿಡುವುದಿದೆ. ಈ ಲವಣದ್ರಾವಣ ಮಜ್ಜನ ಕ್ರಿಯೆಯು 
ಮಾನಿನ ತುಂಡುಗಳಲ್ಲಿರುವ ರಕ್ತ, ಹೊಲಸು ಲೋಳೆ, ಕೊಳೆ ಮೊದಲಾದುವನ್ನು 


48 *ಕ್ಯಾನಿಂಗ್‌'ಆಹಾರ ಜೋಪಾಸನೆಯ ಒಂದು ಆಧುನಿಕ ವಿಧಾನ 


ಹೋಗಲಾಡಿಸುತ್ತದೆ. ಅಲ್ಲದೆ ಈ ತುಂಡುಗಳು ಉಪ್ಪನ್ನು ಸೆಳೆದುಕೊಂಡು ನೀರಿನ 
ಸ್ವಲ್ಪಾ:ಶವನ್ನು ಬಿಟ್ಟುಕೊಟ್ಟು ದೃಢತೆಯನ್ನು ಪಡೆಯುವುವಲ್ಲದೆ, ಉಪ್ಪಿನ ರುಚಿ 
“ಯನ್ನು ಕೂಡ ಗಳಿಸಿ ತಿನ್ನಲು ಯೋಗ್ಯವಾಗುತ್ತವೆ. ಮಾನುಗಳ ದೇಹದಲ್ಲಿರುವ 
ನೀರಿನಲ್ಲಿ ಕರಗುವ ಕೆಲವು ಸಸಾರಜನಕಗಳು ಈ ಹಂತದಲ್ಲೆ ಬಿಡುಗಡೆ ಹೊಂದುವುದ 
ರಿಂದ ಮುಂದೆ ಡಬ್ಬಿಗಳಲ್ಲಿರಿಸಿ ಮುಚ್ಚಿದ ನಂತರ ಇವು ಬಿಡುಗಡೆ ಹೊಂದಿ "ಮೊಸರು' 
ಆಗುವುದನ್ನು ನಿವಾರಿಸುವುದು ಸಾಧ್ಯವಾಗುತ್ತದೆ. ಹೀಗೆ ಮಾನಿನ ತುಂಡುಗಳನ್ನು 
ಉಪ್ಪಿನ ದ್ರಾವಣದಲ್ಲಿ ಮುಳುಗಿಸಿ ಇಡಬೇಕಾದ ಅವಧಿಯು, ದ್ರಾವಣದ ಉಷ್ಣತೆ, 
ಬಲ ಹಾಗೂ ಮೀನಿನ ಗುಣ ಮತ್ತು ತುಂಡುಗಳ ಗಾತ್ರಗಳನ್ನು ಅವಲ:ಬಿಸಿರುತ್ತದೆ. 


ಮಾನುಗಳನ್ನು ಡಬ್ಬಿಗಳಲ್ಲಿ ತುಂಬುವ, ಮೊದಲಾಗಲೀ, ತುಂಬಿದ ನಂತರವೇ 
ಆಗಲೀ, ಉಗಿ ಹಂಡೆಗಳಲ್ಲಿ ಸುಮಾರು ಆರ್ಧ ಆಥವಾ ಮುಕ್ಕಾಲುಗಂಟೆ ಬೇಯಿಸಿ 
ಅವು: ಬಿಟ್ಟುಕೊಡುವ ನೈಸರ್ಗಿಕ ರಸವನ್ನು ತ್ಯಜಿಸಿ, ಬದಲಾಗಿ ಶುದ್ಧವಾದ ಉಪ್ಪಿನ 
ದುರ್ಬಲ ದ್ಭಾವಣವನ್ನೊ, ಸಸ್ಯಜನ್ಯ ಎಣ್ಣೆಗಳನ್ನೊ ತುಂಬಿಸುವ ಕ್ರಮವು ಹಲಕೆಲವು 
ಮಾನುಗಳ ಜೋಪಾಸನೆಯಲ್ಲಿ ಅನುಸರಿಸಲ್ಪಡುವುದು. ಹೀಗೆ ಬೇಯಿಸುವುದನ್ನೂ 
'ಪೂರ್ವಪಚನ' ಕ್ರಿಯೆ ಎನ್ನಬಹುದು. ಇದರಿಂದಾಗಿ ಮಾನಿನ ತುಂಡುಗಳ ದೃಢತೆಯು 


ಹೆಚ್ಚುವುದಲ್ಲದೆ ಅವುಗಳಲ್ಲಿದ್ದ ನೀರಿನ ಆಂಶವೂ ಕಡಮೆಯಾಗುವುದು. ಕೊನೆಯಲ್ಲಿ 


ಡಬ್ಬಿಯಲ್ಲಿರುವ ಆಹಾರದ ರೂಪವು ಹೆಚ್ಚು ಶುಭ್ರವೂ ಆಕರ್ಷಕವೂ ಆಗಿ ಮಾರ್ಪಡು 
ವುದು. ಆದರೆ ಮಾಸುಗಳ ಸ್ವಾಭಾವಿಕವಾದ ವಾಸನೆ ಮತ್ತು ರುಚಿಗಳಿಗೆ ಕಾರಣ 


ಮದ ಕೆಲವು ಅಂಶಗಳು ಮತ್ತು ಪೋಷಕಾಂಶಗಳ ಸ್ವಲ್ಪಾಂಶವು ಈ ಪೂರ್ವಪಚನಾ '. 


ನಂತರ ತ್ಯಜಿಸುವ ರಸದಲ್ಲಿ ನಷ್ಟವಾಗುತ್ತವೆ. 

ಕೆಲವು ಚಿಕ್ಕ ಜಾತಿಯ ಮಿಾನುಗಳನ್ನು ಡಬ್ಬಿಗಳಲ್ಲಿ ತು:ಬುವ ಮೊದಲು ಸಸ್ಯ 
ಜನ್ಮ ಎಣ್ಣೆಗಳಲ್ಲಿ ಹುರಿದು ತಯಾರಿಸುವ ಕ್ರಮವಿದೆ. ಹೀಗೆ ಜೋಪಾಸನೆ ಮಾಡಲ್ಬ 
ಡುವ ಮಾನುಗಳಲ್ಲಿ ಬೈಗೆ, ಪಿಲ್ವರ್ಡ್‌, ಹೆರ್ರಿಂಗ್‌, ಸ್ಪಾಟ್‌ ಮೊದಲಾದವು ಮುಖ್ಯ 
ವಾದವು. ಇವುಗಳನ್ನು ಹುರಿಯಲು ಉಪಯೋಗಿಸುವ ಎಣ್ಣೆಗಳು ಶುದ್ಧ ವಾಗಿರಬೇಕು. 
ಹತ್ತಿಬೀಜದ ಎಣ್ಣೆ, ನೆಲಗಡಲೆ ಎಣ್ಣೆ, ಸೋಯಾಬೀನ್‌ ಎಣ್ಣೆ ಹಾಗೂ ಆಲಿವ್‌ ಎಣ್ಣೆ 
ಗಳನ್ನು ಈ ಉದ್ದೇಶಕ್ಕಾಗಿ ಉಪಯೋಗಿಸುತ್ತಾರೆ. ಎಣ್ಣೆಯನ್ನು ಕಡಾಯಿಗಳಲ್ಲಿ 
ಸುಮಾರು 1600 ಯಿಂದ 1800 ನ ಉಷ್ಣತೆಗೆ ಕಾಯಿಸಿಕೊಂಡು ಶುಚಿಗೊಳಿಸ 
ಲ್ಪಟ್ಟ ಮೂನುಗಳನ್ನು ಈ ಎಣ್ಣೆಯಲ್ಲಿ ಅವುಗಳ ಗಾತ್ತಕ್ಕನುಗುಣವಾಗಿ ಒಂದರಿಂದ 
ಮೂರು ನಿಮಿಷಗಳ ಕಾಲ ಅದ್ದಿ ತೆಗೆಯುವರು, ಇಲ್ಲವೆ ಎಣ್ಣೆಯ ಮೂಲಕ ಹಾದು 
ಹೋಗುವಂತೆ ಮಾಡುವರು. ಈ ಕ್ರಿಯೆಯಿಂದ ಮಾನುಗಳ ಮೇಲಾಗುವ ಪರಿಣಾಮ 
ಗಳು ಮುಖ್ಯವಾಗಿ, ಮಾನುಗಳ ದೇಹದಲ್ಲಿನ ನೀರಿನ ಅಂಶವು ಕಡಮೆಯಾಗುವುದು, 
ದೃಢತೆ ಹೆಚ್ಚುವುದು, ಗಾತ್ರ ಕುಗ್ಗುವುದು ಮತ್ತು ಸ್ವಲ್ಪಮಟ್ಟಿಗೆ ಹುರಿದ 


ತ್ರ 


ಕ್ಯಾನಿಂಗ್‌ ವಿಧಾನದ ಮುಖ್ಯ ಹೆಜ್ಜೆಗಳು-ಆಹಾರ ವಸ್ತುಗಳ ಪೂರ್ವತಯಾರಿ 49 


ವಾಸನೆ (ಉಪಯೋಗಿಸಲ್ಪಟ್ಟ ಎಣ್ಣೆಯ ವಾಸನೆ)ಯನ್ನು ಪಡೆಯುವುದೇ ಆಗಿದೆ. ಹೀಗೆ ' 
ಹುರಿಯಲ್ಪಟ್ಟ ಮಾನುಗಳನ್ನು ಪುನಃ ಎಣ್ಣೆಯಲ್ಲಾಗಲೀ ಟೊಮೆಟೊ ರಸದಲ್ಲಾ 
ಗಲೀ ಹಾಕಿ ಡಬ್ಬಿಗಳಲ್ಲಿ ಜೋಪಾಸನೆ ಮಾಡಲಾಗುವುದು. 


ಡಬ್ಬಿಗಳಲ್ಲಿ ತುಂಬಿಸುವ ಮೊದಲು ಕೆಲವು ಮಾನುಗಳನ್ನು ಹೊಗೆಹಿಡಿಸುವ 
ವಿಧಾನವೂ ಇದೆ. ಹೊಗೆ ಹಿಡಿಸುವುದರಿಂದ ಮಾನುಗಳ ಮೇಲೆ ಉಂಟಾಗುವ 
ಪರಿಣಾಮಗಳನ್ನು ಈ ಹಿಂದೆಯೇ ಸೂಚಿಸಿದೆ. 


ಸಿಗಡಿಯನ್ನು ಕ್ಕಾನಿಂಗ್‌ ಜೋಪಾಸನೆಗಾಗಿ ತಯಾರಿಸಿಕೊಳ್ಳುವುದರಲ್ಲಿ, ಅವುಗಳ 
ತಲೆಯನ್ನೂ ಹೊರಗಿನ ಗಟ್ಟಿಯಾದ ಆವರಣವನ್ನೂ ತೆಗೆದ ನಂತರ, ಆಹಾರ ನಾಳವನ್ನು 
ತೆಗೆದುಹಾಕಿ, ಉಳಿದ ಮಾಂಸಭಾಗವನ್ನು ಚೆನ್ನಾಗಿ ಮೂರು ನಾಲ್ಕು ಬಾರಿ ತೊಳೆದು, 
ಸುಮಾರು ಶೇಕಡ 6 ರಿಂದ 8 ರವರೆಗಿನ ಉಪ್ಪಿನ ದ್ರಾವಣದಲ್ಲಿ ಕುದಿಯುವ ಉಷ್ಣತಾ 
ಮಾನದಲ್ಲಿ ನಾಲ್ಕಾರು ನಿಮಿಷ ಕಾಲ ಮುಳಂಗಿಸಿ ತೆಗೆಯುತ್ತಾರೆ. ಈ ಕ್ರಿಯೆಯನ್ನು 
"ಬ್ಲಾಂಚಿಂಗ್‌' ಎಂದು ಕರೆಯುವರು. ಅನೇಕ ತಜ್ಞರ ಅಭಿಪ್ರಾಯದಂತೆ ಸಿಗಡಿಯ 
ಕ್ಯಾನಿಂಗ್‌ ಕ್ರಮದಲ್ಲಿ ಈ ಕಾರ್ಯವು ಅತಿ ಪ್ರಾಮುಖ್ಯವಾದುದು. ಹೀಗೆ ಮಾಡುವು 
ದರಿಂದ ಸಿಗಡಿಯ ಮಾಂಸವು ಸಂಕುಚಿತಗೊಂಡು ಸುರುಳಿಯಾಗಿ ಸುತ್ತಿಕೊಳ್ಳುತ್ತದೆ. 
ಮಾ:ಸದಲ್ಲಿರುವ ನೀರಿನ ಅಂಶವು ಕಡಮೆಯಾಗುವುದಲ್ಲದೆ ಅದಕ್ಕೆ ಯೋಗ್ಯ 
ದೃಢತೆಯೂ ಬರುತ್ತದೆ. ಆದೇ ಕಾಲಕ್ಕೆ ಮಾಂಸವು ಆಕರ್ಷಕವಾದ ಬಣ್ಣವನ್ನೂ 
ಸಾಕಷ್ಟು ಉಪ್ಪಿನ ರುಚಿಯನ್ನೂ ಪಡೆಯುತ್ತದೆ. ಮಾಃಸದಲ್ಲಿನ ಕೆಲವು ಕರಗುವ 
ಪ್ರೊಟೀನು ಮತ್ತಿತರ ಅಂಶಗಳು ನಿವಾರಿಸಲ್ಪಟ್ಟು ಅಂತಿಮ ಉತ್ಪನ್ನದಲ್ಲಿ ಡಬ್ಬಿಗಳ 
ಲಿರುವ ಉಪ್ಪಿನ ದ್ರಾವಣವು ಶುಭ್ರವಾಗಿಯೇ ಉಳಿಯುವುದು. ಈ ರೀತಿಯಾಗಿ 
ಬ್ಥಾಂಚಿಂಗ್‌ ಮಾಡುವ ಉಪ್ಪಿನ ದ್ರಾವಣದೊಂದಿಗೆ ಸ್ವಲ್ಪ ಸಿಟ್ಟೆಕ್‌ ಆಮ್ಲವನ್ನು ಸಹ 
ಬೆರೆಸಿಕೊಳಂ ವ ಕ್ರಮವಿದೆ. ಇದು ಸಿಗಡಿ ಮಾಂಸದ pಗೆ ಮೌಲ್ಯವನ್ನು ಕೆಳಮಟ್ಟ ಕ್ಕೆ 
ತರುವುದಲ್ಲದೆ ಡಬ್ಬಿಗಳಲ್ಲಿ ಮುಂದೆ ಉಂಟಾಗಬಹುದಾದ ಕಪ್ಪು ವಿವರ್ಣತೆಯನ್ನು ತಡೆ 
ಗಟ್ಟಲು ಸಹಾಯಕವಾಗುತ್ತದೆಂದು ಕಂಡುಬಂದಿದೆ. ಸರಿಯಾಗಿ ನಿಯಂತ್ರಿಸಲ್ಪಟ್ಟ 
ಬ್ಲಾಂಟೆಗ್‌ ಕ್ರಿಯೆಯು ಡಬ್ಬಿಯಲ್ಲಿ ಜೋಪಾಸನೆಗೊಂಡ ಸಿಗಡಿಯ ಮಾಂಸದ 
ತೂಕವನ್ನು ಹತೋಟಿಯಲ್ಲಿಡುವುದಕ್ಕೆ ಸಹಾಯಕವಾಗುತ್ತದೆ. 


ಮಳಿ, ಏಡಿ, "ಅಯ್‌ಸ್ಪರ್‌' ಮೊದಲಾದ ಚಿಪ್ಪುಳ್ಳಜೀವಿಗಳನ್ನು ಸಜ್ಜುಗೊಳಿಸಂ 
ವುದರಲ್ಲಿ ಅವುಗಳ ಮಾಂಸವನ್ನು ಚಿಪ್ಪಿನಿಂದ ಪ್ರತ್ಯೇಕಿಸುವುದು ಮೊದಲ ಹೆಜ್ಜೆಯಾಗಿರು 
ತ್ತದೆ. ಇದಕ್ಕಾಗಿ ಚೆನ್ನಾಗಿ ತೊಳೆದ ಸಜೀವ ಚಿಪ್ಪುಗಳನ್ನೇ ಉಗಿಯಲ್ಲಿ ಕೆಲವು ನಿಮಿಷ 
ಗಳಷ್ಟು ಕಾಲ ಬೇಯಿಸುವರು. ಹೀಗೆ ಬೇಯಿಸಿ ತೆಗೆದಾಗ ಚಿಪ್ಪುಗಳು ತೆರೆದು ಬಾಯಿ 
ಬಿಡುತ್ತವೆ. ಆಗ ಇವುಗಳೊಳಗಿನ ಮಾಂಸಭಾಗವನ್ನು ಸುಲಭವಾಗಿ ಪ್ರತ್ಯೇಕಿಸಲು 


ಅಧ್ಯಾಯ 5 


ಪೂರಣಕ್ರಿಯೆ ಅಥವಾ ಆಹಾರವನ್ನು ಡಬ್ಬಿಗಳಲ್ಲಿ 
ತುಂಬಿಸುವಿಕೆ 


ಯೋಗ್ಯರೀತಿಯಲ್ಲಿ ತಯಾರಿಸಲ್ಪಟ್ಟ ಆಹಾರ ಪದಾರ್ಥಗಳನ್ನು ಡಬ್ಬಿಗಳಲ್ಲಿ 
ತುಂಬಿಸುವುದು ಮುಂದಿನ ಹೆಜ್ಜೆ. ಹೀಗೆ ತುಂಬಿಸಲ್ಪಡುವ ಪದಾರ್ಥಗಳು ಘನರೂಪದ 
ತುಂಡು ಅಥವಾ ಹೋಳುಗಳ ರೂಪದಲ್ಲಾಗಲೀ, ದ್ರವರೂಪದಲ್ಲಾಗಲೀ ಆಥವಾ 
ದಪ್ಪವಾದ ಮುದ್ದೆಯಂತಾಗಲೀ ಇರಬಹುದು. ಕೆಲವೊಮ್ಮೆ ಘನರೂಪದ ಆಹಾರ 
ವನ್ನು ಡಬ್ಬಿಯಲ್ಲಿರಿಸಿದ ನಂತರ ಸ್ವಲ್ಪ ದ್ರವ ಭಾಗವನ್ನೂ ಸೇರಿಸಿ ಭರ್ತಿಮಾಡಬೇಕಾಗು 
ವುದು. ಹಲವು ಪದಾರ್ಥಗಳನ್ನು ಡಬ್ಬಿಯ ಗಾತ್ರಕ್ಕನುಸಾರವಾಗಿ ತೂಕ ಮಾಡಿಯೋ 
ಇಲ್ಲವೆ ಅಳತೆಮಾಡಿಯೋ ಯೋಗ್ಯಮಿತಿಯಲ್ಲಿ ಹಾಗೂ ಎರಡು ಮೂರು ತೆರನಾದ 
ಅುಶಗಳನ್ನು ನಿಶ್ಚಿತ ಪ್ರಮಾಣದಲ್ಲಿ ತುಂಬಿಸಬೇಕಾಗುತ್ತದೆ. ಕೆಲವೊಂದು ವಸ್ತುಗಳನ್ನು 
ಡಬ್ಬಿಗಳೊಳಗೆ ಆಕರ್ಷಕ ರೀತಿಯಲ್ಲಿ ಅಳವಡಿಸಿ ಇಡುವ ಕ್ರಮಗಳೂ ಬಳಕೆಯಲ್ಲಿವೆ. 
ಪ್ರತಿಯೊಂದು ಡಬ್ಲಿಯಲ್ಲಿಯೂ ಅಹಾರವು ಹೆಚ್ಚು ಕಡಮೆಯಾಗದಂತೆ ಏಕಪ್ಪಕಾರ 
ವಾಗಿ ತುಂಬುವುದು ಮುಖ್ಯವಾದ ವಿಚಾರ. ಹೀಗಾಗಿ ಈ "ಪೂರಣಕ್ರಿಯೆ'ಯು ತೀರಾ 
ಸಾಮಾನ್ಯವಾಗಿ ಎಣಿಸಲ್ಪಡಬಹುದಾದ ಕಾರ್ಯವಾಗಿದ್ದರೂ ಸಹ ಸಾಕಷ್ಟು ಎಚ್ಚರಿಕೆ 
ಯಿಂದಲೇ ನಡೆಯಿಸಲ್ಪಡತಕ್ಕದೆ:ಬುದು ನಿರ್ವಿವಾದ. 


ಪೂರಣಕ್ರಿಯೆ : ಹಿ:ದಿನ ಅಧ್ಯಾಯದಲ್ಲಿ ವಿವರಿಸಿದಂತೆ ತಕ್ಕುದಾದ ರೀತಿ 
ಗಳಿಂದ ಪೂರ್ವತಯಾರಿಗೊಂಡ ಆಹಾರ ಪದಾರ್ಥಗಳನ್ನು ಚೊಕ್ಕಟವಾದ ಡಬ್ಬಿಗಳಲ್ಲಿ, 
ನಿರ್ದಿಷ್ಟ ಪರಿಮಾಣದಲ್ಲಿ, ವ್ಯವಸ್ಥಿತ ರೀತಿಯಲ್ಲಿ ಇರಿಸುವುದನ್ನು ಅಥವಾ ತುಂಬಿಸು 
ವುದನ್ನು "ಪೂರಣಕ್ರಿಯೆ' ಎನ್ನಬಹುದು. “ಅತಿಪೂರಣ' ಹಾಗೂ "ಚ್ಯುತಿಪೂರಣ'ಗಳೆರಡೂ 
ಕ್ಯಾನಿಂಗ್‌ ವಿಧಾನದಲ್ಲಿ ವರ್ಜ್ಯವೆಂದೇ ಪರಿಗಣಿಸತಕ್ಕದ್ದು. ಡಬ್ಬಿಗಳಲ್ಲಿ ಯೋಗ್ಯಮಿತಿ 
ಗಿಂತ ಹೆಚ್ಚು ಆಹಾರವನ್ನು ತುಂಬುವುದರಿಂದ ತಯಾರಕರಿಗೆ ನಷ್ಟವಾಗುವುದೊಂದೇ 
ಅಲ್ಲದೆ ಇತರ ಕೆಲವು ಅಡಚಣೆಗಳು ಸಹ ಉಟಾಗುತ್ತವೆ. ಹಾಗೆಯೇ ಡಬ್ಬಿಗಳ 
ಹೊರಮೈಗೆ ಅಂಟಿಸುವ ವಿವರಪಟ್ಟಿಗಳಲ್ಲಿ ಘೋಷಿಸಲ್ಪಡುವ ತೂಕ ಅಥವಾ ಅಳತೆಗಿಂತ 
ಕಡಮೆ ಪರಿಮಾಣದಲ್ಲಿ ಆಹಾರವಿರುವ ಡಬ್ಬಿಗಳು ಗ್ರಾಹಕರಿಂದಲೂ ಡಬ್ಬಿಯ 
ಆಹಾರಗಳ ಪರೀಕ್ಷಕರಿಂದಲೂ ಕೊರತೆಯುಳ್ಳವುಗಳೆಂದು ಪರಿಗಣಿಸಲ್ಪಟ್ಟು ಅಸ್ವೀಕೃತ 
ವಾಗುತ್ತವೆ. 


ಪೂರಣಕ್ರಿಯೆ ಅಥವಾ ಆಹಾರವನ್ನು ಡಬ್ಬಿಗಳಲ್ಲಿ ತುಂಬಿಕುವಿಕೆ 53 


ತುಂಬಿಸುವ ವಿಧಾನಗಳು: ಡಬ್ಬಿಗಳೊಳಗೆ ಅಹಾರವನ್ನು 'ತು:ಬಿಸುವ 
ಕಾರ್ಯವನ್ನು ಕೈಯಿಂದಲೇ ಮಾಡಬಹುದು ಇಲ್ಲವೆ ಯಂತ್ರಗಳಿಂದ ಜರಗಿಸಬಹುದು. 
ಆಹಾರ ತುಂಬುವ ಯಂತ್ರಗಳು 'ಪೂರ್ಣಸ್ವಯಂಚಾಲಿತ' ಅಥವಾ “ಅರೆ ಸ್ವಯಂ 
ಚಾಲಿತ” ಆಗಿರಬಹುದು. ಪೊರ್ತಿಯಾಗಿ ಸ್ವಯಂಚಾಲಿತ ಯಂತ್ರಗಳನ್ನು ಉಪಯೋಗಿಸಿ 
ದಲ್ಲಿ ಯಂತ್ರವು ತನ್ನಿಂತಾನೇ ಯೋಗ್ಯಪ್ರಮಾಣದಲ್ಲಿ ಆಹಾರವನ್ನು ಅಳೆದುಕೊಂಡು 
ಒಂದೊಂದಾಗಿ ಬರುವ ಡಬ್ಬಿಗಳಲ್ಲಿ ತುಂಬಿ ಕೊಡುವುದರಿಂದಾಗಿ ಕೈಕೆಲಸವೇನೂ 
ಇರುವುದಿಲ್ಲ. ಇಂತಹ ಯಂತ್ರಗಳಿಗೆ ಆಹಾರವನ್ನೂ, ಖಾಲಿ ಡಬ್ಬಿಗಳನ್ನೂ ಎಡೆಬಿಡದೆ 
ಒದಗಿಸಿ ಕೊಡುವ ವ್ಯವಸ್ಥೆಯನ್ನು ಮಾಡಿದರಾಯಿತು. ಅರೆ ಸ್ವಯ:ಚಾಲಿತ ಯಂತ್ರ 
ಗಳನ್ನು ಉಪಯೋಗಿಸಿದಲ್ಲಿ ಡಬ್ಬಿಗಳನ್ನು ಎತ್ತಿಡುವ ಕೆಲಸ ಅಥವಾ ಇನ್ನೇನಾದರೂ 
ಚಿಕ್ಕ ಕಾರ್ಯಗಳನ್ನು ಕೆಲಸಗಾರರು ಮಾಡುತ್ತ ಇರಬೇಕಾಗುತ್ತದೆ. ಕೆಲವು ಆಹಾರ 





54 "ಕ್ಯಾನಿಂಗ್‌' ಆಹಾರ ಜೋಪಾಸನೆಯ ಒಂದು ಆಧುನಿಕ ವಿಧಾನ 


ಪದಾರ್ಥಗಳನ್ನು ಕೈಯಿಂದ ತುಂಬಿಸುವುದೇ ಹೆಚ್ಚು ಅನುಕೂಲವಾದರೆ, ಇನ್ನು ಕೆಲವನ್ನು 
ವೇಗವಾಗಿಯೂ ದೋಷರಹಿತವಾಗಿಯೂ ಯಂತ್ರಗಳಿಂದಲೇ ತುಂಬಿಸಬಹುದಾಗಿದೆ. 


ಮೃದುವಾದ ಅಂಗಾಂಶವುಳ್ಳ ಮಾನುಗಳು, ಹಲವಾರು ಜಾತಿಯ ಹಣ್ಣು 
ಹಂಪಲು, ಹರಿವೆದಂಟಿನಂತಹ ಸೊಪ್ಪ್ಪತರಕಾರಿಗಳು ಇವೇ ಮೊದಲಾದ ಅನೇಕ ಆಹಾರ 
ಪದಾರ್ಥಗಳು ಒತ್ತಡ ಅಥವಾ ಘರ್ಷಣೆಯಿಂದ ನಜ್ಜುಗುಜ್ಜಾಗುತ್ತವೆ ಇಲ್ಲವೆ 
ಮುರಿಯುತ್ತವೆ. ಇಂಥವುಗಳನ್ನು ಕೈಯಿಂದಲೇ ಜಾಗರೂಕತೆಯಿಂದ ಡಬ್ಬಿಗಳಲ್ಲಿ 
ತುಂಬಿಸಬೇಕಾಗುವುದಲ್ಲದೆ ಯಾಂತ್ರಿಕ ಪೂರಣವು ಸಾಧ್ಯವಿಲ್ಲ. ಹಾಗೆಯೇ, ಇನ್ನು 
ಕೆಲವು ಆಹಾರ ಪದಾರ್ಥಗಳನ್ನು ಡಬ್ಬಿಗಳೂಳಗೆ ವಿಶಿಷ್ಟವಾದ ವ್ಯವಸ್ಥಿತ ಕ್ರಮದಲ್ಲಿ 
ಅಳವಡಿಸಿ ಇಡುವುದೂ ಅಗತ್ಯವಿರುತ್ತದೆ. ಉದಾಹರಣೆಗೆ, ಏಡಿಯ ಮಾಂಸದ 
ಜೋಪಾಸನೆಯ ಕ್ರಮದಲ್ಲಿ, ಡಬ್ಬಿಯ ತಳದಲ್ಲಿ ಹಾಗೂ ಮೇಲ್ಭಾಗದಲ್ಲಿ ಕಾಲಿನ 
ಮಾಂಸದ ಇಡೀ ತುಂಡುಗಳನ್ನು ವ್ಯವಸ್ಥಿತವಾಗಿ ಜೋಡಿಸಿಟ್ಟು ಮಧ್ಯ ಪದರಿನಲ್ಲಿ 'ದೇಹ 
ಭಾಗದ ಸಣ್ಣ ತುಣುಕು ಮಾಂಸಗಳನ್ನು ಇರಿಸುವುದು ಆದರ್ಶ ಕ್ರಮವಾಗಿ ವ್ಯವಹಾರ 
ದಲ್ಲಿದೆ. ಅಲ್ಲದೆ ಈ ಬೇರೆ ಬೇರೆ ಭಾಗಗಳ ಮಾಂಸಗಳು ಒಂದು ಡಬ್ಬಿಯಲ್ಲಿ ವಿಶಿಷ್ಟ 
ವಾದ ದಾಮಾಶೆಯಲ್ಲಿಯೇ ಇರತಕ್ಕದ್ದೆಂದು ನಿಯೋಜಿಸಲ್ಪಟ್ಟಿದೆ. ಇಂತಹ ಉತ್ಪನ್ನ 
ಗಳನ್ನು ಸಹ ಕೈಕೆಲಸದಿಂದಲೇ ಮಾಡಬೇಕಾಗುವುದಲ್ಲದೆ ಯಂತ್ರಗಳಿಂದ ಸಾಧ್ಯವಿಲ್ಲ. 
ಡಬ್ಬಿಗಳಲ್ಲಿ ಆಹಾರವನ್ನು ಕೈಯಿಂದ ತುಂಬಿಸುವಾಗ ಕೆಲಸಗಾರರು ತು:ಬು ಮೇಜುಗಳ 
ಎರಡೂ ಬದಿಗಳಲ್ಲಿ ನಿಂತುಕೊಂಡು ಚಲಿಸುವ ಪಟ್ಟಿಗಳ ಮೂಲಕ ಒದಗಿಸಲ್ಪಡುವ , 
ಆಹಾರ ವಸ್ತುಗಳನ್ನೂ, ಖಾಲಿ ಡಬ್ಬಿಗಳನ್ನೂ ತೆಗೆದುಕೊಂಡು ತುಂಬುವ ಕೆಲಸವನ್ನು ಮ 
ಪೂರ್ತಿಮಾಡಿ, ತುಂಬಿದ ಡಬ್ಬಿಗಳನ್ನು ಮುಂದಕ್ಕೆ ಕಳುಹಿಸುವರು. ಇಂತಹ ಮೇಜು 
ಗಳ ಒಂದು ತುದಿಯಲ್ಲಿ ಅಹಾರವನ್ನು ತಟ್ಟೆಗಳಲ್ಲಿ ತೂಕಮಾಡಿ ಕೆಲಸಗಾರರಿಗೆ ಒದಗಿ 
ಸುವ ವ್ಯವಸ್ಥೆಯಿರಬಹುದು ಅಥವಾ ಕೆಲಸಗಾರರೇ ತಮ್ಮ ಸ್ಪ ಸಂತ ಅನುಭವ ಅಥವಾ 
ಅಭ್ಯಾಸಬಲದಿಂದ ಡಬ್ಬಿ ಗಳನ್ನು ತುಂಬಿಸಿದ ನಂತರ ಇನ್ನೊಂದು ಕೊನೆಯಲ್ಲಿ ನಿಂತಿರುವ 
ಪರೀಕ್ಷಕರು ತುಂಬಲ್ಬಟ್ಟ ಡಬ್ಬಿಗಳನ್ನು ಪರಿಶೀಲಿಸಿ, ಆವು ತೃಪ್ತಿಕರವಾಗಿದ್ದಲ್ಲಿ 
ಮುಂದಕ್ಕೆ ಬಿಡುವರು. ತುಂಬುವ ಕಾರ್ಯವು ಸಮಾಧಾನಕರವಾಗಿಲ್ಲದಿದ್ದಲ್ಲಿ ಅಂತಹ 
ಡಬ್ಬಿಗಳನ್ನು ಸರಿಪಡಿಸುವ ಬಗ್ಗೆ ತಡೆಹಿಡಿಯುವರು, ಇಲ್ಲವೆ ಹಿಂದಕ್ಕೆ ಕಳುಹಿಸಿ 
ಕೊಡುವರು. ನುರಿತ ಕೆಲಸಗಾರರಿರುವಲ್ಲಿ ಪ್ರತಿಯೊಂದು ಡಬ್ಬಿಯನ್ನೂ ಪ್ರತ್ಯೇಕ 
ವಾಗಿಯೇ ಪರೀಕ್ಷಿಸುವ ಅವಶ್ಯಕತೆ ಬೀಳಲಾರದು. ಮಧ್ಯೆ ಮಧ್ಯೆ ಒಂದೊಂದು 
ಡಬ್ಬಿಗಳನ್ನು ಮಾತ್ರ ಮಾದರಿ ಪರೀಕ್ಷೆಗೆ ಗುರಿಪಡಿಸಿದರೆ ತೃಪ್ತಿಕರವಾದ ಫಲಿತಾಂಶವು 
ಸಿಕ್ಕಬಹುದಾಗಿದೆ. 

ಯಂತ್ರಗಳಿಂದ ತುಂಬಿಸುವ ಕ್ರಮವು, ದ್ರವ ಆಹಾರಗಳಾದ ಹಾಲು, ಹಣ್ಣಿನ 
ರಸ, ಸ್ನಿಗ್ಧ ದ್ರವಗಳು ಹಾಗೂ ಮುದ್ದೆಯಾಗಿರುವ ಆಹಾರಗಳು, ಚಿಕ್ಕಚೆಕ್ಕ ಕಾಳುಗಳು 


ಪೂರಣಕ್ರಿಯೆ ಅಥವಾ ಆಹಾರವನ್ನು ಡಬ್ಬಿಗಳಲ್ಲಿ ತುಂಬಿಸುವಿಕೆ ಕ 


(ಅವರೆ, ಬಟಾಣಿ, ಸಿಗಡಿ, ಮುಸುಕಿನ ಜೋಳ ಇತ್ಯಾದಿ), ಗಟ್ಟಿಯಾಗಿದ್ದು ಯುತ್ರದಿಂದ 
ಸುಲಭವಾಗಿ ನಜ್ಜುಗುಜ್ಜಾಗದ ಪದಾರ್ಥಗಳು ಇವೇ ಮೊದಲಾದವುಗಳಿಗೆ ಅನುಕೂಲ 
ವಾದ ವಿಧಾನವಾಗಿದೆ. ಸಾಮಾನ್ಯವಾಗಿ ಈ ಯಂತ್ರಗಳಲ್ಲಿ ಒಂದು ಭಾಗದಲ್ಲಿ ಸಂಗ್ರಹ 
ವಿರುವ ಆಹಾರ ಪದಾರ್ಥವು ನಿರ್ದಿಷ್ಟವಾದ ಅಳತೆ ಹಿಡಿಸುವ ತಟ್ಟೆಗಳ ಮೂಲಕ 
ಅಳೆಯಲ್ಪಟ್ಟು ಯಂತ್ರವನ್ನು ಹಾದು ಹೋಗುವ ಖಾಲಿ ಡಬ್ಬಿಗಳೊಳಗೆ ಬೀಳಂವ 
ವ್ಯವಸ್ಥೆಯಿರುವುದು. ಯಂತ್ರದ ಅಡಿಯಲ್ಲಿ ಖಾಲಿ ಡಬ್ಬಿಯು ಬಾರದೆ ಇದ್ದಾಗ 
ಮೇಲಿನ ಕವಾಟವು ತೆರೆಯದೆ, ಡಬ್ಬಿ ಬ:ದಾಗ ಮಾತ್ರ ತೆರೆದು ಆಹಾರವನ್ನು 
ತುಂಬುವ ವ್ಯವಸ್ಥೆಯು ಅವಶ್ಯವಾಗಿದೆ. ಈ ರೀತಿಯಲ್ಲಿ, ಹಣ್ಣು ತುಂಬಿದ ಡಬ್ಬಿಗಳಿಗೆ 
ಕೊನೆಯಲ್ಲಿ ಸಕ್ಕರೆ ಪಾಕವನ್ನೂ, ಮಾನು ತುಂಬಿದ ಡಬ್ಬಿಗಳಿಗೆ ಉಪ್ಪಿನ ದ್ರಾವಣ, 
ಎಣ್ಣೆ, ಟೊಮೆಟೊ ರಸ ಮೊದಲಾದ ದ್ರವ ಆಹಾರಾಂಶವನ್ನೂ ತುಂಬಿಸುವ ಕ್ರಮವಿದೆ. 
ಘನ ಆಹಾರ ಪದಾರ್ಥಗಳ ಡಬ್ಬಿಗಳಿಗೂ ದ್ವವಪೂರಕ ಮಾದ್ಯಮವನ್ನು ತುಂಬಿಸಲು 
ಯಂತ್ರಗಳನ್ನೇ ಬಳಸುವುದು ಹೆಚ್ಚು ಅನುಕೂಲಕರವಾಗುತ್ತದೆ. 


ತುಂಬುವುದರಲ್ಲಿ ಜಾಗರೊಕಕೆಯ ಪ್ರಾಮುಖ್ಯತೆ: ಡಬ್ಬಿಯಲ್ಲಿ 
ಆಹಾರ ಪದಾರ್ಥವನ್ನು ತುಂಬಿಸುವಾಗ ಸಾಕಷ್ಟು ಜಾಗರೂಕತ ವಹಿಸುವುದು ಏಕೆ 
ಅಗತ್ಯ ಹಾಗೂ ಮುನ್ನೆಚ್ಚರಿಕೆ ವಹಿಸದಿದ್ದ ಪಕ್ಷದಲ್ಲಿ ಏನು ತೊಂದರೆಗಳು ಉಂಟಾಗ 
ಬಹುದು ಎಂಬುದನ್ನು ಈ ಕೆಳಗೆ ಸಂಗ್ರಹಿಸಿದೆ : 


(1) ಗ್ರಾಹಕರು ಒಂದೇ ಉತ್ಪನ್ನವನ್ನೊಳಗೊಂಡ ಒಂದೇ ಗಾತ್ರದ ಎಲ್ಲ 
'ಡಬ್ಬಿಗಳಲ್ಲಿಯೂ ಏಕಪ್ರಕಾರವಾದ ಆಹಾರ ಪದಾರ್ಥವನ್ನು ಅಪೇಕ್ಷಿಸುವುದು 
ಸ್ವಾಭಾವಿಕ ಆದುದರಿಂದ, ಡಬ್ಬಿಯಿಂದ ಡಬ್ಬಿಗೆ ಆಹಾರದ ಪರಿಮಾಣದಲ್ಲಿ 
ವೃತ್ಯಾಸವಿರಬಾರದು. ಹಾಗೆಯೇ ಡಬ್ಬಿಯೊಳಗಿನ ಆಹಾರದ ವಿವಿಧ ಅಂಶಗಳ 
ನಿಷ್ಟತ್ತಿಯಲ್ಲಿಯೂ ಹೆಚ್ಚು ಕಡಮೆಯಿರಬಾರದು. ಹೀಗೆ ವ್ಯತ್ಯಾಸಬಾರದ ಉತ್ಪನ್ನ 
ಗಳನ್ನು ಒದಗಿಸಬೇಕಾದರೆ, ಪೂರಣಕ್ಸಿಯೆಯನ್ನು ಸಾಕಷ್ಟು ಎಚ್ಚರಿಕೆಯಿಂದ ನಡೆಯಿ 
ಸುವುದೊಂದೇ ಉಪಾಯ. 


(11) ಡಬ್ಬಿಯ ಆಹಾರಗಳು ನಿರ್ದಿಷ್ಟವಾದ ಆದರ್ಶಕ್ಕೆ ಅನುಸಾರವಾಗಿ ಇರ 
ತಕ್ಕದ್ದು. ಅನೇಕ ಆಹಾರ ಪದಾರ್ಥಗಳ ಡಬ್ಬಿಗಳ ಮೇಲಿನ ವಿವರ ಪತ್ರಗಳಲ್ಲಿ, 
ಒಳಗಿರುವ ಪದಾರ್ಥದ ನಿವ್ವಳ ತೂಕ, ಘನಭಾಗದ ತೂಕ, ತುಂಡುಗಳ ಸಂಖ್ಯೆ 
ಅಥವಾ ಗಾತ್ರ ತರಗತಿ, ಮೊದಲಾದ ವಿವರಗಳನ್ನು ಸೂಚಿಸಿರುತ್ತಾರೆ. ಡಬ್ಬಿಯನ್ನು 
ತೆರೆದರೆ ಒಳಗಿನ ವಸ್ತುಸ್ಥಿತಿಯು ಹೊರಗೆ ಕೊಟ್ಟಿರುವ ವಿವರಗಳಿಗೆ ಸರಿಹೋಗು 
ವಂತಿರಬೇಕು. ಇದಕ್ಕಾಗಿ ಡಬ್ಬಿಗಳನ್ನು ಕೈಕೆಲಸದಿಂದ ಆಥವಾ ಯಂತ್ರಗಳಿಂದ ತುಂಬಿ 
ಸುವಾಗ ನಿಖರತೆಯ ಅವಶ್ಯಕತೆಯಿದೆ. 


56 "ಕ್ಯಾನಿಂಗ್‌ ಆಹಾರ ಜೋಪಾಸನೆಯ ಒಂದು ಆಧುನಿಕ ವಿಧಾನ 


(111) ಅನೇಕ ಡಬ್ಬಿಯ ಆಹಾರಗಳಲ್ಲಿ ಅವುಗಳೊಳಗಿನ ಆಹಾರ ಪದಾರ್ಥ 
ಗಳನ್ನು ಇರಿಸಿದ ವ್ಯವಸ್ಥೆಯು ಗ್ರಾಹಕರನ್ನು ಆಕರ್ಷಿಸುವ ಮುಖ್ಯ ಅಂಶವಾಗಿರುತ್ತದೆ. 
ಡಬ್ಬಿಗಳನ್ನು ತುಂಬುವಾಗ ಸಾಕಷ್ಟು ಎಚ್ಚರಿಕೆ ವಹಿಸದೆ ಇದ್ದಲ್ಲಿ, ಒಳಗಿನ ಪದಾರ್ಥ 
ಗಳ ಅಂದವು ಕೆಟ್ಟು ಹೋಗಿ ಗ್ರಾಹಕರ ಮೆಚ್ಚುಗೆಯನ್ನು ಕಳೆದುಕೊಳ್ಳುವ ಸಾಧ್ಯತೆ 
ಯಿದೆ. ಆಲಸ್ಯದಿಂದ ಅಥವಾ ಅಲಕ್ಷ ದಿಂದ ಕೂಡಿದ ಪೂರಣಕ್ರಿಯೆಯು ಆಹಾರ 
ಪದಾರ್ಥವು ಮೂಲತಃ ಉತ್ತಮ ಗುಣವುಳ್ಳದ್ದಾಗಿದ್ದರೂ ಅದರ ಮೌಲ್ಯವನ್ನು 
ಕಡಮೆ ಮಾಡಬಲ್ಲದು. 

(iv) ತುಂಬುವುದರಲ್ಲಿನ ಅಜಾಗರೂಕತೆಯಿಂದಾಗಿ ಒಂದೇ`ಉತ್ಪನ್ನದ ಬೇರೆ 
ಬೇರೆ ಡಬ್ಬಿಗಳಲ್ಲಿನ ಪದಾರ್ಥದ ಸ್ನಿಗೃತೆಯಲ್ಲಿ ವ್ಯತ್ಯಾಸವು ಏರ್ಪಡಬಹುದು. 
ಉದಾಹರಣೆಗಾಗಿ, ಘನ ಹಾಗೂ ದ್ರವ ಅಂಶಗಳಿರಡೂ ಸೇರಿರುವ ಆಹಾರದ ಡಬ್ಬಿ 
ಗಳನ್ನು ತುಂಬಿಸುವಾಗ ಕೆಲವು ಡಬ್ಬಿಗಳಲ್ಲಿ ಇತರ ಡಬ್ಬಿಗಳಿಗಿಂತ ಘನ ಪದಾರ್ಥದ 
ಅಂಶವು ಹೆಚ್ಚಾಗಿ ಸೇರಿದಲ್ಲಿ ಇಂತಹ ಡಬ್ಬಿಗಳು ತೃಪ್ತಿಕರವಾದ ಉಷ್ಣಸಂಸ್ಕರಣವನ್ನು 
ಹೊಂದದೆ ಕೆಟ್ಟುಹೋಗಬಹುದು. ಘನ ಪದಾರ್ಥಗಳು ದ್ರೆವಗಳಷ್ಟು ತೀವ್ರವಾಗಿ 
ಉಷ್ಣಸಂಚಾರಕ್ಕೆ ಎಡೆಕೊಡದೇ ಇರುವುದೇ ಹೀಗಾಗುವುದಕ್ಕೆ ಮುಖ್ಯ ಕಾರಣ. 


(೪) ಆಹಾರವನ್ನು ಡಬ್ಬಿಗಳಿಗೆ ತುಂಬಿಸುವ ಹಂತದಲ್ಲಿಯೇ ಡಬ್ಬಿಗಳೊಳಗೆ 
ಕಶ್ಮಲ ಸೇರದಂತೆಯೂ, ಅನಪೇಕ್ಷಿತ ಹಾಗೂ ಪರಕೀಯ ಪದಾರ್ಥಗಳು (ತೊಗಟೆ, 
ಕಡ್ಡಿ, ಕಸ, ಕೂದಲು, ನೊಣ ಇತ್ಯಾದಿ) ಮಿಶ್ರವಾಗದಂತೆಯೂ ಎಚ್ಚರಿಕೆ ವಹಿಸ 
ಬೇಕಾಗುವುದು, ಆಹಾರವನ್ನು ತುಂಬಿಸುವ ಕಾರ್ಯವು ಮುಗಿದ ಕೂಡಲೆ ಡಬ್ಬಿಯ 
ಮೇಲೆ ಮುಚ್ಚಳವನ್ನು ಇರಿಸುವುದರಿಂದಾಗಿ ಈ ಕೊರತೆಗಳು ಆಮೇಲೆ ಗಮನಕ್ಕೆ 
ಬರಲಾರವು. ಅಲ್ಲದೆ ದ್ರವರಹಿತ ಆಹಾರಗಳನ್ನು ತುಂಬಿಸುವಾಗ ಡಬ್ಬಿಯೊಳಗೆ, 
ಮುಖ್ಯವಾಗಿ ತಳಭಾಗದಲ್ಲಿ, ವಾಯು ಎಡೆಗಳು ಏರ್ಪಡದಂತೆಯೂ ನೋಡಿಕೊಳ್ಳ 
ಬೇಕು. ಇಂತಹ ವಾಯು ಎಡೆಗಳಲ್ಲಿ ಸೇರಿಕೊಳು ವ ವಾಯುವು ಅಂತಿಮವಾಗಿ ಡಬ್ಬಿ 
ಯಲ್ಲಿ ಏರ್ಪಡುವ ನಿರ್ವಾತವನ್ನು ಕಡಮೆ ಮಾಡುತ್ತವೆ, 


(vi) ಎಲ್ಲ ಡಬ್ಬಿಗಳನ್ನು ಏಕಪ್ರಕಾರವಾಗಿ ಆಹಾರದಿಂದ ತುಂಬುವುದ 
ರಿಂದಾಗಿ, ಡಬ್ಬಿಯಲ್ಲಿ ಆಹಾರದ ಮಟ್ಟದ ಮೇಲ್ಗಡೆಯಿರುವ : "ಶಿರಾವಕಾಶ' ವು 
ಏಕರೂಪವಾಗಿರುವಂತೆ ಮಾಡುವುದು ಸುಗಮವಾಗುವುದು. ಒಂದೇ ಗಾತ್ರದ ಡಬ್ಬಿ 
ಗಳೆಲ್ಲವೂ ಸರಿಸಮಾನವಾದ ಶಿರಾವಕಾಶವನ್ನು ಹೊಂದಿರುವುದು ಪ್ರಾಮುಖ್ಯವಾಗಿದೆ. 


ಡಬ್ಬಿಗಳಲ್ಲಿ ಶಿರಾನಕಾಶ: ಮುಚ್ಚಲ್ಪಟ್ಟ ಯಾವುದೇ ಆಹಾರ ಡಬ್ಬಿಯಲ್ಲೂ 
ಆಹಾರವು ಡಬ್ಬಿಯ ಒಳಭಾಗವನ್ನು ಸಂಪೂರ್ಣವಾಗಿ ಆಕ್ರಮಿಸುವಷ್ಟು ಇರುವುದಿಲ್ಲ. 
ಡಬ್ಬಿಯ ಒಳಗಡೆ ಆಹಾರ ಪದಾರ್ಥದ ಮಟ್ಟಕ್ಕಿಂತ ಮೇಲೆ ಮುಚ್ಚ ಳದವರೆಗಿನ ಸ ಲ್ಪ 


ಪೂರಣಕ್ರಿಯೆ ಅಥವಾ ಆಹಾರವನ್ನು ಡಬ್ಬಿಗಳಲ್ಲಿ ತುಂಬಿಸುವಿಕೆ ಕ 7 


ಭಾಗ ಖಾಲಿಯಿರುತ್ತದೆ. ಈ ಖಾಲಿ ಜಾಗವನ್ನೇ "ಶಿರಾವಕಾಶ' ಎನ್ನುವುದು. ಮುಚ್ಚಳ 
ವನ್ನು ಕತ್ತರಿಸಿ ತೆಗೆದ ಡಬ್ಬಿಗಳಲ್ಲಿ ಆಹಾರದ ಮಟ್ಟದಿಂದ ಡಬ್ಬಿಯ ಮೇಲಂಚಿನವರೆಗಿನ 
ಅಂತರವನ್ನು ಅಳೆದು "ಸ್ಕೂಲ ಶಿರಾವಕಾಶ' ವನ್ನು ನಿರ್ಧರಿಸುತ್ತಾರೆ. ಈ ಅಳತೆಯಲ್ಲಿ 
ಡಬ್ಬಿಯ ಮುಚ್ಚಳದ ಮೇಲ್ಲಡೆಯಿರುವ "ಪ್ರತಿ ನಿಮ್ನತೆ' ಹಾಗೂ ಮುಚ್ಚಳದ ಹಾಳೆಯ 
ದಪ್ಪಗಳೂ ಸೇರಿರುತ್ತವೆ. ಇವೆರಡರ ಮೊತ್ತವನ್ನು ಸ್ಮೂಲ ಶಿರಾವಕಾಶದಿಂದ ಕಳೆದಾಗ 
ನಿವ್ವಳ ಶಿರಾವಕಾಶ ಆಥವಾ ಡಬ್ಬಿಯ ಒಳಗಿನ ನಿಜವಾದ ಶಿರಾವಕಾಶದ ಅಳತೆಯಂ 
ಸಿಕ್ಕುತ್ತದೆ. ಈ ಅಳತೆಗಳೊಳಗಿನ ಸಂಬಂಧವನ್ನು ಕೆಳಗಿನ ಸಮೂಕರಣವು ಸೂಚಿಸುತ್ತದೆ: 


ಸ್ಥೂಲ ಶಿರಾವಕಾಶ = ನಿವ್ವಳ ಶಿರಾವಕಾಶ + ಪೃತಿನಿಮ್ನತೆ 3- ಮುಚ್ಚಳದ ದಪ್ಪ 
ಅಥವಾ 
ನಿವ್ವಳ ಶಿರಾವಕಾಶ ಇಇ ಸ್ಕೂಲ ಶಿರಾವಕಾಶ-- (ಪೃತಿನಿಮ್ನತೆ-- ಮುಚ್ಚಳದ ದಪ್ಪ), 


ಣೆ 


ಪ್ರತಿ ನಿಮ್ನತೆ ಮತ್ತು ಮುಚ್ಚಳದ ಹಾಳೆಯ ದಪ್ಪಗಳು ಡಬ್ಬಿಯಿಂದ 
ಡಬ್ಬಿಗೆ ವಿಶೇಷ ವ್ಯತ್ಯಾಸವನ್ನು ತೋರುವುದಿಲ್ಲವಾದ ಕಾರಣದಿಂದಾಗಿ, ಸ್ಕೂಲ 
ಶಿರಾವಕಾಶದ ಅಳತೆಯೇ ನಿಜವಾದ ಶಿರಾವಕಾಶದ ಸಮರ್ಪಕತೆಯನ್ನು ತಿಳಿದು 
ಕೊಳ್ಳಲು ಸಾಕಾಗುತ್ತದೆ. ಹೀಗಾಗಿ ವ್ಯವಹಾರದಲ್ಲಿ ಶಿರಾವಕಾಶಗಳನ್ನು ಅಳೆಯುವ 
ಸಂದರ್ಭಗಳಲ್ಲಿ ಒಟ್ಟು ಅಂತರವನ್ನಷ್ಟೆ (ಅಂದರೆ ಸ್ಥೂಲ ಶಿರಾವಕಾಶವನ್ನಷ್ಟೆ) 
ಬರೆದಿಟ್ಟುಕೊಂಡು ಹೋಲಿಸಿ ನೋಡುವ ಕ್ರಮವು ರೂಢಿಯಲ್ಲಿದೆ. 


ಆಹಾರದ ಡಬ್ಬಿಗಳಲ್ಲಿರ 
ತಕ್ಕ ಸ್ಕೂಲ ಶಿರಾವಕಾಶವು, 
ಚಿಕ್ಕ ಡಬ್ಬಿಗಳಲ್ಲಿ 5 ರಿಂದ 
7.5 ಮಿಮಿ ಮಧ್ಯಮ 
ಗಾತ್ರದ ಡಬ್ಬಿಗಳಲ್ಲಿ 10 
ಮಿ ಮಿ ಹಾಗೂ ದೊಡ್ಡ 
| ಡಬ್ಬಿಗಳಲ್ಲಿ 16 ಮಿಮಿ 
| ಗಳಷ್ಟಕ್ಕಿಂತ ಮಿರಿರಬಾರ 
ದೆಂದು ಅಭಿಪ್ರಾಯವಿದೆ. 
ices ಇದಕ್ಕಿಂತ ಹೆಚ್ಚು ಶಿರಾವಕಾಶ 
ಚಿತ್ರ : 5-2 ಆಹಾರ ಡಬ್ಬಿಗಳಲ್ಲಿ ಶಿರಾವಕಾಶ. ಸಿ) ಡಬ್ಬಿಯ ವಿರುವ ಡಬ್ಬಿಗಳಲ್ಲಿ ಪೂರಣ 


ಮೇಲಂಚು 80) ಮುಚ್ಚಳ ತಗಡಿನ ದಪ್ಪ 0) ಆಹಾರದ ಕ್ರಿಯೆಯು ಸಮರ್ಪಕವಾಗಿಲ್ಲ 
ಮೇಲ್ಪಟ್ಟ ಗಿ1)) ಸ್ಥೂಲ ಶಿರಾವಕಾಶ CD) ನಿವ್ವಳ ಶಿರಾವಕಾಶ 





೨8 *ಕ್ಯಾನಿಂಗ್‌' ಆಹಾರ ಜೋಪಾಸನೆಯ ಒಂದು ಅಧುನಿಕ ವಿಧಾನ 


ವೆಂದು ಭಾವಿಸುವರು. ನಿವ್ವಳ ಶಿರಾವಕಾಶವು § ಇಂಚಿನಿಂದ ಕ್ಲಿ ಇಂಚಿನವರೆಗೆ 
ಇರಬಹುದೆಂದೂ ಕೆಲವು ಕ್ಯಾನಿಂಗ್‌ ವರ್ತ್ಶುಲಗಳಲ್ಲಿ ಭಾವಿಸುತ್ತಾರೆ. ಒಂದೇ ವಿಧದ 
ಆಹಾರ ಪದಾರ್ಥದಿಂದ ಕೂಡಿದ ಒಂದೇ ಗಾತ್ರದ ಡಬ್ಬಿಗಳಲ್ಲಿನ ಶಿರಾವಕಾಶವು 
ಏಕಪ್ರಕಾರವಾಗಿ ಇರಬೇಕಾದುದು ಈ ಕೆಳಗಿನ ಕಾರಣಗಳಿಗಾಗಿ ಪ್ರಾಮುಖ್ಯವಾಗಿದೆ. 


(1) ಬಹಳ ಕಡಮೆ ಶಿರಾವಕಾಶವಿದ್ದಲ್ಲಿ ಅದು ಅತಿಪೂರಣವನ್ನು ಸೂಚಿಸು 
ತ್ತದೆ. ಹೀಗೆ ಮಿತಿಗಿಂತ ಹೆಚ್ಚು ಆಹಾರ ತುಂಬಿದ ಡಬ್ಬಿಗಳು ಉಷ್ಣಸಂಸ್ಕರಣದ 
ಹಂತದಲ್ಲಿ ಆಹಾರದ ಹಿಗ್ಗುವಿಕೆಯಿಂದಾಗಿ ಮುಚ್ಚಳದ 'ಶಾಶ್ವತ ವಿಕೃತಿ'ಗೆ ಕಾರಣ 
ವಾಗಬಹುದು. 


(11) ಆಮ್ಲೀಯ ಆಹಾರಗಳ (ಹಣ್ಣು, ಇತ್ಯಾದಿ) ಡಬ್ಬಿಗಳಲ್ಲಿ ತೀರ ಚಿಕ್ಕ” 
ಶಿರಾವಕಾಶವಿದ್ದಲ್ಲಿ, ಡಬ್ಬಿಯೊಳಗೆ ದೀರ್ಫಕಾಲ ಜೋಪಾಸನಾವಧಿಯಲ್ಲಿ ಉತ್ಪನ್ನ 
ವಾಗುವ ಜಲಜನಕ ಅನಿಲಕ್ಕೆ ಸಾಕಷ್ಟು ಎಡೆಯಿಲ್ಲದಿರುವುದರಿಂದ ಡಬ್ಬಿಯೊಳಗಿನ 
ಒತ್ತಡವು ಹೆಚ್ಚಿ ಮುಚ್ಚಳವು ಹೊರಮುಖವಾಗಿ ಉಬ್ಬುವುದು. ಹೀಗೆ ಉಬ್ಬಿದ 
ಕೊನೆಗಳುಳ್ಳ ಆಹಾರದ ಡಬ್ಬಿಗಳು ತ್ಯಾಜ್ಯವೆಂದು ಪರಿಗಣಿಸಲ್ಪಡುವುದರಿಂದ ಅವು 
ಗಳನ್ನು ಮಾರಲು ಅಸಾಧ್ಯ. ಅಂದರೆ ಡಬ್ಬಿಗಳ ಸಂಗ್ರಹ ಜೀವನಾವಧಿ ಕುಂಠಿತ 
ವಾದಂತಾಯಿತು. 


(111) ಶಿರಾವಕಾಶವು ಸಾಕಷ್ಟಿಲ್ಲದೆ, ಅತಿಯಾಗಿ ತುಂಬಲ್ಪಟ್ಟ ಡಬ್ಬಿಗಳಿಗೆ 
ಮುಚ್ಚಳವನ್ನು ಜೋಡಿಸುವ ಕಾರ್ಯವು ತೊಂದರೆಗೀಡಾಗಬಹುದು. 


((೪) ಡಬ್ಬಿಗಳನ್ನು ಪೂರ್ತಿಯಾಗಿ ಆಹಾರದಿಂದ ತುಂಬಿಸಿದಲ್ಲಿ ಅಂತಹ 
ಡಬ್ಬಿಗಳೊಳಗೆ ಉಷ್ಣಪ್ಪಸಾರಕ್ಕೆ ತೊಂದರೆಯಾಗುವುದರಿಂದಾಗಿ ಡಬ್ಬಿಗಳು ಉಷ್ಣ 
ಸಯ್ಯ ರಣ ಹೆ ಹೊಂದದೆ. ಆಹಾರವು ಕೆಟ್ಟುಹೋಗಬಹುದು. 


(೪) ಚಿಕ್ಕ ಶಿರಾವಕಾಶವು ಅತಿಪೂರಣಕ್ಕೆ ಸಾಕ್ಷಿಯಷ್ಟೆ. ಹೀಗೆ ಪ್ರತಿ ಡಬ್ಬಿ 
ಯಲ್ಲಿಯೂ ಮಿತಿ ಗಿಂತ ಆಧಿಕವಾದ ಪರಿಮಾಣದಲ್ಲಿ ಆಹಾರವನ್ನು ತುಂಬುವುದರಿಂದಾಗಿ 
ತೆಯಾರಕರಿಗೆ ಲಾಭವು ಕಡಮೆಯಾಗುವ ಸಾಧ್ಯತೆಯಿದೆ. 


(೪) ಇದಕ್ಕೆ ವಿರುದ್ಧವಾಗಿ, ಬಹಳಷ್ಟು ಶಿರಾವಕಾಶವಿರುವ ಡಬ್ಬಿಗಳನ್ನು 
ತೆರೆದೊಡನೆ ಗ್ರಾಹಕರ ಮನಸ್ಸಿ ನಲ್ಲಿ ಈ ಡಬ್ಬಿಗಳು ಅರ್ಧಮಾತ್ರ ತುಂಬಲ್ಪಟ್ಟಿ 
ಡಬ್ಬಿ ಗಳೆಂಬ ಅಭಿಪ್ರಾಯ ಮೂಡಬಹುದು. ನಿರ್ದಿಷ್ಟ ತೂಕಕ್ಕಿಂತ ನಿಜವಾಗಿಯೂ 
ಕಡಮೆ ತೂಕದ ಆಹಾರವು ಅಂತಹ ಡಬ್ಬಿ ಗಳಲ್ಲಿದ್ದ ರೆ ಆವ್ಯಗಳನ್ನು ಯಾರೂ ಸ್ವಿ ಕರಿಸ 
ಲಾರರು. 


( 


60 “ಕ್ಯಾನಿಂಗ್‌” ಆಹಾರ ಜೋಪುಸನೆಯ ಒಂದು ಆಧುನಿಕ ವಿಧಾನೆ 


ಪೂರಕಯಂತ್ರಗಳಲ್ಲಿ ಇರಬೇಕಾದ ಗುಣಗಳು: ಜನರ ಜೀವನ ಮಟ್ಟ 
ಹಾಗೂ ವೇತನ ದರಗಳು ಏರಿದಂತೆ, ದೊಡ್ಡ ಪ್ರಮಾಣದ ಕೈಗಾರಿಕೆಗಳಲ್ಲಿ ಕೈಕೆಲಸದ 
ಬದಲಾಗಿ ಯಂತ್ರಗಳನ್ನೇ ಹೆಚ್ಚು ಹೆಚ್ಚಾಗಿ ಬಳಸುವುದು ಸ್ವಾಭಾವಿಕ. ಇದೇ 
ರೀತಿಯಲ್ಲಿ ಕ್ಯಾನಿಂಗ್‌ ಕಾರ್ಪಾನೆಗಳಲ್ಲಿಯೂ ತಯಾರಿಸಲ್ಪಟ್ಟ ಆಹಾರವನ್ನು ಡಬ್ಬಿ 
ಗಳಲ್ಲಿ ತುಂಬಿಸುವ ಕಾರ್ಯಕ್ಕಾಗಿ ಅನೇಕ ವಿಧದ ಯಂತ್ರಗಳು ಉಪಯೋಗದಲ್ಲಿವೆ. 
ಅಲ್ಲದೆ ಈ ಹಿಂದೆಯೇ ತಿಳಿಸಿದಂತೆ ಹಲಕೆಲವು ವರ್ಗದ ಆಹಾರ ಪದಾರ್ಥಗಳ ಪೂರಣ 
ಕ್ರಿಯೆಯನ್ನು ಜರಗಿಸುವುದರಲ್ಲಿ ಯಂತ್ರಗಳೇ ಹೆಚ್ಚು ಅನುಕೂಲವೂ ಸಮರ್ಥವೂ 
ಆಗುತ್ತವೆ. ಈ ಯಂತ್ರಗಳಿಂದ ಉತ್ತಮವಾದ ಫಲವನ್ನು ಪಡೆಯಬೇಕಾದರೆ 
ಅವುಗಳಲ್ಲಿ ಕೆಲವೊಂದು ಅಪೇಕ್ಷಿತ ಗುಣಲಕ್ಷಣಗಳಂ ಇರಬೇಕಾದುದು ಅಗತ್ಯ. ಇಂತಹ 
ವುಗಳಲ್ಲಿ ಮುಖ್ಯವಾದವು ಇಂತಿವೆ: 


( ಪೂರಕ ಯಂತ್ರಗಳು ಡಬ್ಬಿಗಳಲ್ಲಿ ತುಂಬುವ ಆಹಾರದ ಪರಿಮಾಣವು 
ಸ್ಥಿರವಾಗಿರತಕ್ಕದ್ದು. ಅಳತೆಯಲ್ಲಿ ನಿಖರತೆಯಿರತಕ್ಕದ್ದು. 


(1) ಯಂತ್ರಗಳಲ್ಲಿ ಖಾಲಿ ಡಬ್ಬಿಯು ಬರುವಾಗ ಮಾತ್ರವೇ ಆಹಾರವನ್ನು 
ಡಬ್ಬಿಯೊಳಗೆ ವಿಸರ್ಜಿಸುವ ಕವಾಟದ ವ್ಯವಸ್ಮೆಯಿರತಕ್ಕದ್ದು. ಇಲ್ಲವಾದರೆ ಆಹಾರ". 
ಪದಾರ್ಥಗಳು ಚೆಲ್ಲಿ ನಷ್ಟವಾಗುತ್ತವೆ. 


(111) ಈ ಯಂತ್ರಗಳು ವೇಗವಾಗಿ ಕೆಲಸ ಜರುಗಿಸುವಂತಿರಬೇಕು. ಆದರೆ 
ಆಹಾರ ಪದಾರ್ಥ (ಮುಖ್ಯವಾಗಿ ದ್ರವರೂಪದವು ತುಂಬಿ ತುಳುಕುವುದಕ್ಕಾಗಲಿ, 
ಚೆಲ್ಲಿ ಹೋಗುವುದಕ್ಕಾಗಲಿ ಈ ವೇಗವು ಕಾರಣವಾಗಿರಬಾರದು. 


(iv) ಒಂದೇ ಯಂತ್ರವನ್ನು ಬೇರೆ ಬೇರೆ ವಿಧದ ಆಹಾರ ಪಧಾರ್ಥಗಳನ್ನು 
ತುಂಬಿಸುವುದಕ್ಕೆ ಉಪಯೋಗಿಸುವುದು ಸಾಧ್ಯವಾಗುವಂತೆ ಇದ್ದರೆ ಇನ್ನಷ್ಟು ಅನುಕೂಲ 
ವಾಗುವುದು. ಅಲ್ಲದೆ ಬೇರೆ ಬೇರೆ ಗಾತ್ರದ ಡಬ್ಬಿಗಳನ್ನು ತುಂಬಿಸುವುದಕ್ಕಾಗಿ 
ವಿಶೇಷ ಬದಲಾವಣೆಗಳನ್ನು ಮಾಡದೆಯೇ ಸಾಧ್ಯವಾಗಬೇಕು. 


(೪) ಆಹಾರ ಪದಾರ್ಥಗಳು ನೇರವಾಗಿ ಸಂಪರ್ಕಕ್ಕೆ ಬರುವಂತಹ ಯಂತ್ರದ 
ಭಾಗಗಳು ತುಕ್ಕು ಹಿಡಿಯದ ಉಕ್ಕಿನಿಂದ ಅಥವಾ ಆಹಾರದಿಂದ ಕೊರೆಯಲ್ಪಡದ 
ಲೋಹಗಳಿಂದ ಮಾಡಲ್ಪಟ್ಟಿರಬೇಕು. 


(11) ಯಂತ್ರದ ಒಳ ಭಾಗಗಳಲ್ಲಿ ಅನಾವಶ್ಯಕವಾದ ಮೂಲೆಗಳು, ಎಡೆಗಳು 
ಅಥವಾ ತಗ್ಗುಗಳಿದ್ದರೆ ಆಹಾರವು ಅಲ್ಲಿ ಸೇರಿಕೊಂಡು ದೀರ್ಫಕಾಲ ಉಳಿದು, 
ಬ್ಯಾಕ್ಟೀರಿಯಗಳಿಗೆ ಆಶ್ರಯಸ್ಕ್ಥಾನವಾಗುವುದು ಸ್ವಾಭಾವಿಕ. ಆದ್ದರಿಂದ ಇಂತಹ 
ಸ್ಮಾನಗಳು ಆದಷ್ಟು ಕಡಮೆಯಿರಬೇಕು. 


ಪೂರಣಕ್ರಿಯೆ ಅಥವಾ ಆಹಾರವನ್ನು ಡಬ್ಬಿಗಳಲ್ಲಿ ತುಂಬಿಸುವಿಕೆ 61 


(vii) ಶ್ರದ ಭಾಗಗಳನ್ನು ಸುಲಭವಾಗಿ ಪ್ರತ್ಯೇಕಿಸಿ ಜೋಡಿಸಲಿಕ್ಕೂ, 
ತೊಳೆದು ಶುಚಿಗೊಳಿಸಲಿಕ್ಕೂ ಬರುವಂತಿರಬೇಕು. 

(೪111) ಯಂತ್ರದ ಕೆಲಸ ಸಾಮರ್ಥ್ಯವು ಉತ್ಪಾದನೆಯ ಪ್ರಮಾಣಕ್ಕೆ ಸರಿ 
ಹೊಂದುವಂತಿರತಕ್ಕದ್ದು. 

(1%) ಯಂತ್ರದ ಕೆಲಸದ ಮಟ್ಟವು ಕೈಕೆಲಸ ಎಂತ ಉತ್ತಮವಾದುದಾಗಿದ್ದು 
ಕಡಮೆ ಖರ್ಚಿನಲ್ಲಿ ಪೂರೈಸುವಂತಿರಬೇಕು. 


(೩) ಯಂತ್ರದ ಮೂಲ ಕ್ರಯವೂ ಸಹಾ ದುಬಾರಿಯಾಗಿರಬಾರದು. 


ಯಾವುದೇ ಒಂದು ಯಂತ್ರವು ಮೇಲೆ ಹೇಳಿದ ಎಲ್ಲಾ ಗುಣಗಳನ್ನು ಒಳ 
ಗೊಂಡಿರುವುದು ವ್ಯಾವಹಾರಿಕವಾಗಿ ಸಾಧ್ಯವಿಲ್ಲದಿರಬಹುದಾದರೂ, ಯಂತ್ರಗಳನ್ನು 
ಆರಿಸಿಕೊಳ್ಳುವಾಗ ಈ ಅಂಶಗಳನ್ನು ಲಕ್ಷಿಸಿದಲ್ಲಿ ಸಹಾಯವಾಗುವುದರಲ್ಲಿ ಸಂಶಯವಿಲ್ಲ. 


ಅಧ್ಯಾಯ 6 
ಡಬ್ಬಿಗಳಿಂದ ವಾಯು ಶೋಷಣೆ 


ಕ್ಯಾನಿಂಗ್‌ ವಿಧಾನದಲ್ಲಿ ಡಬ್ಬಿಗಳನ್ನು ಆಹಾರದಿ:ದ ತುಂಬಿದ ನಂತರ ಅವುಗಳನ್ನು 
ಮುಚ್ಚುವ ಮೊದಲು ಅವುಗಳೊ' ಗಿನ ವಾಯುವನ್ನು ಹೊರತಳ್ಳುವುದರ ಪ್ರಾಮುಖ್ಯತೆ 
ಯನ್ನು ಆಹಾರ ತಜ್ಞ ರು ಮೊದಲಿನಿಂದಲೂ ಕ ಡುಕೊಂಡಿದ್ದರು. ಕ್ಯಾನಿಂಗ್‌ನ 
ಇತಿಹಾಸದ ಆರಂಭದ ದಿನಗಳಲ್ಲಿ ವಾಯುವೇ ಆಹಾರ ವಸ್ತುಗಳು 'ಕೆಡುವುದಕ್ಕೆ ಮುಖ್ಯ 
ಕಾರಣವೆಂತಲೂ, ವಾಯುವಿನ ಸಂಪರ್ಕದಿಂದ ಆಹಾರ ಪದಾರ್ಥಗಳನ್ನು ಬೇರ್ಪಡಿಸು 
ವುದರಿಂದ ಅವುಗಳನ್ನು ಹಾಳಾಗದಂತೆ ಉಳಿಸಬಹುದೆಂತಲೂ, ಅಪರ್ಟನ ವಿಧಾಸದ 
ಸಫಲತೆಯ ಗುಟ್ಟು ಡಬ್ಬಿಗಳಲ್ಲಿ ನಿರ್ವಾತವನ್ನು ಏರ್ಪಡಿಸುವುದೇ ಆ 
ಯೆಂತಲೂ. ಗೆ ಲ್ಯೂಸಾಕ್‌ನೇ ಮೊದಲಾದ ಆ ಕಾಲದ ವಿಜ್ಞಾ _ನಿಗಳು ಭಾವಿಸಿದ್ದ 
ಉಬುದನ್ನು ಹಿಂದೆಯೇ ಓದಿರುವಿರಿ... ಲೂಯಿ ಪ್ಯಾಸ್ಟ ರಃ ನ ಪ್ಪ ಕ್ರಯೋಗಗಳ್ಲಿ 
ಆಣುಜೀವಿಗಳ ಕಾರ್ಯವನ್ನು ನಿದರ್ಶಿಸಿದ ನಂತರವೇ, ಲಿಹಾರಗಳ ಜೋಪಾಸನೆ' 
ಯಲ್ಲಿ ಕ್ಕಾನಿಂಗ್‌ ವಿಧಾನದ ನಿಜವಾದ ತತ್ವವು ಸಾಮಾನ್ಯ ತಿಳಿವಳಿಕೆಯಾಗಿ ಮಾರ್ಪಟ್ಟಿ 
ತಾದರೂ ಆಹಾರ ಡಬ್ಬಿಗಳಿಂದ ಸಾಕಷ್ಟು ವಾಯುವನ್ನು ಹೊರತೆಗೆಯದೇ ಮುಚ್ಚಿದಲ್ಲಿ, 
ಉಷ್ಣಸಂಸ್ಕರಣದ ಕಾಲದಲ್ಲೂ, ಅನಂತರವೂ ಡಬ್ಬಿಗಳ ಕೊನೆಗಳು ಶಾಶ್ವತ ಪೀನತೆ 
ಯನ್ನು ಹೊಂದಿ ಅಂತಹ ಡಬ್ಬಿಗಳು ಒಳಗಿನ ಆಹಾರವು ಕೆಟ್ಟಿರುವ ಸೂಚನೆಯನ್ನು 
ತೋರಿಸುವಂತೆಯೇ ಕಾಣುವುದರಿಂದ ಅವು ತ್ಯಾಜ್ಯವೆಂದು ಈಗಲೂ ಪರಿಗಣಿಸಲ್ಪಡು 
ತ್ತವೆ. ಅಲ್ಲದೆ ಮುಚ್ಚಳವು ಸಹ ಒಳಗಿನ ಪ್ರ ಸವದ ಒತ್ತಾಟದ ದೆಸೆಯಿಂದ ತನ್ನ 
ಬಿಗಿತವನ್ನು "ಕಳೆದುಕೊಂ! ಡು ಸೂಕ್ಷ್ಮವಾದ ಎಡೆಗಳುಳ್ಳದ್ದಾಗಬಹುದಾದ್ದರಿಂದ ಅಣು 
ಜೀವಿಗಳ ಪ್ರವೇಶಕ್ಕೆ ಕಾರಣವಾಗಬಹುದು. ಈ ಕಾರಣಗಳಿಂದ, ಸಾಕಷ್ಟು ವಾಯು 
ವನ್ನು ಡಬ್ಬಿಯಿಂದ ತೆಗೆದ ನಂತರವೇ ಅದನ್ನು ವಾಯು ಸೇರದಂತೆ ಬಂದು ಮಾಡ 
ತಕ್ಕ ದ್ದು ವದು ನಿರ್ವಿವಾದ. 


ನಿರ್ವಚನೆ: ಆಹಾರ ತುಂಬಿದ ಡಬ್ಬಿಗಳಿಂದ ವಾಯುವನ್ನು ಹೊರತೆಗೆ 
ಯುವ ಈ ಕಾರ್ಯವು ಕ್ಕಾನಿಂಗ್‌ ವಿಧಾನದ ಮುಖ್ಯ ಹಂತಗಳಲ್ಲಿ ಒಂದಾಗಿದೆ. ಈ 
ಕಾರ್ಯವನ್ನು ` ವಾಯುಶೋಷಣೆ' ಎನ್ನುತ್ತಾರೆ, ಸಂಪೂರ್ಣವಾಗಿ ಈ ಅರ್ಥ 
ಕೊಡುವ ಹಾಗೂ ಇದರ ಉದ್ದೇಶ ಮತ್ತು ಪರಿಣಾಮಗಳೇನೆಂಬುದನ್ನು ಚುಟುಕಾ 
ಗಿಯೂ ಸಮರ್ಪಕವಾಗಿಯೂ ಬಿವರಿಸುವ ನಿರ್ವಚನೆಯು ಈ ರೀತಿಯಿದೆ: “ಪೂರ್ತಿ 
ಗೊಂಡ ಆಹಾರ ಡಬ್ಬಿಗಳು ಸಾಕಷ್ಟು ಪ್ರಮಾಣದ ನಿರ್ವಾತ ಸ್ಥಿತಿಯನ್ನು ಪ್ರದರ್ಶಿ 


ಡಬ್ಬಿಗಳಿಂದ ವಾಯು ಶೋಷಣೆ 63 


ಸುವ ಉದ್ದೇಶದಿಂದ, ತುಂಬಿದ ಡಬ್ಬಿ ಮತ್ತು ಅದರೊಳಗಿನ ಆಹಾರದಿ:ದ ವಾಯು 
ಹಾಗೂ ಇನ್ನಿತರ ಅನಿಲಗಳನ್ನು ಹೊರ ತಳ್ಳುವ ಕಾರ್ಯವೇ " ವಾಯು ಶೋಷಣೆ'.” 
ಈ ವಾಯು ಶೋಷಣೆಯ ಪರಿಣಾಮವಾಗಿ ಡಬ್ಬಿಗಳ ಕೊನೆಗಳು ನಿಮ್ಮವಾಗಿದ್ದು, 
ಒಳಗಿನ ನಿರ್ವಾತ ಸ್ಥಿತಿಗೂ, ಆಹಾರ ಪದಾರ್ಥಗಳ ನಿರ್ದೋಷ ಗುಣಕ್ಕೂ ದ್ಯೋತಕ 
ವಾಗಿರುತ್ತವೆ. 


ಆಹಾರ ಡಬ್ಬಿಗಳ * ನಿರ್ವಾತ? ಮತ್ತು ಅದರ ಮಾಪನ ಕ್ಯಾನಿಂಗ್‌ 
ತಂತ್ರಶಾಸ್ತ್ರದಲ್ಲಿ ಆಹಾರ ಡಬ್ಬಿಗಳಿಗೆ ಅನ್ವಯಿಸುವ ಸಂದರ್ಭದಲ್ಲಿ "ನಿರ್ವಾತ ಎಂಬ 
ಪದವು ಸಾಪೇಕ್ಷಾರ್ಥಕವಾಗಿದೆಯಲ್ಲದೆ ಭೌತಶಾಸ್ತ್ರದಲ್ಲಿಯಂತೆ ಸಂಪೂರ್ಣ ನಿರ್ವಾತ 
ಎಂಬ ಅರ್ಥವನ್ನೊಳಗೊಂಡಿಲ್ಲ. ಅಲ್ಲದೆ, ಯಾವ ವಿಧಾನದಿದಲೇ ಆಗಲಿ ಡಬ್ಬಿ 
ಯೊಳಗಿನ ವಾಯು ಅಥವಾ ಬಾಷ್ಟಗಳನ್ನು ಪೂರ್ತಿಯಾಗಿ ತೆಗೆಯುವುದು ಸಾಧ್ಯವಿಲ್ಲ. 
ಹೀಗಾಗಿ ಡಬ್ಬಿಯ "ನಿರ್ವಾತವು' “ಅಪೂರ್ಣ ನಿರ್ವಾತ 'ವೇ ಆಗಿರುತ್ತದೆ. ಯಾವು 
೦ದು ಆಹಾರ ಡಬ್ಬಿಯೊಳಗಿನ ಒತ್ತಡವು ಹೊರ ವಾತಾವರಣದ ಒತ್ತಡಕ್ಕಿಂತ 
ಎಷ್ಟರ ಮಟ್ಟಿಗೆ ಕಡಮೆಯಾಗಿದೆಯೆ:ಬುದೇ ಆ ಡಬ್ಬಿಯ "ನಿರ್ವಾತ ಎಂದು 
ತಿಳಿಯಬೇಕು. ಕೆಳಗಿನ ಸಮಾಕರಣವು ಈ ಸಂಬುಧವನ್ನು ಸೂಚಿಸತ್ತದೆ : 


ಡಬ್ಬಿಯ ನಿರ್ವಾತ (17) = ವಾತಾವರಣದ ಒತ್ತಡ (Pa) - ಡಬ್ಬಿಯೊಳಗಿನ 
ಷ್‌ ಒತ್ತಡ (Pe) 


"ಈ ಸೂತ್ರದಿಂದ ವಿಶದವಾಗುವ ಒಂದು ಮುಖ್ಯ ಅಂಶವೇನೆಂದರೆ, ಡಬ್ಬಿಯ 
ನಿರ್ವಾತವು ಡಬ್ಬಿಯೊಳಗಿರುವ ವಾಯು ಮತ್ತು ಅನಿಲಗಳ ಒಟ್ಟು ಒತ್ತಡದ ಮೇಲೆ 
ಮಾತ್ರವಲ್ಲದೆ ಹೊರ ವಾತಾವರಣದ ಒತ್ತಡದ ಮೇಲೂ ಅವಲಂಬಿಸಿದೆಯೆಂಬುದು. 


ನಿರ್ವಾತವನ್ನು ಅಳೆಯಲು ಉಪಯೋಗಿಸಲ್ಪಡುವ ಮಾನಗಳು ಒತ್ತಡವನ್ನು 
ಅಳೆಯುವ ಮಾನಗಳೇ ಆಗಿವೆ. ವಾತಾವರಣದ ಒತ್ತಡವನ್ನು ಚದರ ಸೆಂಟಿಮಾಟರಿಗೆ 
ಇಂತಿಷ್ಟು ಕಿಲೊಗ್ರಾಮ್‌ ಎಂಬುದಾಗಿ ಅಥವಾ ಚದರ ಇಂಚಿಗೆ ಇಷ್ಟು ರಾತ್ಲು 
(40 ತೊಲ) ಎಂಬುದಾಗಿ ಹೇಳುವರು. ನಿರ್ವಾತವು ಎರಡು ಒತ್ತಡಗಳೊಳಗಿನ 
ವ್ಯತ್ಯಾಸವೇ ಆದುದರಿಂದ ಅದನ್ನೂ ಇದೇ ಮಾನಗಳಲ್ಲಿ ಸೂಚಿಸಬಹುದು. ಸಾಮಾನ್ಯ 
ವಾಗಿ ಬಳಕೆಯಲ್ಲಿರುವ ಇನ್ನೊಂದು ಕ್ರಮವೆಂದರೆ ಒತ್ತಡವನ್ನು ವಾಯುಭಾರಮಾಪ 
ಕದ ಪಾದರಸ ಸ್ತಂಭದ ಎತ್ತರದಿಂದ, ಇಲ್ಲವೆ ಸೆಂಟಿಮಾಟರುಗಳಲ್ಲಿ ಸೂಚಿಸುವುದು. 
ಇದೇ ಕ್ರಮವನ್ನು, ಡಬ್ಬಿಗಳ ನಿರ್ವಾತದ ಅಳತೆಗೂ ಅನುಸರಿಸಬಹುದು. ಅಂದರೆ 
"ಒಂದು ಆಹಾರದ ಡಬ್ಬಿಯಲ್ಲಿ ಇಂತಿಷ್ಟು ಸೆಂಟಿಮಾಟರ್‌ ಅಥವಾ ಇಂಚು ನಿರ್ವಾತ 


64 "ಕ್ಯಾನಿಂಗ್‌' ಆಹಾರ ಜೋಪಾಸನೆಯ ಒಂದು ಆಧುನಿಕ ವಿಧಾನ 


ವಿದೆ ಎನ್ನಬಹುದು. : kl ಕ್ರಮವೇ ಮೊದಲು ಹೇಳಿದ ಕ್ರಮಕ್ಕಿಂತ ಹೆಚ್ಚಾಗಿ ಬಳಕೆ 
ಯಲ್ಲಿದೆ. ನಿರ್ವಾತಮಾಪಕಗಳ ಮೇಲಿನ ಅಳತೆಗಳು ಸಹ ಪಾದರಸದ ಸೆಂಟಿ 
ಮಾಟರು ಅಥವಾ ಡೆ ಗುರುಶಿಸಲ್ಪಟ್ಟಿರುತ್ತವೆ. ಉದಾಹರಣೆಗಾಗಿ, 
ಒಂದು ಆಹಾರ ಡಬ್ಬಿಯ ಶಿರಾವಕಾಶಮೊಳಗೆ 20” (ಎ50 ಸೆಮಾ) ಒತ್ತಡವಿದೆ 
ಯೆಂದೂ, ಅಳತೆ ಮಾಡುವ ಸ್ಥಳದ ವಾತಾವರಣದ ಒತ್ತಡವು (30" ಅಥವಾ: 76 
ಸೆಮಾ) ಇದೆಯೆಂದೂ ಭಾನಿಸುವ, ಅಗ ಆ ಡಬ್ಬಿಯ ನಿರ್ವಾತದ ಅಳತೆಯು 
(3020) ಇಂಚು ಅಥವಾ 10 ಇಂಟಾಗುವುದು. 


ಡಬ್ಬಿಗಳ ನಿರ್ವಾತವನ್ನು ಅಳೆಯಲು ಅನೇಕ ವಿಧಾನಗಳನ್ನು ಅನುಸರಿಸಬಹುದು. 
ಅತ್ಯಂತ ಸಾಮಾನ್ಯವಾಗಿ ಪ್ರಚಾರದಲ್ಲಿರುವ ವಿಧಾನ, ಡಬ್ಬಿಯ ಮುಚ್ಚಳವನ್ನು 
ಚುಚ್ಚು ವ ನಿರ್ವಾತ ಮಾಪಕದ ಮೊನಚಾದ ನಳಿಗೆಯ ತುದಿಯಿಂದ ಚುಚ್ಚಿ ಕ್ರ ಡುಹಿಡಿ 
ಯುವ ಕ್ರಮ. ಹೀಗೆ. ಚುಚ್ಚಿ ದಾಗ 
ಮಾಪಕದೊಳಗಿರುವ ನ ಕ್ರ ವಾದ 
ಬೋರ್ಡನ್‌ ನಳಿಗೆಗೆ ಡಬ್ಬಿಯ. 
ಶಿರಾವಕಾಶದಲ್ಲಿನೆ ಒತ್ತಡವು ರವಾನಿ 
ಸಲ್ಪಟ್ಟು ಅದರ ವಕ್ಪತೆಯಲ್ಲಾಗುವ 
ವ್ಯತ್ಯಾಸವು ನಿರ್ವಾತ ಮಾಪಕದ 
ಮುಖದ ಎದುರು ತಿರುಗುವ 
ಮುಳ್ಳನ್ನು ಚಲಿಸುವಂತೆ ಮಾಡು 
ವುದು. ಆಗ ಮುಳಿ ನ ತುದಿಯು 
ಸೀದಾ ನಿರ್ವಾತದ ಅಳತೆಯನ್ನೇ 
ಸೂಚಿಸುವ ಯಾವುದೊಂದು ಸಂಖ್ಯೆ 
ಯನ್ನು ತೋರಿಸುವುದೋ ಅದೇ 
ಡಬ್ಬಿಯ ್ಹನಿರ್ವಾತವಾಗಿರುತ್ತದೆ. 
ಈ ವಿಧಾನವು ಅತ್ಯಂತ ಸರಳವೂ, 
ವ್ಯಾವಹಾರಿಕವೂ, ಅನುಕೂಲಕರವೂ 
ಆಗಿರುವ ವಿಧಾನವಾಗಿದೆ. ಆದರೆ 
l ಇದರಲ್ಲಿ ಕೆಲವೊಂದು ದೋಷಗಳು 
. ಚಿತ್ರ: 6-1 ಚುಚ್ಚು ನಿರ್ವಾತಮಾಪಕದ ಉಪ ಅಡಕವಾಗಿವೆ. ಮೊದಲನೆಯದಾಗಿ, 
ಯೋಗ, 10-ನಿರ್ವಾತ ಮಾಪಕ; ೫-ತಿರು.. ಈ. ರೀತಿಯಿಂದ ನಿರ್ವಾತವನ್ನು 
ಗಣೆ ; R-ರಬ್ಬರ್‌ ಬೆಣೆ; 7-ಚುಚ್ಚುವ ತುದಿ; ಅಳೆಯುವಾಗ ಡಬ್ಬಿಯು ಚುಚ್ಚಲ್ಪ 
1-ಮುಚ್ಚಿಳೆ ; “35-ಶಿರಾವಕಾಶ ; ೮-ಆಡಾರ ಡುವುದರಿಂದ, ಇದು ವಿನಾಶಕಾರಿ 
ಡಬ್ಬಿ 





ಡಬ್ಬಿಗಳಿಂದ ವಾಯುಶೋಪಗ 65 


ವಿಧಾನವಾಗಿದೆ. ಆದ್ದರಿಂದ ತಯಾರಿಸಲ್ಪಟ್ಟ ಎಲ್ಲ ಡಬ್ಬಿಗಳ ನಿರ್ವಾತವನ್ನು ಈ 
ಕ್ರಮದಿಂದ ಅಳೆಯುವುದು ಸಾಧ್ಯವಿಲ್ಲ. ಕೆಲವೇ ಮಾದರಿ ಡಬ್ಬಿಗಳನ್ನು ಮಾತ್ರ 
ಅಳೆದು ಇಡೀ ದಿನದ ಡಬ್ಬಿಗಳ ನಿರ್ವಾತವನ್ನು ತಿಳಿದುಕೊಳ್ಳಬೇಕು. ಎರಡನೆಯದಾಗಿ, 
ಈ ರೀತಿಯ ನಿರ್ವಾತಮಾಪಕವು ತೋರಿಸುವ ಅಳತೆಯು ಡಬ್ಬಿಯೊಳಗೆ ಚುಚ್ಚುವ 
ಮೊದಲು ಇದ್ದ ನಿರ್ವಾತಕ್ಕಿಂತ ಸ್ವಲ್ಪ ಕಡಮೆಯಿರುತ್ತದೆ. ಬೋರ್ಡನ್‌ ನಳಿಗೆಯಲ್ಲಿ 
ಮೂಲತಃ ಇರಬಹುದಾದ ಅಲ್ಪ ಪರಿಮಾಣದ ವಾಯುವೇ ಈ ದೋಷಕ್ಕೆ ಕಾರಣ. 
ಮಾಪಕವು ಸೂಚಿಸುವ ನಿರ್ವಾತವು ಡಬ್ಬಿಯ ಸಹಜ ನಿರ್ವಾತವಾಗಿರದೆ, ಡಬ್ಬಿ ಮತ್ತು 
ಮಾಪಕ ನಳಿಗೆಗಳ ಒಟ್ಟು ಫಲಿತ ನಿರ್ವಾತವಾಗಿರುತ್ತದೆ. ದೊಡ್ಡ ಹಾಗೂ ಹೆಚ್ಚು 
ಶಿರಾವಕಾಶವುಳ್ಳ ಡಬ್ಬಿಗಳಲ್ಲಿ ಈ ದೋಷವನ್ನು ಅಲಕ್ಷಿಸಬಹುದಾಗಿದ್ದರೂ, ಚಿಕ್ಕ 
ಗಾತ್ರದ ಮತ್ತು ಕಡಮೆ ಶಿರಾವಕಾಶವುಳ್ಳ ಆಹಾರ ಡಬ್ಬಿಗಳ ನಿರ್ವಾತವನ್ನು ಅಳತೆ 
ಮಾಡುವಾಗ ಈ ದೋಷವು ಗಣನೀಯವಾಗಿರುತ್ತದೆ. ಮೂರನೆಯದಾಗಿ, ಡಬ್ಬಿಯನ್ನು 
ಮಾಪಕದಿ:ದ ಚುಚ್ಚುವಾಗ ಓರೆಯಾಗಿ ಚುಚ್ಚು ವುದರಿ:ದಲೂ, ಡಬ್ಬಿ, ಮಾಪಕ 
ಅಥವಾ ಅಳತೆ ಮಾಡುವವರ ಕೈಯ ಅಲುಗಾಟದಿ:ದಲೂ, ಮಾಪಕದ ಚುಚ್ಚು 
ನಳಿಗೆಯ ಕೊನೆಯಲ್ಲಿರುವ ರಬ್ಬರಿನ ಚಕ್ರವು ಡಬ್ಬಿಗೆ ಸರಿಯಾಗಿ ಒತ್ತಿಕೊಳ್ಳದೆ, 
ವಾತಾವರಣದ ವಾಯುವು ಡಬ್ಬಿ ಯೊಳಗೆ ಸೇರಿಕೊಂಡರೆ, ಅಳತೆಯು ಡಬ್ಬಿ ಪಿಯ ಮುತು 
ನಿರ್ವಾತಕ್ಕಿಂತ ಭಿನ್ನವಾಗುತ್ತದೆ. ಇದನ್ನು ಅಳತೆಯ ದೋಷ ಎನ್ನಬಹುದು. 
ಇವಲ್ಲದೆ, ಮಾಪಕದ ಅಳತೆಗಳನ್ನು ಗುರುತಿಸುವುದರಲ್ಲಿಯೇ ಇರಬಹುದಾದ ದೋಷ 
ಅಳತೆ ಮಾಡುವವರ ವೈಯಕ್ತಿಕ ದೋಷ, ಅಳತೆಯ ಗುರುತನ್ನು ಓರೆಯಾಗಿ ನೋಡಿ 
ಓದುವುದರಿ:ದಾಗುವ , ದೋಷ ಇವೆಲ್ಲವೂ, ಇತರ ಅಳತೆಯ ವಿಧಾನಗಳಲ್ಲಿರುವಂತೆ 
ನಿರ್ವಾತವನ್ನೆಳೆಯುವುದರಲ್ಲೂ ಸೇರಿರಬಹುದು. ಇಷ್ಟೆಲ್ಲ ದೋಷಗಳಿಂದ ಕೂಡಿರ 
ಬಹುದಾಗಿದ್ದರೂ: -ಈ ವಿಧಾನವೇ ಬಹುವಾಗಿ ಬಳಕೆಯಲ್ಲಿರಲು ಮುಖ್ಯ. ಕಾರಣ, 
ವಿಧಾನದ ಸರಳತೆ ಹಾಗೂ ಬೇಕಾಗುವ ಉಪಕರಣದ ಪ್ರಯೋಗಾನುಕೂಲತೆ ಮತ್ತು 
ಎಲ್ಲ ಡಬ್ಬಿಗಳ ನಿರ್ವಾತವನ್ನೂ ಅಳೆಯುವುದು ಅನಗತ್ಯವಾಗಿರುವುದು ಎಂದು 
ಹೇಳಬಹುದು. ಇಂತಹ ಚುಚ್ಚುವ ನಿರ್ವಾತ ಮಾಪಕವನ್ನು ಉಪಯೋಗಿಸುವ 
ರೀತಿಯನ್ನು ಕೊಟ್ಟಿರುವ ಚಿತ್ರದಿಂದ ತಿಳಿದುಕೊಳ್ಳಬಹುದು (ಚಿತ್ರ 6-1). 


ನಿರ್ವಾತಗಳನ್ನು ಅಳೆಯುವ ಇತರ ವಿಧಾನಗಳಲ್ಲಿ "ಪುಟಿತ ನಿರ್ವಾತ ಪರೀಕ್ಷೆ'ಯ 
ವಿಧಾನವು ಎರಡನೆಯದು. ಇದರಲ್ಲಿ ಅಡಕವಾಗಿರುವ ತತ್ವವನ್ನು ಈ ಕೆಳಗಿನ 
ಪ್ರಯೋಗದಿಂದ ಅರಿತುಕೊಳ್ಳಬಹುದು. ಒಂದು ಆಹಾರ ಡಬ್ಬಿಯನ್ನು ಒಂದು 
ಘಂಟಾಕೃತಿಯ ಪಾತ್ರಯೊಳಗಿಟ್ಟು ಆ ಪಾತ್ರೆಗೆ ಮೂರು ದ್ವಾರಗಳಿಂದ ಕೂಡಿದ ನಳಿಗೆ 
ಯನ್ನು ಜೋಡಿಸಿರಿ. ಒಂದು ದ್ವಾರಕ್ಕೆ ನಿರ್ವಾತ ಮಾಪಕವನ್ನೂ, ಎರಡನೆಯದಕ್ಕೆ 
ವಾಯುರೇಚಕ ಪಂಪನ್ನೂ, ಮೂರನೆಯದಕ್ಕೆ ಮುಚ್ಚಿ ತೆರೆಯಲು ಸಾಧ್ಯವಿರುವ ಒಂದು. 


೦ಗ್‌' ಆಹಾರ ಜೋಪಾಸನೆಯ ಒಂದು ಆಧಖಿಕ ವಿಧಾನ 


2 


66 . ಕಕ್ಷಾ 





ಚಿತ್ರ 6-2 ಘಂಟಾಕೃತಿಯ ಪಾತ್ರೆಯೊಳಗೆ ಆಹಾರ ಡಬ್ಬಿ 
Aಿ-ವಾಯುಮಂಡಲಕ್ಕೆ ; ೫-ವಾಯುರೇಚಕ ಪಂಸಿಗೆ; €-ಅಹಾರ ಡಬ್ಬಿ; 
B1-ಫಂಟಾಪಾತ್ರೆ ; NG-ನಿರ್ವಾತಮಾವಕ; ೦P-ಜೋಡಣೆ ನಳಿಗೆ 


ಕವಾಟವನ್ನೂ ಬಿಗಿಯಾಗಿ ಜೋಡಿಸಿರಿ (ಚಿತ್ರ 6-2). ಈಗ ಕವಾಟವನ್ನು ಮುಚ್ಚಿಟ್ಟು 
ಪಂಪಿನ ಸಹಾಯದಿಂದ ಘಂಟಾಕೃತಿಯ ಪಾತ್ರೆಯೊಳಗಿನ ವಾಯುವನ್ನು ಹೊರ 
ಸೆಳೆಯಿರಿ. ಸ್ವಲ್ಪ ಹೊತ್ತಿನಲ್ಲಿ ಪಾತ್ರೆಯೊಳಗಿನ ಒತ್ತಡವು ಕಡಮೆಯಾಗುತ್ತ ಬಂದು 
ಡಬ್ಬಿಯ ಶಿರಾವಕಾಶದೊಳಗಿನ ಒತ್ತಡಕ್ಕೆ ಸಮವಾಗುವುದು. ಇನ್ನೂ ಸ್ವಲ್ಪ ಹೊತ್ತಿ 
ನಲ್ಲಿ ಡಬ್ಬಿಯ ಮುಚ್ಚಳವು ಹೊರಮುಖವಾಗಿ ಪುಟಿಯಂತ್ತದೆ. ಹೀಗೆ ಪುಟಿಯುವಾಗ 
ನಿರ್ವಾತಮಾಪಕವು ಸೂಚಿಸುವ ಅಳತೆಯನ್ನು ಬರೆದಿಟ್ಟುಕೊಳ್ಳಬೇಕು. ಈ ಅಳತೆಯ) 
ಆಹಾರದ ಡಬ್ಬಿಯೊಳಗಿನ ನಿರ್ವಾತ ಮತ್ತು ಅದರ ಮುಚ್ಚಳದ ಹಾಳೆಯ ಪ್ರತಿರೋಧ 
ಬಲಗಳ ಮೊತ್ತದಖ್ಬರಬೇಕು. ಈಗ ಪುಪನ್ನು ನಿಲ್ಲಿಸಿ, ಕವಾಟವನ್ನು ಸ್ವಲ್ಪ ತೆರೆದು 


ಡಬ್ಬಿ ಗಳಿಂದ ವಾಯುಶೋಷಣೆ 67 


ಹೊರ ವಾತಾವರಣದ ವಾಯುವನ್ನು ನಿಧಾನವಾಗಿ ಘಂಟಾಕೃಶಿಯ ಪಾತ್ರೆಯೊಳಗೆ ಪ್ರವೇ 
ಶಿಸುವಂತೆ ಮಾಡಿರಿ. ನಿರ್ವಾತಮಾಪಕವು ತೋರಿಸುವ ನಿರ್ವಾತವು ಕ್ರಮೇಣ ಕಡಮೆ 
ಯಾಗುತ್ತ ಬರುವುದನ್ನು ಕಾಣುವಿರಿ. ಯಾವುದೋ ಒಂದು ಮಿತಿಗೆ ಈ ನಿರ್ವಾತವು 
ಇಳಿದಾಗ ಆಹಾರ ಡಬ್ಬಿಯ ಕೊನೆಯು (ಮುಚ್ಚಳವು) ಪುನಃ ಹಿಂದಕ್ಕೆ ಪುಟಿದು 
ಮೊದಲಿನ ಸ್ಥಿತಿಗೇ ಬರುವುದು. ಹೀಗೆ ಹಿಂದೆ ಪುಟಿಯುವಾಗ ನಿರ್ವಾತಮಾಪಕವು 
ತೋರಿಸುವ ಅಳತೆಯು ಡಬ್ಬಿಯೊಳಗಿನ ನಿರ್ವಾತ ಮತ್ತು ಮುಚ್ಚಳ ಫಲಕದ ಪ್ರತಿ 
ರೋಧ ಬಲಗಳ ವ್ಯತ್ಯಾಸಕ್ಕೆ ಸರಿಹೋಗಬೇಕಷ್ಟೆ. ಈ ಎರಡು ಅಳತೆಗಳ ಸರಾಸರಿ 
ಆಹಾರ ಡಬ್ಬಿಯ ನಿರ್ವಾತವನ್ನು ಕೊಡುತ್ತದೆ. ಈ ತತ್ವದ ಆಧಾರದ ಮೇಲೆ ರಚಿಶ 
ವಾಗಿರುವ ಒಂದು ಉಪಕರಣವನ್ನು 
ಚಿತ್ರ 6-3ರಲ್ಲಿ ತೋರಿಸಿದೆ. ಇದರಲ್ಲಿ 
ಘಂಟಾಕೃತಿಯ ಪಾತ್ರೆಯ ಬದಲಾಗಿ 
ಆಹಾರ ಡಬ್ಬಿಯ ಮೇಲ್ಭಾಗದ 
ಪ್ರತಿನಿಮ್ನತೆಯಿರುವ ಅವಕಾಶದ 
ಲ್ಲಿನ ವಾಯುವನ್ನು ಸೆಳೆಯುವುದ 
ರಿಂದ ಡಬ್ಬಿಯ ಕೊನೆಯು ಪುಟಿಯು 
ಮತೆ ಮಾಡಿ, ನಿರ್ವಾತವನ್ನು ಅಳೆ 
ಯುವ ವ್ಯವಸ್ಥೆಯಿದೆ. ಈ ವಿಧಾನ 
ಹಾಗೂ ಮುಂದೆ ಸೂಚಿಸಲ್ಪಟ್ಟ 
ಇನ್ನಿತರ ವಿಧಾನಗಳು ವಿನಾಶಕಾರೀ 
ವಿಧಾನಗಳಲ್ಲವಾದುದರಿಂ ದ ಪರೀಕ್ಷೆ 
`' ಯಿಂದಾಗಿ ಡಬ್ಬಿಗಳು ನಷ್ಟವಾಗು 
ವುದಿಲ್ಲ ಮಾತ್ರವಲ್ಲದೆ "ಒಂದೇ 
ಡಬ್ಬಿಯ ನಿರ್ವಾತವನ್ನು ಆನೇಕ 
ಬಾರಿ ಅಳೆಯಬಹುದಾಗುತ್ತದೆ. 





ಚಿತ್ರೆ: 6-3 ಪುಟಿನೆಗೆತದಿಂದ ನಿರ್ವಾತ ಮಾಪನ 
ದಿ ಭ 

€-ಆಹಾರ ಡಬ್ಬಿ ; €5-ಪ್ರಪಿನಿಮ್ಮತೆ ; ಔ-ರಬ್ಬರ್‌ ಚಕ್ರ ಇ ನಾ ಹ ಡಸ 
72 ಲೋಹದ ಚಕ್ರ ; 7- ಜೋಡಣೆ ; p-ನಿರ್ವಾತ ನೆಗಳು ಒ ರ್ವಾತ, 


ಷಂಪಿಗೆ; ಸಿ-ವಾಯುಮಂಡೆಲಕ್ಕೆ ; ೪G-ನಿರ್ವಾತ ದಿಂದಾಗಿ ನಿಮ್ನ ವಕ್ರತೆಯನ್ನು 
ಮಾಪಕ. ಹೊಂದಿರುತ್ತವೆ. ಈ "'ಕ್ರಮೈಯ 


ಮೇಲೆ ಬೆಳಕನ್ನು ಹಾಯಿಸಿ ಪ್ರತಿ 
ಫಲನವನ್ನು ೦ಟುಮಾಡಿ, ವಕ್ರತೆಯ ಪರಿಮಾಣವನ್ನು ಗೊತ್ತು ಹಚ್ಚಿ, ಇದರಿಂದಾಗಿ ಡಬ್ಬಿ 
ಯೊಳಗಿನ ನಿರ್ವಾತವನ್ನು ನಿರ್ಧರಿಸುವ ಕ್ರಮವೊಂದಿದೆ. ಈ ವಿಧಾನದಲ್ಲಿ ಡಬ್ಬಿ )ಯ 
ಮುಚ್ಚಳದಿಂದ ಪ್ರತಿಫಲಿತವಾದ ಬೆಳಕಿನ ವರ್ತುಲದ ಗಾತ್ರವನ್ನು ಯಾವುದೇ ಒಂದು 


68 *ಕ್ಯಾನಿಂಗ್‌' ಆಹಾರ ಜೋಪಾಸನೆಯೆ ಒಂದು ಆಧುನಿಕ ವಿಧಾನೆ 


ನಿರ್ದಿಷ್ಟ ನಿರ್ವಾತಕ್ಕೆ ಸಂಬ:ಧಿಸಿಕೊಳ್ಳುವರು. ಹಾಗೆಯೇ ಇನ್ನೊಂದು ವಿಧಾನದಲ್ಲಿ 
ಡಬ್ಬಿಯ ಮೇಲೆ ಅತಿಸೂಕ್ಷ್ಮವಾದ ಗೆರೆಗಳಿಂದ ಕೂಡಿದ ನುರಿಯೋಲಿಕೆ ಗಾಜುಗೆರೆತಟ್ಟೆ 
ಎಂಬ ಗಾಜಿನ ಹಾಳೆಯನ್ನು ಇರಿಸಿ, ಅದರ ಮೂಲಕ ಹಾಯುವ ಬೆಳಕಿನಲ್ಲಿ ಉತ್ಪನ್ನ 
ವಾಗುವ 'ನ್ಯೂಟನ್ನನ ಉಂಗುರ'ಗಳನ್ನು ಅಳೆದು, ಡಬ್ಬಿಯ ನಿರ್ವಾತದ ನಿರ್ಧಾರವನ್ನು 
ಮಾಡುವರು. ಈ ವಿಧಾನಗಳೆಲ್ಲ ಮುಚ್ಚಳದ ವಕ್ರತೆಯನ್ನೇ ಆಧರಿಸಿರುವ ಕಾರಣ 
ದಿಂದ ಅದರ ಪ್ರತಿರೋಧ ಶಕ್ತಿಯನ್ನು ತಿಳಿದಿರುವುದು ಅವಶ್ಯವಾಗುತ್ತದೆ. ಇತ್ತೀಜಿಗೆ 
ಎಲೆಕ್ಟ್ರಾನಿಕ್‌ ಉಪಕರಣಗಳಿಂದಲೂ ನಿರ್ವಾತವನ್ನು ಅಳೆಯುವ ವಿಧಾನವನ್ನು ಕಂಡು 
ಹಿಡಿದಿರುವರು. ಆದರೆ ಈ ವಿಧಾನಗಳಲ್ಲಿ ಯಾವುದೊಂದೂ ಚುಚ್ಚು ನಿರ್ವಾಕ 
ಮಾಪಕದ ಉಪಯೋಗವನ್ನು ಮಾರಿಸುವ ಮಟ್ಟದಲ್ಲಿ ಬಳಕೆಯಲ್ಲಿ ಇನ್ನೂ ಬಂದಿಲ್ಲ 
ಆಹಾರದ ಡಬ್ಬಿಗಳೊಳಗಿನ ನಿರ್ವಾತವನ್ನು ನಿಖರವಾಗಿ ಅಳೆಯುವುದು ಅಗತ್ಯ ' 
ವಿಲ್ಲದಿರುವಾಗ ಕೆಲವೊಮ್ಮೆ ಡಬ್ಬಿಯಿ:ದ ಡಬ್ಬಿಗೆ ನಿರ್ವಾತವು ಏಕ ಪ್ರಕಾರವಾಗಿದೆಯೋ - 
ಅಥವಾ ತುಂಬ ವ್ಯತ್ಯ್ಕಾಸವುಳ್ಳದ್ದಾಗಿದೆಯೋ ಎಂಬುದನ್ನು ಸ್ಕೂಲವಾಗಿ ತಿಳಿದು 
ಕೊಂಡರೆ ಸಾಕಾಗಬಹುದು. ಹೀಗೆ ಸುಲಭವಾಗಿ ನಿರ್ವಾತವು ತೃಪ್ತಿಕರವಾಗಿದೆಯೋ 
ಇಲ್ಲವೋ ಎಂಬುದನ್ನು ತಿಳಿದುಕೊಳ್ಳುವ ಇನ್ನೊಂದು ವಿಧಾನ ಕಾರ್ಪಾನೆಗಳಲ್ಲಿ 
ಸಾಮಾನ್ಯವಾಗಿ ಬಳಕೆಯಲ್ಲಿದೆ. ಇದರಲ್ಲಿ ಡಬ್ಬಿಗಳ ಮುಚ್ಚಳವನ್ನು ಒಂದು 'ಶ್ರುಶಿ 
ಪರೀಕ್ಷಕದಿಂದ ಕುಪಿಸುವಂತೆ ಹೊಡೆದು ಆಗ ಹೊರಡುವ ಶಬ್ದವನ್ನಾಲಿಸಿ, ಇದರ 
ಮೇಲಿದ ಡಬ್ಬಿಯೊಳಗಿರಬಹುದಾದ ನಿರ್ವಾತವನ್ನು ಆಂದಾಜು ಮಾಡಬಹುದು. 
ತುದಿಯಲ್ಲಿ ಒಂದು ಗುಂಡು ಇರುವ ತೆಳ್ಳಗಿನ ಲೋಹದ ಪಟ್ಟೆಯಿ:ದ ಮಾಡಲ್ಪಟ್ಟ ಈ 
ಸಲಕರಣೆಯ ಉಪಯೋಗವನ್ನು 
ಚಿತ್ರ 6-4 ರಲ್ಲಿ ತೋರಿಸಿದೆ. ಈ 
ವಿಧಾನವು ಡಬ್ಬಿಗಳ ನಿರ್ವಾತದ 
ಅಳತೆಯನ್ನು ಕೊಡಲಾರದು. ಆದರೆ, 
ಒಂದೇ ಗಾತ್ರದ ಹಾಗೂ ಏಕ ಪ್ರಕಾ 
ರವಾದ ಶಿರಾವಕಾಶವುಳ್ಳ ಡಬ್ಬಿಗಳ 
ಸಮುದಾಯವನ್ನು ತೀವ್ರವಾಗಿ 
ಪರೀಕ್ಷಿಸಿ, ಸಾಕಷ್ಟು ನಿರ್ವಾತವಿಲ್ಲದ 
ಡಬ್ಬಿಗಳು ಯಾವುವೆಂದು ಕಂಡು 
ಹಿಡಿದು ಪ್ರತ್ಯೇಕಿಸುವ ಉದ್ದೇಶ 
ಚಿತೆ : 6-4 ಶ್ರುತಿಪರೀಕ್ಷಕದಿಂದ ನಿರ್ವಾತವನ್ನು ಹೇ 
ತಿಳಿಯುವುದು: “a ಡಬ್ಬಿ, 7-ಶ್ರುತಿ. ಸಸ ಈ ಸ್ರ ಕೃಷ್ಟ, 
ಪರೀಕ್ಷಕ. 





ಡಬ್ಬಿಗಳಿಂದ ವಾಯುಶೋಷಣೆ 69 


ಡಬ್ಬಿಗಳಲ್ಲಿ ವಾಯು 

ವಾಯು ಶೋಷಣಕ್ರಿಯೆಯಿಂದ ಹೊರತೆಗೆಯಲ್ಪಡುವ ವಾಯುವು ಆಹಾರ 
ದಿಂದ ತುಂಬಿದ ಡಬ್ಬಿಗಳೊಳಗೆ ಎಲ್ಲಿಂದ ಬರುವುದು ಮತ್ತು ಎಲ್ಲೆಲ್ಲಿ ಸೇರಿಕೊ:ಡಿರು 
ವುದು ಸಾಧ್ಯವಿದೆ ಎಂಬುದನ್ನು ವಿಚಾರಿಸುವ. ತಯಾರಿತ ಆಹಾರವನ್ನು ಡಬ್ಬಿಗಳ 
ಮೇಲಂಚಿನವರೆಗೂ ಸಂಪೂರ್ಣವಾಗಿ ತುಂಬಿಸುವುದಿಲ್ಲವಷ್ಟೆ. ಆಹಾರ ತುಂಬಿದ 
ನಂತರ, ಆಹಾರದ ಮೇಲ್ಮಟ್ಟಕ್ಕಿಂತ ಮೇಲೆ ಇರುವ ಶಿರಾವಕಾಶದಲ್ಲಿ ವಾತಾವರಣದ 
'ವಾಯುವೂ, ದ್ರವ ಪದಾರ್ಥಗಳ ಆವಿಯೂ ಇರುತ್ತವೆ. ಇವುಗಳೇ ಶೋಷಿಸಲ್ಪಡುವ 
ಅನಿಲಗಳ ಮುಖ್ಕಾಂಶವಾಗಿವೆ. ಘನರೂಪದ ಆಹಾರಗಳನ್ನು ಡಬ್ಬಿಗಳಲ್ಲಿ ಬಿಗಿಯಾಗಿ 
ತುಂಬಿಸಿದಾಗಲೂ, ಇನ್ನೊಂದು ದ್ರವವು (ಪೂರಣ ಮಾಧ್ಯಮ) ಈ ಘನ ತುಂಡುಗಳ 
ನಡುವಿನ ಎಡೆಗಳನ್ನು ಪೂರ್ತಿಯಾಗಿ ಆಕ್ರಮಿಸದಿದ್ದಲ್ಲಿ, ಇಂತಹ ಎಡೆಗಳಲ್ಲಿ ವಾಯುವಿನ 
ಸ್ವಲ್ಪಾಂಶವು ಉಳಿದುಬಿಡುತ್ತದೆ. ಹಾಗೆಯೇ ದ್ರವ ಆಹಾರಗಳಲ್ಲಿ ಅವುಗಳ ಮೇಲ್ಮಟ್ಟ 
ಕೈಂತ ಕೆಳಗಡೆಯಲ್ಲಿ ವಾಯುವಿನ ಗುಳ್ಳೆಗಳು ಡಬ್ಬಿಯ ಒಳಮೈಗಾಗಲೀ ತುಂಬಲ್ಪಟ್ಟ 
ಆಹಾರದ ತುಂಡುಗಳ ಮೈಗಾಗಲೀ ಅಂಟಿಕೊಂಡಿರಬಹುದು. ಕೆಲವು ಹಣ್ಣುಹಂಪಲು 
ಮತ್ತು ತರಕಾರಿಗಳ ಹೋಳುಗಳಲ್ಲಿ ಗಣನೀಯ ಪರಿಮಾಣಗಳಲ್ಲಿ ಅಂಗಾಂಶ ಅನಿಲಗಳು 
ಸ್ವಾಭಾವಿಕವಾಗಿಯೇ ಇರುತ್ತವೆ. ಇನ್ನೂ ಕೆಲವು ಸಂದರ್ಭಗಳಲ್ಲಿ ದ್ರವ ಪದಾರ್ಥ 
ಗಳನ್ನು ಬಿಸಿ ಮಾಡದೆ ಡಬ್ಬಿಗಳಲ್ಲಿ ತು:ಬಿ ಮುಚ್ಚುವ ಆಹಾರಗಳಲ್ಲಿ ವಾಯುವಿನ 
ಅಲ್ಪಾಂಶವು ಕರಗಿಯೂ ಇರಬಹುದಾಗಿದೆ. ಈ ಎಲ್ಲ ವಾಯು, ಬಾಷ್ಟ ಅಥವಾ 
ಅನಿಲಗಳನ್ನುಡಬ್ಬಿಗಳಿಂದ ಹೊರತಳ್ಳದೆಯೇ ಮುಚ್ಚಿದಲ್ಲಿ, ಉಷ್ಣಸಂಸ್ಕರಣದ ಹಂತ 
ದಲ್ಲಿ ಈ ಅನಿಲಗಳ ಡಬ್ಬಿಯ ಮೇಲ್ಕೊನೆಯ ಶಿರಾವಕಾಶದಲ್ಲಿ ಒಟ್ಟಾಗಿ ಸಂಗ್ರಹವಾಗು 
ವುದರಿಂದ, ಆಹಾರ ಡಬ್ಬಿಯಲ್ಲಿ ಅಂತಿಮವಾಗಿ ಇರಬೇಕಾದ ನಿರ್ವಾತವು ಬಹಳಷ್ಟು 
ಕಡಮೆಯಾಗಂತ್ತದೆ. ಈ ಕಾರಣಗಳಿಂದ ಡಬ್ಬಿಗಳನ್ನು ಬಿಗಿಯಾಗಿ ಮುಚ್ಚುವ 
ಮೊದಲೇ ಈ ವಾಯು ಮತ್ತು ಆನಿಲಗಳನ್ನು ಶೋಷಿಸುವುದು ಅವಶ್ಯ. 


ವಾಯುಶೋಷಣೆಯ ಉದ್ವ್ವೇಶಗಳು ; ಆಹಾರದ ಡಬ್ಬಿಗಳಿಂದ ವಾಯು 
ವನ್ನು ಶೋಷಿಸಿ ಸಾಕಷ್ಟು ಪರಿಮಾಣದ ನಿರ್ವಾತವನ್ನು ಏರ್ಪಡಿಸುವುದರ ಉದ್ದೇಶ 
ಗಳು ಮುಖ್ಯವಾಗಿ - (1) ಡಬ್ಬಿಗಳ ಕೊನೆಗಳು ಸಮತಟ್ಟಾಗಿ ಇಲ್ಲವೆ ನಿಮ್ಮವಾಗಿ 
ಇರುವಂತೆ ಮಾಡುವುದು, (11) ಡಬ್ಬಿಗಳನ್ನು ಉಷ್ಣಸಂಸ್ಕರಣಗೊಳಿಸುವ. ಸಮಯ 
ದಲ್ಲಿ ಅವುಗಳ ಮುಚ್ಚಳಗಳು ವಿಕೃತಿ ಹೊಂದದಂತೆ ನೋಡಿಕೊಳ್ಳುವುದು ಮತ್ತು 
(111) ಡಬ್ಬಿಗಳ ಒಳಕೊರೆತ ಕಡಮೆ ಮಾಡುವುದು, ಎಂಬುದಾಗಿ ಕ್ಲಾರ್ಕ್‌, ಕ್ಲೊ ಮತ್ತು 
ಶಾಸ್ತ್ರಮ ಎಂಬ ತಜ್ಞರು ಹೇಳಿದ್ದಾರೆ. ಇವೇ ಮೂರು ಉದ್ದೇಶಗಳನ್ನು ಇತರ 
ಆಹಾರ ವಿಜ್ಞಾನಿಗಳೂ ಲೇಖಕರೂ ಸ್ಪಷ್ಟಪಡಿಸಿರುವರು.  ಬಮ್‌ಗಾರ್ಟಸರ್‌ 
ಎ:ಬ ಕ್ಯಾನಿಂಗ್‌ ತಜ್ಞರು ಈ ವಾಯು ಶೋಷಣೆಯ ಉದ್ದೇಶಗಳನ್ನು ಸವಿವರವಾಗಿ 


70 “ಕ್ಯಾನಿಂಗ್‌” ಆಹಾರ ಜೋಪಾಸನೆಯ ಒಂದು ಆಧುನಿಕ ವಿಧಾಸ 


ವಿಮರ್ಶಿಸಿ, ಮೇಲೆ ಹೇಳಿದ ಮೂರರ ಜೊತೆಗೆ ಇನ್ನೂ ಕೆಲವು ಉದ್ದೇಶಗಳು ವಾಯು 
ಶೋಷಣೆಯಿಂದಾಗಿ ನೆರವೇರುತ್ರವೆಂದು ವಾದಿಸಿರುವರು. ಈ ಎಲ್ಲರ ಅಭಿಪ್ರಾಯ 
ಗಳನ್ನೂ ಆಧರಿಸಿ, ಸಂಗ್ರಹಿಸಿ ಹೇಳುವುದಾದರೆ, ಉತ್ತಮವಾದ ಮಟ್ಟ ಸಿದ ನಿರ್ವಾತ 
ವನ್ನು ಆಹಾರ ಡಬ್ಬಿಗಳಲ್ಲಿ ಉಂಟುಮಾಡುವುದರ ಉದ್ದೇಶಗಳನ್ನು ಈ ಕೆಳಗಿನಂತೆ 
ವಿಂಗಡಿಸಿಕೊಳ್ಳಬಹುದು. 


(1) ಪೂರ್ಶಿಗೊ:ಡ ಆಹಾರ ಡಬ್ಬಿಗಳ ಕೊನೆಗಳು ಸಮತಟ್ಟಾಗಿ ಅಥವಾ 
ನಿಮ್ಮ ವಕ್ರವಾಗಿ ಇರುವಂತೆ ಮಾಡಿ, ಒಳಗಿನ ಆಹಾರವು ಉತ್ತಮ ಸ್ಥಿ ತಿಯಲ್ಲಿ ಲ್ಲಿ (ಇದೆ 
ಯೆಂಬುದಕ್ಕೆ ನಿದರ್ಶನವಾಗುಮಂತೆ ಮಾಡುವುದು. 


(10 ಉಷ್ಣ ಸಂಸ್ಕರಣದ ಕಾಲದಲ್ಲಿ ಡಬ್ಬಿಗಳ ಒಳಗಡೆಯಲ್ಲಿ ಉತ್ಪನ್ನ ವಾಗ್ಯವ 
ಅಧಿಕ ಒತ್ತ ಡದಿಂದಾಗಿ, ಡಬ್ಬಿಗಳ ಕೊನೆಗಳು ವಿಕೃ ೃತಿಗೊಳ್ಳ ದಂತೆ ಮಾಡುವುದು. 


(11). ಡಬ್ಬಿಯೊಳಗೆ ಉಳಿಯಬಹುದಾದ ಆಮ್ಲಜನಕ ಕಡಮೆಯಾಗುವ್ಯ 
ದರಿಂದಾಗಿ- a \ 


9 
ಅ) ಒಳಕೊರೆತವು ಕ್ಷೀಣಿಸಿ ಡಬ್ಬಿಯ ಆಹಾರಗಳ ಉಳಿಯುವಕಾಲ , 
ಹೆಚ್ಚುವುದು. 4 
ಆ) ಆಹಾರದಲ್ಲಿರುವ ಮೇಧಸ್ಸು ಮೊದಲಾದ ಅಂಶಗಳ ಆಕ್ಸೀಕರಣದಿಂದ 
ಉಂಟಾಗುವ ಕೆಡುವಿಕೆಯು ಕಡಮೆಯಾಗುವುದು. 
ಇ) ಡಬ್ಬಿ ಸಿಯ ಆಹಾರಗಳ ಪೋಷಕಗುಣಗಳು (ಮುಖ್ಯವಾಗಿ ಏಟಮಿನ್‌ "07) 
ನಾಶವಾಗದೆ ಉಳಿಯುವುವು. 
ಈ) ಉಷ್ಣಸ ಸಂಸ್ಕರಣ ಕ್ರಿಯೆಯಲ್ಲಿ ಅಳಿದುಳಿಯಬಹುದಾದ ವಾಯುಣ್ಣ 
ಜೀವಿಗಳ ಬೀಜಾಣುಗಳು ವೃದ್ಧಿಗೊಳ್ಳದಂತೆ ನೋಡಿಕೊಳ್ಳುವುದು. 


(1೪) ಆಮ್ಲಾಯ ಆಹಾರದ ಡಬ್ಬಿಯೊಳಗೆ ಉತ್ಪನ್ನವಾಗುವ ಜಲಜನಕ 
ಅನಿಲಕ್ಕೆ ಸಾಕಷ್ಟು ಅವಕಾಶವನ್ನು ಒದಗಿಸಿಕೊಡುವುದು. 


ಡಬ್ಬಿಯ ಆಹಾರಗಳ ಮೇಲೆ ವಾಯು ಶೋಷಣೆಯ ಪ್ರಭಾವ: 
ಮೇಲೆ ಹೇಳಿದ ಉದ್ದೇಶಗಳನ್ನು ಸಾಧಿಸುವುದರಿಂದ, ಡಬ್ಬಿಗಳಲ್ಲಿ ಜೋಪಾಸನೆ ಮಾಡ 
ಲ್ಪಟ್ಟ ಆಹಾರ ಪದಾರ್ಥಗಳ ಮೇಲೆ ವಾಯು ಶೋಷಣೆಯಿಂದ ಉಸಟಾಗುವ ಸತ್ನರಿ 
ಣಾಮಗಳೇನು ಎಂಬುದನ್ನು ಊಹಿಸಬಹುದಾಗಿದೆ. ಉತ್ತಮ ಮಟ್ಟದ ನಿರ್ವಾತ 
ವನ್ನು ಉಂಟುಮಾಡುವ ಈ ಕಾರ್ಯದ ಪ್ರಭಾವವು ವಿವಿಧ ಆಹಾರ ಪದಾರ್ಥಗಳ 
ಹಾಗೂ ಅವುಗಳನ್ನಿರಿಸಿದ ಡಬ್ಬಿಗಳ ಮೇಲೆ ಎಷ್ಟರ ಮಟ್ಟಿಗಿದೆ ಎಂಬುದನ್ನು ಸ್ವಲ್ಪ 
ವಿವರವಾಗಿ ಪರಿಶೀಲಿಸೋಣ, 


ಡಬ್ಬಿಗಳಿಂದ ವಾಯುಶೋಷಣೆ | 71 


(1) ಒತ್ತಡದಿಂದ ಡಬ್ಬಿಗಳ ವಿಕೃತಿ: ಆಹಾರ ತುಂಬಿದ ಡಬ್ಬಿಗಳನ್ನು 
ಉಷ್ಣಸ:ಸ್ಕರಣಕ್ಟಿಯೆಗೆ ಗುರಿಪಡಿಸುವಾಗ ಬಿಗಿಯಾಗಿ ಮಂಚ್ಚಲ್ಪಟ್ಟ ಡಬ್ಬಿಗಳು ನೀರಿ 
ನಲ್ಲಾಗಲೀ ಉಗಿಯಲ್ಲಾಗಲೀ ಇರಿಸಲ್ಪಟ್ಟು ಬಿಸಿ ಮಾಡಲ್ಪಡುತ್ತವೆ. ಈ ಕ್ರಿಯೆ 
ಯಲ್ಲಿ ಸಾಮಾನ್ಯವಾಗಿ 100°€ ನಿಂದ 12150 ನ ವರೆಗಿನ ಉಷ್ಣತಾಮಾನಗಳನ್ನು 
ಉಪಯೋಗಿಸುವುದು ವಾಡಿಕೆಯಾಗಿದೆ. ಆಲ್ಪಾಮ್ಲಾಯ ಆಹಾರಗಳ ಡಬ್ಬಿಗಳನ್ನು 
ಉಗಿಹಂಡೆಗಳಲ್ಲಿಟ್ಟು ಸಂತೃಪ್ತ ಉಗಿಯ ಪರಿಣಾಮಕ್ಕೆ ಗುರಿಪಡಿಸಿ ಕಾಯಿಸುವುದು 
ಸಾಂಪ್ರದಾಯಿಕ ಕ್ಯಾನಿಂಗ್‌ ವಿಧಾನದಲ್ಲಿ ಅನುಸರಿಸುವ ರೀತಿ. ಹೀಗೆ ಉಗಿಹಂಡೆ 
ಗಳಲ್ಲಿ ಉಪಯೋಗಿಸಲ್ಪಡುವ ಉಗಿಯ ಒತ್ತಡವು ಸಂದರ್ಭಾನುಸಾರವಾಗಿ ಚದರ 
ಇಂಚಿಗೆ 10 ರಿಂದ 15 ರಾತ್ಲು (೧40 ತೊಲ) ಗಳಷ್ಟಿರಬಹುದು. ಅಂದರೆ, ಉಗಿ 
ಹಂಡೆಯೊಳಗಿನ ಉಷ್ಣತಾಮಾನವು ಒತ್ತಡಕ್ಕೆ ಅನುಗುಣವಾಗಿ 115" ನಿಂದ 
121°C (ಅಥವಾ ಸುಮಾರು 2409೯ ನೀದ 25058) ನ ವರೆಗೆ ಇರುತ್ತದೆ. 
ಉಷ್ಣಸ:ಸ್ಕರಣದ ಮೊದಲ ಭಾಗದಲ್ಲಿ ಡಬ್ಬಿಗಳೊಳಗಿನ ಆಹಾರದ ಉಷ್ಣತೆಯು ಉಗಿ 
ಹಂಡೆಯ ಉಷ್ಣತಾಮಾನಕ್ಕಿಂತ ಕಡಮೆಯಿರುವುದರಿಂದ ಡಬ್ಬಿಯೊಳಗಿನ ಹೊರಮುಖ 
ಒತ್ತಡವು ಉಗಿಯ ಒಳಮುಖ ಒತ್ತಡಕ್ಕಿಂತ ಕಡಮೆಯಿರುತ್ತದೆ. ಆದರೆ, ಡಬ್ಬಿಯ 
ಆಹಾರವು ಬಿಸಿ ಏರಿದಂತೆಲ್ಲ ಡಬ್ಬಿಯ ಒಳಗಿನಿಂದ ವರ್ತಿಸುವ ಒತ್ತಡವು ಹೆಚ್ಚುತ್ತ 
ಹೋಗಿ, ಸಂಸ್ಕರಣಕ್ರಿಯೆಯ ಅಂತ್ಯಕಾಲದಲ್ಲಿ ಹೊರಗಿನಿಂದ ವರ್ತಿಸುವ ಉಗಿಯ 
ಒತ್ತಡಕ್ಕಿಂತ ಅಧಿಕವಾಗುವುದು. ಈ ಮೊದಲೇ ಡಬ್ಬಿಯೊಳಗಿನ ವಾಯುವು ಶೋಷಿತ 
ವಾಗಿರದೆ ಇದ್ದ ಸಂದರ್ಭದಲ್ಲಿ ಈ ಒತ್ತಡಗಳ ವ್ಯತ್ಕಾಸವು ಹೊರಮುಖವಾಗಿ ಚದರ 
ಇಂಚಿಗೆ 15 ರಿಂದ 18 ರಾತ್ಲುಗಳ ವರೆಗೆ ಆಥವಾ ಆದಕ್ಕೂ ಹೆಚ್ಚಾಗಬಹುದು. ಈ 
ಒತ್ತಡದ ಪರಿಣಾಮವಾಗಿ ಆಹಾರ ಡಬ್ಬಿಗಳ ಕೊನೆಗಳು (ಮುಚ್ಚಳಗಳು) ಹೊರ 
ಮುಖವಾಗಿ ಒತ್ತಲ್ಪಟ್ಟು ಆವು ಶಾಶ್ರ ತವಾಗಿ ಉಬ್ಬಿ ನಿಲ್ಲುವುದಕ್ಕೆ ಕಾರಣವಾಗಬಹುದು. 
ಅಲ್ಲದೆ ಮುಚ್ಚಳವನ್ನು ಡಬ್ಬಿಯ ದೇಹಭಾಗಕ್ಕೆ ಕೂಡಿಸಿದ ಜೋಡಣೆಯು ಸಹ 
ಶಿಥಿಲವಾಗಿ ಡಬ್ಬಿಯು ತಣಿಸಲ್ಪಡುವಾಗ ನೀರನ್ನೂ ವಾಯುವನ್ನೂ ಅವುಗಳೊಡನೆ 
ಅಣುಜೀವಿಗಳನ್ನೂ ಒಳಹೀರುವ ಸಾಧ್ಯತೆಯಿದೆ. ಡಬಿ ಯ ಹಾಗೂ ಮುಚ್ಚಳಗಳ 
ರಚನೆಯಲ್ಲಿ ಸಾಮಾನ್ಯವಾಗಿ ಉಪಯೋಗಿಸಲ್ಪಟ್ಟ ತಗಡಿನ ದಪ್ಪ, ಡಬ್ಬಿಯ ಗಾತ್ರ 
ಮತ್ತು ವ್ಯಾಸ ಹಾಗೂ ಮುಚ್ಚಳದಲ್ಲಿರುವ ವಿಕಸನ ವಲಯಗಳಂ ಮತ್ತು ಇತರ 
ಸ್ವಭಾವಗಳನ್ನು ಅನುಸರಿಸಿಕೊಂಡು, ಡಬ್ಬಿಗಳು ಯಾವುದೋ ಒಂದು ಮಿತಿಯೊಳಗಿನ 
ಅಧಿಕ ಒತ್ತಡವನ್ನು ನಿರೋಧಿಸಬಲ್ಲವು. ಉಗಿಹಂಡೆಯೊಳಗಿದ್ದು ಬಿಸಿಯಾಗಿ ಇರು 
ವಷ್ಟುಕಾಲ ಡಬ್ಬಿಗಳ ಕೊನೆಗಳು ಪೀನತೆಯನ್ನು ಪಡೆದಿದ್ದರೂ ಸಹ ತಣಿಸಲ್ಪಟ್ಟೊಡನೆ 
ಯಥಾಸ್ಥಿತಿಗೆ (ಅಂದರೆ ಸಮತಟ್ಟಾದ ಆಥವಾ ನಿಮ್ಮವಾದ ಸ್ಥಿತಿಗೆ) ಬರುತ್ತವೆ. 
ಆದರೆ ಹೊರತಳ್ಳುವ ಅಧಿಕ ಒತ್ತಡವು ಡಬ್ಬಿಯ ಮುಚ್ಚಳದ ಪ್ರತಿರೋಧಶಕ್ತಿಯ 
ಮಿತಿಗಿಂತ ಮಾರಿದ್ದರೆ, ಅಂತಹ ಆಹಾರ ಡಬ್ಬಿಗಳ ಕೊನೆಗಳಂ ಶಾಶ್ವತವಾಗಿ ಉಬ್ಬಿಯೇ 


72 "ಕ್ಯಾನಿಂಗ್‌? ಆಹಾರ ಜೋಪಾಸನೆಯ ಒಂದು ಆಧುನಿಕ ವಿಧಾನೆ 


ಇದ್ದು ಈ ಕಾರಣದಿ:ದ ಅವು ತ್ಯಾಜ್ಯವಾಗಿ ಪರಿಗಣಿಸಲ್ಪಡುತ್ತವೆ. ಚಿಕ್ಕ ಡಬ್ಬಿಗಳು, 
ಅಂದರೆ ಸುಮಾರು 3.5 ಇಂಚಿನೊಳಗಿನ ವ್ಯಾಸವುಳ್ಳವು, ಚದರ ಇಂಚಿಗೆ 10 ರಿಂದ 12 
ರುತ್ಸು (ಎ40 ತೊಲ) ಗಳ ವರೆಗಿನ ಒತ್ತಡಾಧಿತ್ಯವನ್ನು ಎದುರಿಸಿಯೂ ಪೂರ್ವ 
ಸ್ಥಿತಿಗೆ ಹಿಂತಿರುಗಬಲ್ಲವು. ಆದರೆ ದೊಡ್ಡ ಡಬ್ಬಿಗಳ ಒತ್ತಡನಿರೋಧಕ ಶಕ್ತಿ ಇದ 
ಕ್ಕಿಂತ ತು.ಬಾ ಕಡಮೆಯಿರುತ್ತದೆ. ಆದುದರಿಂದ ಉಷ್ಣಸಂಸ್ಕರಣಕ್ಕೆ ಮೊದಲೇ 
ಆಹಾರದ : ಡಬ್ಬಿಗಳನ್ನು ಚೆನ್ನಾಗಿ ವಾಯುಶೋಷಣೆಗೊಳಿಸಿದ್ದಲ್ಲಿ ಮಾತ್ರ ಇಂತಹ 
ದುಷ್ಪರಿಣಾಮಗಳನ್ನು ನಿವಾರಿಸಬಹುದು ಎಂಬುದನ್ನು ಗಮನಿಸಬೇಕು. ' 


(11) ಆಹಾರಗಳ ಬಣ್ಣ, ರುಚಿ, ವಾಸನೆಗಳ ಮೇಲೆ ವಾಯು 
ಶೋಷಣೆಯ ಪ್ರಭಾವ : ಎಲ್ಲ ರಾಸಾಯನಿಕ ಕ್ರಿಯೆಗಳೂ ಅಧಿಕ ಉಷ್ಣತಾ 
ಮಾನಗಳಲ್ಲಿ ಸಹಜವಾಗಿಯೇ ತೀವ್ರಗೊಳ್ಳುತ್ತವೆ. ಇಂತಹ ಕ್ರಿಯೆಗಳು ಡಬ್ಬಿಯ 
ಆಹಾರಗಳನ್ನು ಉಷ್ಣಸಂಸ್ಕಾರಕ್ಕೊಳಪಡಿಸಿದಾಗ ವೇಗವಾಗಿ ನಡೆಯುತ್ತವೆ. ಇ 
ಗಳಲ್ಲಿ ಆಹಾರಗಳ ಬಣ್ಣ, ರುಚಿ ಹಾಗೂ ವಾಸನೆಗಳಿಗೆ ಕಾರಣವಾದ ಕೆಲವು ಅಂಶಗಳ್ಳೂ 
ಡಬ್ಬಿಗಳ ಶಿರಾವಕಾಶದಲ್ಲಿ ಉಳಿದಿರುವ ಆಮ್ಲಜನಕವೂ ಭಾಗವಹಿಸುತ್ತವೆ. ಈ. 
ರಾಸಾಯನಿಕ ಪದಾರ್ಥಗಳು ವಿಭಜನೆ ಹೊಂದಿ ಆಹಾರವು ಕಂದುಬಣ್ಣಕ್ಕೆ ತಿರುಗುವುದು. ' 
ಉತ್ಕರ್ಷಣೆ ಹೊ:ದಿ ಜಿಡ್ಡು ವಾಸನೆಯನ್ನು ಪಡೆಯುವುದು ಮತ್ತು ಸ್ವಾಭಾವಿಕವಾದ 
ರುಚಿಯನ್ನು ಕಳೆದುಕೊಳ್ಳುವುದು, ಇವೆಲ್ಲ ಡಬ್ಬಿಯೊಳಗೆ ಆಮ್ಲಜನಕದ ಅಂಶವು 
ತುಂಬ ಇರುವಾಗ ಮತ್ತಷ್ಟು ಆಧಿಕವಾಗುವುವು. ಆಮ್ಲಜನಕವು ಅನೇಕ ರಾಸಾ 
ಯನಿಕ ಕ್ರಿಯೆಗಳಲ್ಲಿ ಭಾಗವಹಿಸುವುದು ಮಾತ್ರವಲ್ಲದೆ ಇತರ ಅನೇಕ ಕ್ರಿಯೆಗಳಲ್ಲಿ 
ಉತ್ಪ್ರೇರಕವಾಗಿ ವರ್ತಿಸುತ್ತದೆ. ಇದರಿ:ದಾಗಿ ಡಬ್ಬಿಯ ಆಹಾರಗಳು ತಮ್ಮ ಆಕರ್ಷಣೆ, 
ಮೌಲ್ಯ ಹಾಗೂ ರುಚಿಗಳನ್ನು ಕಳೆದುಕೊಳ್ಳುವುದು ಮಾತ್ರವಲ್ಲ, ಆಸ್ವೀಕೃತವಾಗುವಷ್ಟರ 
ಮಟ್ಟಿಗೂ ಕೆಡಬಹುದು. ಆದರೆ ಉಗಿಹೆ:ಡೆಗಳಲ್ಲಿ ಸಂಸ್ಕರಣಗೊಳಿಸುವ ಮೊದಲು 
ಡಬ್ಬಿಗಳನ್ನು ಉತ್ತಮ ವಾಯುಶೋಷಣೆಗೆ ಗುರಿಪಡಿಸಿ ಅವುಗಳೊಳಗಿನ ವಾಯುವಿನ 
ಬಹು ಅ:ಶವನ್ನು ತೆಗೆಯುವುದರಿಂದ ಆಹಾರಗಳ ಸ:ಪರ್ಕದಲ್ಲಿರುವ ಆಮ್ಲಜನಕದ 
ಅಂಶವೂ ಅತ್ಯಲ್ಪವಾಗುವ ಕಾರಣ, ಈ ರಾಸಾಯನಿಕ ಕ್ರಿಯೆಗಳ ಪರಿಣಾಮಗಳು ಮಿತಿ 
ಮಾರವೆ, ಆಹಾರ ಪದಾರ್ಥಗಳು ತಮ್ಮ ಮೂಲ ಬಣ್ಣ, ರುಚಿ ಹಾಗೂ ವಾಸನೆಗಳ 
ಆಧಿಕಾಂಶವನ್ನು ಉಳಿಸಿಕೊಳ್ಳುವುದು ಸಾಧ್ಯವಿದೆ. 


(i) ವಾಯು ಶೋಷಣೆ ಮತ್ತು ಆಹಾರಗಳ ಪೋಷಕಗುಣ: 
ಡಬ್ಬಿಗಳಲ್ಲಿ ಸಂಗ್ರಹಿಸಲ್ಪಡುವ ಆಹಾರಗಳ ಪೋಷಕ ಗುಣಗಳಿಗೆ ಕಾರಣವಾಗುವಂತಹ 
ಅನೇಕ ಅಂಶಗಳು ಸಹ ಆಮ್ಲಜನಕದೊಂದಿಗೆ ಸ:ಯೋಗವಾಗಿ ತಮ್ಮ ಸದ್ಗುಣಗಳನ್ನು 
ಕಳೆದುಕೊಳ್ಳುವುವು. ಈ ಕ್ರಿಯೆಗಳಲ್ಲಿಯೂ ಆಮ್ಲಜನಕವು ಸ್ವತಃ ಭಾಗವಹಿಸಬಹುದು 
ಇಲ್ಲವೇ ವೇಗವರ್ಧಕವಾಗಿ ವರ್ತಿಸಬಹುದು. ಅಧಿಕ ಉಷ್ಣತೆಯಲ್ಲಿ ಜೀವಾತುಗಳು 


ಡಬ್ಬಿಗಳಿಂದ ವಾಯುಶೋಷಣೆ ' 73 


ಆಮ್ಲಜನಕದ ಸಂಪರ್ಕದಲ್ಲಿದ್ದರೆ ಆತಿ ಬೇಗ ನಷ್ಟವಾಗುತ್ತವೆ. ವಿಶೇಷವಾಗಿ ಹಣ್ಣು 
ಹಂಪಲುಗಳಲ್ಲಿರುವ 0-ಜೀವಾತುವು ಈ ರೀತಿಯಲ್ಲಿ ನಾಶವಾಗುವಂತಹ ಪದಾರ್ಥ 
ವಾಗಿದೆ. ಆದರೆ, ಡಬ್ಬಿಯೊಳಗೆ ಒಳ್ಳೆಯ ನಿರ್ವಾತ ಪರಿಸ್ಥಿತಿಯಿದ್ದು ಆಮ್ಲಜನಕವು 
ತೀರಾ ಅಲ್ಪವಾಗಿದ್ದಲ್ಲಿ, ಉಷ್ಣ್ಯಸಂಸ್ಕರಣದಲ್ಲೂ, ಮಂದಿನ ಸಂಗ್ರಹಾವಧಿಯಲ್ಲೂ, 
ಅಹಾರದಲ್ಲಿವ್ದ ಜೀವಾತುಗಳ ಹೆಚ್ಚಿನ ಅಂಶವು ನಷ್ಟವಾಗದೆ ಉಳಿಯುವುದು 
ಸಾಧ್ಯವಿದೆ. ಡಬ್ಬಿಗಳಲ್ಲಿ ತು:ಬಿಸುವಾಗ ಇದ್ದ ಜೀವಾತುಗಳಲ್ಲಿ ಶೇಕಡ 80 ಭಾಗದಷ್ಟು 
ಅಂಶವನ್ನು ಡಬ್ಬಿಯ ಆಹಾರಗಳಲ್ಲಿ ಉಳಿಸಿಕೊಳ್ಳುವುದು, ಉತ್ತಮ ವಾಯು 
ಶೋಷಣೆಯ ವಿಧಾನವನ್ನು ಅನುಸರಿಸಿದರೆ ಸಾಧ್ಯವಿದೆಯೆ:ದು ಪ್ರಯೋಗಗಳಿಂದ 
ನಿದರ್ಶಿಸಲಾಗಿದೆ. 

(೪) ಡಬ್ಬಿಗಳ ಕೊರೆತದ ಮೇಲೆ ವಾಯುಶೋಷಣೆಯ 
ಪರಿಣಾಮ: ಆಮ್ದಾಯ ಆಹಾರ ಪದಾರ್ಥಗಳಾದ ಹಣ್ಣು ಹಂಪಲುಗಳ ಡಬ್ಬಿಗಳಲ್ಲಿ 
ರಾಸಾಯನಿಕ ಇಲ್ಲವೆ ವಿದ್ಯುತ್‌ ರಾಸಾಯನಿಕ ಕ್ರಿಯೆಗಳು ನಡೆಯುತ್ತಿದ್ದು, ಆಮ್ಲ 
ಮತ್ತು ಡಬ್ಬಿಯ ಒಳಮೈಯ ತವರ ಮತ್ತು ಕಬ್ಬಿಣಗಳೊಳಗಿನ ಪರಸ್ಪರ ವರ್ತನೆ 
ಯಿಂದ ಡಬ್ಬಿಯು ಕೃಮೇಣ ಕೊರೆಯಲ್ಪಡುವುದು ಸಾಮಾನ್ಯವಾಗಿ ಕಂಡುಬರುವ 
ಸಂಗತಿಯಾಗಿದೆ. ಈ ಕೊರೆತವನ್ನು ಯಾವುದೇ ವಿಧಾನದಿ:ದ ಸಂಪೂರ್ಣವಾಗಿ ತಡೆ 
ಗಟ್ಟುವುದು ಅಸಾಧ್ಯ. ಕೊರೆಯುವಿಕೆಗೆ ಕಾರಣವಾದ ಈ ಕ್ರಿಯೆಯಲ್ಲಿಯೂ 
ಆಮ್ಲಜನಕವು. ವೇಗ ವರ್ಧಕವಾಗಿ ವರ್ತಿಸುತ್ತದೇದೂ, ವಾಯುಶೋಷಣೆಯು 
ಸಮರ್ಪಕವಾಗಿ ನಡೆಯದಿರುವ ಡಬ್ಬಿಗಳಲ್ಲಿ ಕೊರೆತವು ತೀವ್ರವಾಗಿರುತ್ತದೆಂತಲೂ ಕಂಡು 
ಬಂದಿದೆ. ಈ ರಾಸಾಯನಿಕ ಕ್ರಿಯೆಯ ಒಂದು ಉತ್ಪನ್ನವು ಜಲಜನಕ ಅನಿಲವಾಗಿದ್ದು, 
ಇವು ಡಬ್ಬಿಯೊಳಗಿನ ಶಿರಾವಕಾಶದಲ್ಲಿ ಸಂಗ್ರಹವಾಗುತ್ತದೆ. ಹೀಗೆ ಉಂಟಾದ 
ಜಲಜನಕವು ಹೆಚ್ಚಿದುತೆ ಅದು ಡಬ್ಬಿಯ ಮುಚ್ಚಳದ ಮೇಲೆ ಹಾಕುವ ಒತ್ತಡವು ಸ್ವಲ್ಪ 
ಕಾಲದಲ್ಲಿ ಡಬ್ಬಿಯ ಕೊನೆಗಳನ್ನು ಹೊರ ಮುಖವಾಗಿ ತಳ್ಳಿ ಉಬ್ಬುವಂತೆ ಮಾಡಿದಾಗ 
ಡಬ್ಬಿಯು ಕೆಟ್ಟಿದೆಯೆ:ದು ಭಾವಿಸಲ್ಪಡುತ್ತದೆ. ಹೀಗಾಗಿ ಅಸಮರ್ಪಕ ವಾಯು 
ಶೋಷಣೆಯಿ:ದಾಗಿ ಡಬ್ಬಿಯಲ್ಲಿ ಉಳಿಯುವ ಆಮ್ಲಜನಕವು ಕೊರೆತವನ್ನು ತೀವ್ರ 
ಗೊಳಿಸುವುದಲ್ಲದೆ, ಉತ್ಪನ್ನವಾಗುವ ಜಲಜನಕಕ್ಕೆ ಎಡೆಯೂ ಕಡಮೆ ಇರುವುದರಿಂದ 
ಅಲ್ಪಕಾಲದಲ್ಲಿಯೇ ಡಬ್ಬಿಗಳ ಕೊನೆಗಳು ಪೀನತೆಯನ್ನು ಪ್ರದರ್ಶಿಸುವಂತೆ ಮಾಡುವುದು. 
ಇದರ ಪರಿಣಾಮವಾಗಿ ಡಬ್ಬಿಯ ಸಂಗ್ರಹ ಜೀವನಾವಧಿಯು ಎರಡು ವಿಧದಿಂದಲೂ 
ಕುಂಠಿತವಾಗುವುದು. ಅಲ್ಲದೆ, ಕೊರತವು ಡಬ್ಬಿಯ ಒಳಮೈಯ ಕೆಲವೇ ಭಾಗಗಳಿಗೆ 
ಕೇಂದ್ರಿಕೃತವಾಗಿದ್ದಲ್ಲಿ ಇಂತಹ ಜಾಗಗಳಲ್ಲಿ ತವರ, ಕಬ್ಬಿಣಗಳೆರಡೂ ಆಳವಾಗಿ 
' ಕೊರೆಯಲ್ಪಟ್ಟು ಡಬ್ಬಿಯಲ್ಲಿ ಸೂಕ್ಷ್ಮ ರಂಧ್ರಗಳು ಏರ್ಪಟ್ಟು ಡಬ್ಬಿಯು ಸೋರಿ 
ಹಾಳಾಗುತ್ತದೆ. ಅವ್ಲಾಯ ಆಹಾರಗಳ ಡಬ್ಬಿ ಜೋಪಾಸನೆಯಲ್ಲಿ ಉತ್ತಮ ಮಟ್ಟದ 
'ವಾಯುಶೋಷಣೆಯು ಅತ್ಯಂತ ಪ್ರಾಮುಖ್ಯವಾಗಿದೆ. 


74 “ಕ್ಯಾನಿಂಗ್‌' ಆಹಾರ ಜೋಪಾಸನೆಯ ಒಂದು ಆಧುನಿಕ ವಿಧಾನ 


(೪) ವಾಯು ಶೋಷಣೆ ಮತ್ತು ಅಣುಜೀವಿಗಳು: ಡಬ್ಬಿಗಳಲ್ಲಿರುವ 
ಆಹಾರ ಪದಾರ್ಥಗಳನ್ನು ಕೆಡಿಸಲು ಕಾರಣವಾದ ಜೀವಿಗಳಲ್ಲಿ ಕೆಲವು ಜಾತಿಯವು 
ವರ್ಧಿಸುವುದಕ್ಕೆ ಆಮ್ಲಜನಕ ಅನಿಲವು ಶೀರ ಅವಶ್ಯ. ಇಂತಹ ಬ್ಯಾಕ್ಟೇರಿಯಗಳನ್ನೆ 
ವಾಯ್ವಣು ಜೀವಿಗಳೆನ್ನುವುದು. ಇವುಗಳಲ್ಲಿ ಕೆಲವು ಬೀಜಾಣುಗಳ ರೂಪದಲ್ಲಿದ್ದು 
ಅತ್ಯಧಿಕ ಉಷ್ಣನಿರೋಧಕ ಶಕ್ತಿಯನ್ನು ಪಡೆದಿರುತ್ತವೆ. ವ್ಯಾವಹಾರಿಕವಾದ ಉಷ್ಣ 
ಸಂಸ್ಕರಣ ಕ್ರಿ ಯೆಯಿಂದ ಈ ಎಲ್ಲ ಬೀಜಾಣುರೂಪದ ಬ್ಯಾಕ್ಕಿ ೀರಿಯಗಳನ್ನು ಸಂಪೂರ್ಣ 
ಆಗಿ ನಾಶಗೊಳಿಸುವುದು ಸಾಧ್ಯವಿರುವುದಿಲ್ಲ. ಕೆಲವು ಡಬ ಯಲ್ಲಿರುವ ಆಹಾರವನ್ನು 
ಸಂಸ್ಕರಿಸಿದ ನುತರವೂ ನಾಶವಾಗದೆ ಉಳಿದಿರಬಹುದು. ಆದರೆ, ಡಬ್ಬಿ ಯೊಳಗಿನ 

ವಾತಾವರಣದಲ್ಲಿ ಸಾಕಷ್ಟು ಆಮ್ಲಜನಕವು ಇಲ್ಲದಿದ್ದಲ್ಲಿ ಇವು ನಿಕ್ಕೆ ೇಷ್ಟಿತವಾಗಿಯೇ 
ಇರುತ್ತವೆ. ಇದರಿಂದಾಗಿ ಆಹಾರವು ಹಾಳಾಗದೆ “ದೀರ್ಫಕಾಲ ಉಳಿಯುವುದು, 
ಆದರೆ ವಾಯುಶೋಷಣೆಯು ತೃಪ್ತಿಕರವಾಗಿ ಇ ಲದಿದ್ದಲ್ಲಿ ಡಬ್ಬಿಯಲ್ಲಿ, ಇಂ ತಹ 
ಬ್ಯಾಕ್ಟೀರಿಯಗಳ ಪುನರುಜ್ಜಿ ವನಕ್ಕೆ pia ಬೆಳವಣಿಗೆಗೆ ಸಾಕಾಗುವಷ್ಟು ಆಮ್ಲಜನಕವು ' 
ಉಳಿಯುವುದರಿ:ದಾಗಿ ಆಹಾರವು ಕೆಟ್ಟುಹೋಗುವುದು. ಹೀಗೆ, ಸ ಡಬ್ಬಿಗಳ . 
ಸುರಕ್ಷಿತತೆಗೆ ಉತ್ತಮ ವಾಯುಶೋಷಣೆಯು ಕಾರಣವಾಗುತ್ತದೆ ಎ:ಬ ವಿಚಾರವನ್ನು 
ಒಪ್ಪಬೇಕು. 


ನಾಯು ಕೋಷಣೆಯ ವಿಧಾನಗಳು: ಮೇಲೆ ಹೇಳಿದ ವಿವರಗಳಿಂದ 
ಆಹಾರ ತುಂಬಿದ ಡಬ್ಬಿಗಳ ವಾಯು ಶೋಷಣೆಯು ಕ್ಯಾನಿಂಗ್‌ ಕ್ರಮದಲ್ಲಿನ ಅತಿ 
ಮುಖ್ಯ ಕಾರ್ಯಗಳಲ್ಲಿ ಒಂದಾಗಿದೆಯೆಂದು. ಮನದಟ್ಟಾಗುವುದು. ಡಬ್ಬಿಗಳಿಂದ 
ವಾಯುವನ್ನು ಹೊರತಳ್ಳುವ ರೀತಿಗಳನ್ನು ಮುಖ್ಯವಾಗಿ ಮೂರು ವರ್ಗಗಳಾಗಿ ವಿಂಗಡಿ 
ಸಬಹುದು. ಇವು ಯಾವುವೆಂದರೆ, 


1) ಶಾಖದಿಂದ ವಾಯುಶೋಷಣೆ ಮಾಡುವ ವಿಧಾನಗಳು. 
2) ಯಾಂತ್ರಿಕ ವಾಯುಶೋಷಣೆ. 
3) ಯಉಗಿಯಿಂದ ವಾಯುಶೋಷಣೆ. 


ಇವುಗಳಲ್ಲಿ ಮೊದಲ ಎರಡು ರೀತಿಗಳೇ ಕ್ಯಾನಿಂಗ್‌ ವರ್ತುಲಗಳಲ್ಲಿ ಬಹಳಷ್ಟು 
ಪ್ರಚಾರದಲ್ಲಿರು ವುವುಗಳು. 


(1) ಶಾಖದಿಂದ ವಾಯುಶೋಷಣೆ: ಉಷ್ಣದಿಂದ ಘನ, ದೃವ 
ಮತ್ತು ಅನಿಲಗಳು ಹಿಗ್ಗುತ್ತವೆಂಶಲೂ, ಘನಗಳಿಗಿಂತ ದ್ವವಗಳೂ, ಇವೆರಡಕ್ಕಿಂತಲೂ 
ಅನಿಲಗಳೂ ಹೆಚ್ಚು ಪ್ರಮಾಣದಲ್ಲಿ ಹಿಗ್ಗುವ ಸ್ವಭಾವವುಳ್ಳವುಗಳೆಂತಲೂ ಅರಿತಿದ್ದೇವೆ. 
ಪದಾರ್ಥಗಳು ಹೆಚ್ಚು ಹೆಚ್ಚಾಗಿ ಶಾಖವನ್ನು ಪಡೆದಂತೆ ಅವುಗಳ ಉಷ್ಣತಾಮಾನವು 


ಡಬ್ಬಿಗಳಿಂದ ವಾಯುಶೋಷಣೆ " ` 4 ' 75 


ಏರುತ್ತ ಹೋಗಿ ಅವುಗಳ ಗಾತ್ರದಲ್ಲೂ ಅನುಗುಣವಾದ ಹೆಚ್ಚಳವು:ಟಾಗುತ್ತದೆ. 
ಆಹಾರ ತುಂಬಿದ ಡಬ್ಬಿಗಳಲ್ಲಿ ಕೆಲವು ಘನ ಪದಾರ್ಥಗಳೂ ಇನ್ನು ಕೆಲವು ದ್ರವ 
ಪದಾರ್ಥಗಳೂ ಸೇರಿರುತ್ತವಲ್ಲದೆ, ಡಬ್ಬಿಗಳ ಶಿರಾವಕಾಶದಲ್ಲಿ ಅನಿಲಗಳೂ ವಾಯುವೂ 
ಇರುತ್ತವೆ. ಇಂತಹ ತು:ಬಿದ ಡಬ್ಬಿಯನ್ನು ಶಾಖದಿಂದ ಬಿಸಿಯೇರುವಂತೆ ಮಾಡಿದಾಗ 
ಡಬ್ಬಿಯೊಳಗಿನ ಘನ ದ್ರವಪದಾರ್ಥಗಳೂ ಶಿರಾವಕಾಶದ ವಾಯವೂ ಹಿಗ್ಗಿ, ಈ 
ವಾಯುವಿನ ಅಧಿಕ ಭಾಗವು ಡಬ್ಬಿಯಿ:ದ ಹೊರತಳ್ಳಲ್ಪಡುವುದು. ಹೀಗೆ ಡಬ್ಬಿ 
ಯೊಳಗಿನ ಪದಾರ್ಥಗಳು ಬಿಸಿಯಾಗಿ ವಿಕಸನ ಸಿ ಸ್ಕಿ. ತಿಯಲ್ಲಿರುವಾಗಲೇ ಅದನ್ನು ಬಿಗಿಯಾಗಿ 
ಮುಚ್ಚಿ ಬಿಟ್ಟರೆ, ಡಬ್ಬಿ ಮತ್ತು ಆಹಾರ ತಣಿದ ನಂತರ ಸಂಕೋ ಚನವಾಗುವುದರಿಂದ 
ಶಿರಾವಕಾಶದಲ್ಲಿ ಸಾಕಷ್ಟು ನಿರ್ವಾತವನ್ನು ಏರ್ಪಡಿಸಬಹುದು. ಇದೇ ಶಾಖದಿಂದ 
ವಾಯುಶೋಷಣೆ ಮಾಡುವ ವಿಧಾನದಲ್ಲಿ ಅಡಗಿರುವ ತತ್ತ. ವ್ಯವಹಾರದಲ್ಲಿ, 
ಶಾಖದಿಂದ ವಾಯುಶೋಷಣೆಯನ್ನು ನೆರವೇರಿಸಲು ಕೆಳಗಿನ ಎರಡು ರೀತಿಗಳಲ್ಲಿ 
ಯಾವುದನ್ನಾರೂ ಅನುಸರಿಸಬಹುದು. 


(ಅ) ಡಬ್ಬಿಗಳಲ್ಲಿ ಬಿಸಿ ಆಹಾರವನ್ನು ತುಂಬಿಸುನ ಕ್ರಮ: ಹಣ್ಣಿನ 
ರಸ, ಮುರಬ್ಬ, ಸಾರ ಮತ್ತಿ ತರ ದ್ರವರೂಪದ ಆಹಾರ ಪದಾರ್ಥಗಳನ್ನು ಬಿಸಿಯಾಗಿ 
ರುವಾಗಲೇ ಡಬ್ಬಿ ಗಳಲ್ಲಿ ತುಂಬಿಸಿ, ಆ ಕೂಡಲೇ ಡಬ್ಬಿಗಳಿಗೆ ಮುಚ್ಚಳವನ್ನು ಜೋಡಿಸಿ 
ಬಿಡುವ ಕೃಮವು ಕ್ಯಾನಿಂಗ್‌ ಕೈ ಗಾರಿಕೆಯಲ್ಲಿ ಪ ಕ್ರಚಾರದಲ್ಲಿದೆ. ಹೀಗೆ ಮುಚ್ಚು ವಾಗ 
ಡಬ್ಬಿ ಮತ್ತು ಅದರಲ್ಲಿನ ಆಹಾರಗಳು odd 80°೮೦ ಅಥವಾ ಆದಕ್ಕೆ ೦ತ 
ಹೆಚ್ಚಿ ನ ಉಷ್ಣ ನ ತಾಮಾನದಲ್ಲಿದ್ದರೆ, ಈ ಶಾಖವೇ ಡಬ್ಬಿಯೊಳಗೆ ಬೇಕಾದಷ್ಟು ನಿರ್ವಾತ 
ಎನ್ನು ಉಂಟುಮಾಡಲು ಶಕ್ತ ವಾಗುತ್ತದೆ. ಇನ್ನು ಕೆಲವು ಭನಶೂಪನ ಆಹಾರ 
ಪದಾರ್ಥಗಳ ಪೂರ್ವತಯಾರಿಯಲ್ಲಿ ಆ! ಬಿಸಿ ಮಾಡುವ, ಕಾಯಿಸುವ ಆಥವಾ 
ಬೇಯಿಸುವ ಸಂದರ್ಭಗಳಿರುತ್ತವೆ. ಇಂತ ಆಹಾರಗಳನ್ನು ಅವು ತಣಿಯುವ 
ಮೊದಲೆ ಡಬ್ಬಿಗಳಲ್ಲಿ ತುಂಬಿಸಿ, ೫ 1 ಉಪ್ಪಿನ ದ್ರಾವಣ ಆಥವಾ ಎಣ್ಣೆ ಗಳಿಂದ 
ತುಂಬಿಸಿ ಕೊಡಲೇ ಮುಚ್ಚುವುದರಿ:ದ ಯೋಗ್ಯಮಿತಿಯ ವಾಯು ಶೋಷಣೆಯನ್ನು 
ಮಾಡಿಕೊಳ್ಳಬಹುದು. ಅರ್ಧ ರಾತ್ಲು ಹಿಡಿಸುವ ಸ್ತಂಭಾಕಾರದ ಡಬ್ಬಿಯಲ್ಲಿ ಬೇರೆ 
ಬೇರೆ ಮಿಶಿಗೆ ಬಿಸಿ ಮಾಡಲ್ಪಟ್ಟ ನೀರನ್ನು ತು:ಬಿಸಿ, ಮುಚ್ಚಿ, ವಾತಾವರಣದ ಉಷ್ಣ 
ತಾಮಾನಕ್ಕೆ ತಣಿಸಿ, ಆಗ ಅದರಲ್ಲಿ ಉ:ಟಾಗುವ ನಿರ್ವಾತವನ್ನು ಅಳೆದ ಒಂದು 
ಪ್ರಯೋಗದ ಫಲಿತಾಂಶಗಳನ್ನು ಕೆಳಗಿನ ಪಟ್ಟಿಯಲ್ಲಿ ತೋರಿಸಿದೆ. ಈ ಪ್ರಯೋಗದಲ್ಲಿ 
ನಿರ್ವಾತಪನ್ನಳೆಯಲು ಚುಚ್ಚುವ ನಿರ್ವಾತಮಾಪ ಪಕವನ್ನು ಉಪಯೋಗಿಸಲಾಗಿತ್ತು. 
ಪ್ರತಿಯೊಂದು ಉಷ್ಣ ತೆಯಲ್ಲಿಯೂ 5 ಡಬ್ಬಿಗಳನ್ನು ತುಂಬಿಸಿ ಪ್ರಯೋಗ ನಡೆಸಿ, 
ಕೊನೆಯಲ್ಲಿ ಈ ಡಬ್ಬಿ ಗಳ ಸರಾಸರಿ ಶಿರಾವಕಾಶವನ್ನೂ ನಿರ್ವಾತವನ್ನೂ ಪಟ್ಟಿಯಲ್ಲಿ 
ಕೊಡಲಾಗಿದೆ. 


76 “ಕ್ಯಾನಿಂಗ್‌'ಆಹಾರ ಜೋಪಾಸನೆಯ ಒಂದು ಆಧುನಿಕ ವಿಧಾನ 


ಕೋಸ್ಟ ಕ 6-। 
ಡಬ್ಬಿ ಗಳಲ್ಲಿ ಆಹಾರೆವಸ್ನು ಬಿಸಿಯಾಗಿ ತುಂಬುವುದರಿಂದ ಉಂಟಾಗುವ 
ನಿರ್ವಾತ 
ಡೆಬ್ಬಿಯನ್ನು ಮುಟ್ಚುವಾಗಿನೆ ಡಬ್ಬಿಗಳ ಶಿರಾವಕಾಶ ಡಬ್ಬಿಗಳಲ್ಲಿ ಅಂತಿಮ 
 ಉಷ್ಣತಾಮಾನ (ಸೆಗ್ರೆ) “(4 ಮಾ) ರ್ವಾತೆ (ಸೆಮಾ) 265ಸಗ್ರೆ 
` 40 1.06 | 0 | \ 
50 1.07 2.62 
60 1-05 9.75 ಜು! 
70 1.07 | 17.65 \ 
80 1.08 ' 28.50 | 
84 1.04 38.40 ; 








ಆಹಾರವನ್ನು ಬಿಸಿಯಾಗಿ ತು:ಬಿಸುವ ಈ ವಿಧಾನದಲ್ಲಿ ಡಬ್ಬಿಗಳಲ್ಲಿ ಅಂತಿಮವಾಗಿ 
ಸಿಕ್ಕುವ ನಿರ್ವಾತವು ಮುಖ್ಯವಾಗಿ ಡಬ್ಬಿಯನ್ನು ಮುಚ್ಚುವಾಗಿನ ಉಷ್ಣತಾಮಾನವನ್ನೇ 
ಅವಲಂಬಿಸಿರುವುದಾದರೂ, ಡಬ್ಬಿಯ ಗಾತ್ರ, ಶಿರಾವಕಾಶ ಮತ್ತು ನಿರ್ವಾತ 
ವಸ್ನಳೆಯುವ ಉಷ್ಣತಾಮಾನಗಳು ಸಹ ಈ ನಿರ್ವಾತದ ಮೇಲೆ ಪ್ರಭಾವ ಬೀರುತ್ತವೆ. 
ಈ ವಿಧಾನದಲ್ಲಿ ಲಕ್ಷಿಸಬೇಕಾದ ಇನ್ನೊಂದು ವಿಚಾರವೆಂದರೆ, ಡಬ್ಬಿಯನ್ನೂ 
ಶಿರಾವಕಾಶದ ವಾಯುವನ್ನೂ ಬಿಸಿ ಮಾಡಿ ವಾಯುವು ಹಿಗ್ಗಿ ಹೊರಗೆ ಹೋಗುವಂತೆ 
ಮಾಡಲು ಬೇಕಾದ ಉಷ್ಣವು ತುಂಬಿಸಲ್ಪಡುವ ಆಹಾರದಿಂದಲೇ ಒದಗಿಸಲ್ಪಡ 
ಬೇಕೆಂಬುದು. 


(ಆ) ಡಬ್ಬಿಗಳಲ್ಲಿ ಆಹಾರವನ್ನು ತುಂಬಿಸಿದ ನಂತರ ಬಿಸಿ ಮಾಡುವ 
ಕ್ರ ಮ: ತರಕಾರಿ, ಹಣ್ಣು ಹಂಪಲು, ಮಾನು, ಮಾಂಸ ಮೊದಲಾದ ಹೆಚ್ಚಿನ 
ಎಲ್ಲ ಆಹಾರ ಪದಾರ್ಥಗಳನ್ನು ಡಬ್ಬಿಗಳಲ್ಲಿ ತು:ಬಿಸಿದ ನಂತರ ಈ ಡಬ್ಬಿಗಳನ್ನು 
ಮುಚ್ಚಳವಿಲ್ಲದೆ ಅಥವಾ ಅವುಗಳ ಮೇಲೆ ಮುಚ್ಚಳವನ್ನಿರಿಸಿ ಉಗಿ ಇಲ್ಲವೆ ಬಿಸಿ ನೀರಿನ 
ಸಹಾಯದಿಂದ ಕೆಲವು ನಿಮಿಷಗಳಷ್ಟು ಕಾಲ ಕಾಯಿಸಿ ವಾಯುಶೋಷಣೆ ಮಾಡುವುದು 
ತೀರಾ ಸಾಮಾನ್ಯವಾಗಿ ಬಳಕೆಯಲ್ಲಿರುವ ವಿಧಾನವಾಗಿದೆ. ಭಾರತದ ಕೈಗಾರಿಕಾ 
ಉದ್ಯಮದಲ್ಲಿ ಇದೊಂದೇ ವಿಧಾನವು ಸರ್ವತ್ರ ಉಪಯೋಗದಲ್ಲಿದೆಯೆಂದರೂ ತಪ್ಪಾಗ 
ಲಾರದು. ಈ ಉದ್ದೇಶಕ್ಕಾಗಿ ಬಿಸಿ ನೀರನ್ನು ಉಪಯೋಗಿಸುವುದಕ್ಕಿಂತ ಉಗಿಯನ್ನು 
ಉಪಯೋಗಿಸುವುದೇ ಹೆಚ್ಚು ಅನುಕೂಲವಾಗುತ್ತದೆ, ಸುಮಾರು 10 ರಿಂದ 16 


ಡಬ್ಬಿಗಳಿಂದ ವಾಯುರೋಪಣೆ . 91] 


ಆಡಿಗಳಷ್ಟು ಉದ್ದವಿರುವ, ಒಳಭಾಗದಲ್ಲಿ ಉಗಿಯನ್ನು ಒದಗಿಸುವ ಸರಂಧ್ರ ನಳಿಕೆ 
ಗಳಿಂದ ಕೂಡಿರುವ ಮತ್ತು ಆಹಾರ ಡಬ್ಬಿಗಳನ್ನು ಒಂದು ಕೊನೆಯಿ:ದೆ ಇನ್ನೊಂದಕ್ಕೆ 
ಸಾಗಿಸುವ ಚಾಲಕಗಳಿಂದ ಕೂಡಿದ], ವಾಯುಶೋಷಕ ಪೆಟ್ಟಿಗೆಗಳು ಇದಕ್ಕೆ ಬೇಕಾಗುವ 
ಸಾಧನಗಳಾಗಿವೆ. ಈ ಪೆಟ್ಟಿಗೆಗಳೊಳಗೆ ಆಹಾರದ ಡಬ್ಬಿಗಳು ಚಲಿಸುವ ವೇಗವನ್ನು 
ಹೆಚ್ಚು ಕಡಮೆ ಮಾಡುವುದರಿಂದ ಡಬ್ಬಿಗಳು ಒಂದೂ ಕೊನೆಯಿ:ದ ಪ್ರವೇಶಿಸಿ 
ಇನ್ನೊಂದು ತುದಿಯಿಂದ ಹೊರಬರಲು ತಗಲುವ ಕಾಲಾವಧಿಯನ್ನು (ಅಂದರೆ 
ಡಬ್ಬಿಗಳು ಉಗಿಯಿಂದ ಕಾಯಿಸಲ್ಪಡುವ ಕಾಲವನ್ನು) ನಿಯುತ್ತಿಸುವ ವ್ಯವಸ್ಥೆ 
ಯಿರುತ್ತದೆ. ಯಾವುದೇ ಒಂದು ವಾಯುಶೋಷಣೆಯ ಕಾಲಾವಧಿಯು, ಡಬ್ಬಿಗಳ 
ಗಾತ್ತ, ಅವುಗಳಲ್ಲಿರುವ ಆಹಃರದ ಪರಿಮಾಣ ಮತ್ತು ಸ್ವಭಾವಗಳ ಮೇಲೆ ಅವಲಂಬಿ 
ಸಿರುತ್ತದೆ. ಡಬ್ಬಿಗಳು ವಾಯುಶೋಷಕದಿ:ದ ಹೊರ ಬಂದೊಡನೆಯೇ ಕಾಲ 
ಎಳಂಬವಿಲ್ಲದೆ, ಅವುಗಳು ತಣಿಯುವ ಮೊದಲೇ, ಅವುಗಳಿಗೆ ಮುಚ್ಚಳ ಜೋಡಿಸುವ 
ಕ್ರಿಯೆಯನ್ನು ನೆರವೇರಿಸಬೇಕು. 

ಉಪೂತೊಲಿನಿದೆ ತಟ್ಟಿ. ೬ ಇ. 


ಡಟ್ಬಂಯೊಳಗಿಸ ವರ್ಥ- ಸೀರು 
ಛಟ್ಟಗಳ ಕೆಅವತಾತ - 10.6 ಷಿ. 









4 


~ Sol 
A 
ತ 7-4) 
ನ್ನ 
Ned ತಿಂ 
wm 
ಕ್ರಿ 
* (37-1) 
ಕ Pd 
pan (18-3) 


ಎ 


ಬ (3.9) 





39 ೩ಂ ತೆಂ Pe ಇ ೪6 
ಡೆಬ್ಮ ತಚ್ಚ ವಾಗ ಶಿಜೆಲ ಪ್ಯಾ ಮೊನೆ 


ಚಿತ್ರ: 6-5 ಡಬ್ಬಿಗಳನ್ನು ಮುಚ್ಚುವ ಉಷ್ಣತೆ ಮತ್ತು ಫಲಿತ ನಿರ್ವಾತೆಗಳು 


78 "ಕ್ಯಾನಿಂಗ್‌' ಆಹಾರ ಜೋಪಾಸನೆಯ ಒಂದು ಆಧುನಿಕ ವಿಧಾನ 


ಈ ವಿಧಾನದಲ್ಲಿಯೂ ಡಬ್ಬಿಗಳಲ್ಲಿ ಏರ್ಪಡುವ ನಿರ್ವಾತದ ಪರಿಮಾಣವು 
ಮುಖ್ಯವಾಗಿ, ಉಗಿಪೆಟ್ಟಿಗೆಯಲ್ಲಿ ಬಿಸಿಯಾಗಿ ಬಂದ ಡಬ್ಬಿ ಮತ್ತು ಆಹಾರಗಳು 
ಮುಚ್ಚಲ್ಪಡುವ ಮೊದಲು ಯಾವ ಉಷ್ಣತಾಮಾನವನ್ನು . ಪಡೆದಿರುತ್ತವೆ ಎಂಬುದರ 
ಮೇಲೆಯೇ ಹೊಂದಿಕೊಂಡಿರುವುದೆ:ಬುದನ್ನು ಮೇಲಿನ ಚಿತ್ರದಿಂದ ತಿಳಿಯಬಹುದು 
(ಚಿತ್ರ 6-5). ಕ 


ಡಬ್ಬಿಗಳನ್ನು ವಾಯುಶೋಷಣೆ ಮಾಡಲು ಉಗಿಪೆಟ್ಟಿಗೆಯಲ್ಲಿ ಇಟ್ಟಿ ಥುವ 
ಕಾಲಾವಧಿಯು ಹೆಚ್ಚಿದಂತೆ ಡಬ್ಬಿ ಮತ್ತು ಅವುಗಳ ಆಹಾರ ಪದಾರ್ಥಗಳು ಹೆಟ್ಟು' 
ಚ್ಹಾಗಿ ಉಷ್ಣವನ್ನು ಪಡೆಯುವುದು ಸಹಜ. ಇದಲ್ಲದೆ, ದೀರ್ಫಾವಧಿಯ 
ಶೋಷಣೆಯು ಆಹಾರ ಪದಾರ್ಥಗಳಲ್ಲಿರುವ ಅಂಗಾಂಶಗಳಲ್ಲಿರಬಹುದಾದ ಅನಿಲ 
ಗಳನ್ನೂ ಪೂರ್ತಿಯಾಗಿ ಹೊರತಳ್ಳೆಲು ಸಹಾಯಕವಾಗುವುದು. ಈ ಕಾರಣಗಳಿಂಥ 
ವಾಯುಶೋಷಣೆಯ ಅವಧಿಯು ಹೆಚ್ಚಿದಂತೆ ಡಬ್ಬಿಗಳಲ್ಲಿ ಏರ್ಪಡುವ ನಿರ್ವಾತವು 
ಹೆಚ್ಚುತ್ತದೆ. ಶೋಷಣೆಯ ಕಾಲ ಮತ್ತು ನಿರ್ವಾತಗಳೊಳಗಿನ ಸಂಬ:ಧವನ್ನೂ | 
ಡಬ್ಬಿಯ ಶಿರಾವಕಾಶವು ಬದಲಾದಂತೆ ನಿರ್ವಾತವು ಹೇಗೆ ಹೆಚ್ಚು ಕಡಮೆಯಾಗ 
ಬಹುದೇೇಬುದನ್ನೂ ಪಟ್ಟಿ 6-2 ರಲ್ಲಿ ಕೊಟ್ಟ ಅಂಕೆ ಸಂಖ್ಯೆಗಳಿಂದ ತಿಳಿಯಬಹುದು. 


ಕೋಷ್ಟಳ 6-2 
ನಾಯುಶೋಷಣೆಯ ಕಾಲ, ಶಿರಾನಕಾಶ ಮತ್ತು ಡಬ್ಬಿಗಳ ನಿರ್ವಾತ 


ಈ 











ಡಬ್ಬಿಯೊಳಗೆ ಉಂಟಾದ ನಿರ್ವಾತ (ಸೆಮಾ)20°€ನಲ್ಲಿ 
ಕ್ರಮ ಸಂಖ್ಯೆ | ಡಬ್ಬಿಯ ಶಿರಾವಕಾಶ i ಕು ಸತತ ಎಟ್ಟಷು 
30 ನಿಮಿಷ 00 ನಿಮಿಷ 90 ತಿಮಿಷ ಶೋಷಣೆ 
1] A 15.5 16.5 16,9 
2 2 237 245 257' 
3. ತ 29.1 30.4 31.9 
4 | 4 345 35.7 369 _. 
5s | ಕ್ಕ 370 . 37.8 38.5 * 
| 





(ಜಪಾನಿನ ಕ್ಯಾನರ್ಸ್‌ ಅಸೋಸಿಯೇಶನ್‌ ಲ್ಯಾಬೊರೆಟರಿಯ ಒಂದು ಪ್ರಯೋಗ) 


ಉಷ್ಣದಿಂದ ವಾಯುಶೋಷಣೆ ಮಾಡುವ ವಿಧಾನದಲ್ಲಿ, ಡಬ್ಬಿಗಳಲ್ಲಿರುವ ಆಹಾರ 
ಪದಾರ್ಥಗಳೂ, ಶಿರಾವಕಾಶದಲ್ಲಿರುವ ವಾಯುವೂ ಹಿಗ್ಗು ತ್ರವೆಂದು ಓದಿರುವಿರಿ. ಡಬ್ಬಿ ಡ್ಯ 
ಯನ್ನು ಮುಚ್ಚಿ ತಣಿಸಿದಾಗ ಇವೆರಡೂ ತಣಿಯುವುದರಿಂದ ಡಬ್ಬಿಯೊಳಗೆ ನಿರ್ವಾತ 


ಡಬ್ಬಿಗಳಿಂದ ವಾಯುಶೋಷಣೆ , 79 


ವೇರ್ಪಡುವುದು. ಈ ಒಟ್ಟು ನಿರ್ವಾತದಲ್ಲಿ ಸ್ಥೂಲವಾಗಿ ಮೂರರಲ್ಲಿ ಎರಡುಶ 
(8) ದಷ್ಟು ಶಿರಾವಕಾಶ ವಾಯುವಿನ ಹಿಗ್ಗು ವಿಕೆಯಿ:ದಲೂ, ಉಳಿದ ಒಂದಂಶವು (೬) 
ಆಹಾರ ಪದಾರ್ಥಗಳ ಹಿಗ್ಗುವಿಕೆಯಿ:ದಲೂ ಉ:ಟಾಗಬಹುದೆಂದು ಅಂದಾಜು 
ಮಾಡಲಾಗಿದೆ. 

ಶೋಷಕ ಉಗಿಪೆಟ್ಟಿಗೆಗಳಲ್ಲಿ ಆಹಾರ ತುಂಬಿದ ಡಬ್ಬಿಗಳನ್ನು ಕಳುಹಿಸುವಾಗ 
ಅವುಗಳ ಮೇಲೆ ಮುಚ್ಚಳವನ್ನಿರಿಸಿ ಕಳುಹಿಸುವುದರಿ:ದ ಡಬ್ಬಿ ್ಸಿಯ ವಾಯುಶೋಷಣೆಯು 
ಉತ್ತಮವಾಗುವುದೆಂದು ಕಂಡುಬ:ದಿನೆ. ಆದರೆ ಹೀಗೆ ಮುಚ್ಚಳವನ್ನು ಹೊತ್ತ ಡಬ್ಬಿ 
ಗಳು ಉಗಿಪೆಟ್ಟಿಗೆಯಲ್ಲಿ ಮುಂದೆ ಚಲಿಸುವಾಗ ಒಂದಕ್ಕೊಂದು ತಾಗಿ ಅಥವಾ ಉಗಿ 
ಪೆಟ್ಟಿಗೆಯ ಬದಿಗಳಿಗೆ ತಾಗಿ ಮುಚ್ಚಳಗಳು ಬಿದ್ದು ಹೋಗುವ ಸಂಭವವಿದೆ. ಇದಕ್ಕಾಗಿ 
ವಾಯುಶೋಷಣೆಗಿಂತ ಮೊದಲೇ ಡಬ್ಬಿಗಳಿಗೆ ಮುಚ್ಚಳಗಳನ್ನು ಬಹಳ ಸಡಿಲವಾಗಿ 
ಜೋಡಿಸಿಕೊಳ್ಳುವ ಕ್ರಮವೊ:ದಿದೆ. ಇದನ್ನು “ಕ್ಲಿಂಚಿಂಗ್‌' ಎನ್ನುತ್ತಾರೆ. ಹೀಗೆ 
ಜೋಡಿಸಲ್ಪಟ್ಟ ಮುಚ್ಚಳಗಳು ಡಬ್ಬಿಗಳಿಂದ ಬಿದ್ದು ಹೋಗಲಾರವು. ಆದರೆ ಅವು 
ಡಬ್ಬಿಯ ದೇಹಕ್ಕೆ ಬಹಳ ಸಡಿಲವಾಗಿ ಜೋಡಿಸಲ್ಪಟ್ಟಿರುವುದರಿಂದ ಡಬ್ಬಿಯ ಶಿರಾವ 
ಕಾಶದಲ್ಲಿರುವ ವಾಯುವು ಹೊರಗೆ ಹೋಗುವುದಕ್ಕೆ ಯಾವ ಅಡ್ಡಿಯೂ ಇರುವುದಿಲ್ಲ. 
ಹೀಗೆ "ಕ್ಲಿಂಚ್‌' ಮಾಡಿದ ಡಬ್ಬಿಗಳನ್ನು ಶಾಖದಿಂದ ವಾಯುಶೋಷಣೆಗೆ ಗುರಿಪಡಿಸು . 
ವುದರಿಂದ ಅನೇಕ ಪ್ರಯೋಜನಗಳಿವೆ, ಇವುಗಳಲ್ಲಿ ಮುಖ್ಯವಾದವು: (1) ಹೀಗೆ 
ಮುಚ್ಚಳ ಜೋಡಿಸಿ ಶೋಷಣೆ ಮಾಡಲ್ಪಟ್ಟ ಆಹಾರ ಡಬ್ಬಿಗಳು ಮುಚ್ಚಳವಿಲ್ಲದೆ 
ಶೋಷಿಸಲ್ಪಟ್ಟ ಡಬ್ಬಿಗಳಿಗಿಂತ ಉತ್ತಮ ನಿರ್ವಾತವನ್ನು ಪಡೆಯುತ್ತವೆ. ಇದರಿಂದಾಗಿ 
ಇಂತಹ ಆಹಾರ ಡಬ್ಬಿಗಳ ಸಂಗ್ರಹ ಕಾಲಾವಧಿಯು ಉಳಿದವುಗಳಿಗಿಂತ ಶೇಕಡಾ 25 
ರಿಂದ 40 ರಷ್ಟು ಹೆಚ್ಚಬಹುದು, (11) ವಾಯುಶೋಷಕಗಳಲ್ಲಿ ಡಬ್ಬಿಗಳು ಚಲಿಸು 
ವಾಗ ಡಬ್ಬಿಗಳಲ್ಲಿನ ಆಹಾರ ಪದಾರ್ಥಗಳು ತುಳುಕಿ ಚೆಲ್ಲಿ ಹೋಗಲಾರವು, (111) ಹಣ್ಣು 
ಗಳ ತುಂಡುಗಳು ಅಥವಾ ಹೋಳುಗಳು ದ್ರವದ ಮೇಲ್ಮಟ್ಟದಲ್ಲಿ ತೇಲುವುದು ಹಾಗೂ 
ಉಗಿಯಿಂದ ಸುಡಲ್ಪಡುವುದು ತಡೆಗಟ್ಟಲ್ಪಡುತ್ತವೆ, (1೪) ಮುಚ್ಚಳ ಸಿಕ್ಕಿಸಲ್ಪಟ್ಟ 
ಡಬ್ಬಿಗಳು ಸರಿಯಾದ ವೃತ್ತಾಕಾರವುಳ್ಳವಾಗಿರುವುದರಿಂದ ಮುಂದೆ ನಡೆಯತಕ್ಕ 
ದ್ವಿಬಂಧಕ್ಪಿಯೆ ತೊಂದರೆಯಿಲ್ಲದೆ ನಡೆಯಲು ಅನುಕೂಲವಾಗುತ್ತದೆ, (೪) ಎಲ್ಲ 
ಡಬ್ಬಿಗಳಲ್ಲೂ ಶಿರಾವಕಾಶವು ಏಕ ಪ್ರಕಾರವಾಗಿ ಉಳಿಯುವುದರಿಂದಾಗಿ ನಿರ್ವಾತವೂ 
ಸರಿಸಮಾನವಾಗಿ ಏರ್ಪಡಲು ಸಾಧ್ಯವಾಗುತ್ತದೆ. ಆದರೆ ಈ ಕೆಲಸಕ್ಕಾಗಿ ಕ್ಯಾನಿಂಗ್‌ 
ಸಾಲಿನಲ್ಲಿ ವಾಯುಶೋಷಕದ ಹಿಂದೆ ಒಂದು ಕ್ಲಿಂಚರ್‌ ಯಂತ್ರವನ್ನು ಅಳವಡಿಸ 
ಬೇಕಾಗುತ್ತದೆ. ಅಲ್ಲದೆ ಈ ಯಂತ್ರದ ವೇಗವು ವಾಯುಶೋಷಕ ಮತ್ತು ಮುಂದೆ 
ಇರುವ ದ್ವಿಬಂಧಯಂತ್ರದ ವೇಗಗಳಿಗೆ ಸರಿಹೊಂದುವತಿರಬೇಕು. 

(2) ಯಾಂತ್ರಿಕ ನಾಯುಶೋಷಣೆ: ಡಬ್ಬಿಗಳನ್ನು ಬಿಸಿಮಾಡದೆ 
ಅವುಗಳೊಳಗಿನ ವಾಯುವನ್ನು ವಾತಾಕರ್ಷಕ ಪಂಪುಗಳಿಂದ ಹೊರಸೆಳೆದು ನಿರ್ವಾತ 


80 "ಕ್ಯಾನಿಂಗ್‌'ಆಹಾರ ಜೋಪಾಸನೆಯ ಒಂದು ಆಧುನಿಕ ವಿಧಾನ 


ವನ್ನೇರ್ಪಡಿಸುವ ವಿಧಾನವು ಶಾಖಶೋಷಣೆಯ ರೀತಿಗಿಂತ ಇತ್ತೀಚೆಗಿನದು. 
ಈ ವಿಧಾನದಲ್ಲಿ, ಮುಚ್ಚಳವನ್ನು ಡಬ್ಬಿಗೆ ಜೋಡಿಸುವ ದ್ವಿಬ:ಧಯಂತ್ರದಲ್ಲೇ ವಾಯು 
ಶೋಷಣೆಯ ಕಾರ್ಯವೂ ನಡೆಯುವುದು. ಇಂತಹ ವ್ಯವಸ್ಥೆಯಿರುವ ಯಂತ್ರಗಳನ್ನು 
“ನಿರ್ವಾತ ದ್ವಿಬುಧಯಂತ್ರ'ಗಳೆನ್ನುವರು. ಇವುಗಳಲ್ಲಿ ಅನೇಕ ಮಾದರಿಯವು 
ಕ್ಯಾನಿಂಗ್‌ ಕೈಗಾರಿಕೆಯು ಮು:ದುವರಿದ ದೇಶಗಳಲ್ಲಿ ಉಪಯೋಗಕ್ಕೆ ಬ:ದಿದ್ದು, 
ಕೆಲವು ಸ:ಪೂರ್ಣ ಸ್ವಯಂಚಾಲಿತವಾಗಿವೆ. ನಿಮಿಷವೊ:ದಕ್ಕೆ 150 ಕ್ಕೂ ಮಿಕ್ಕಿದ 
ಡಬ್ಬಿಗಳನ್ನು ನಿರ್ವಾತದಲ್ಲೇ ಮುಚ್ಚಿ ಕೊಡುವ ಯುತ್ರಗಳೂ ರಚಿತವಾಗಿವೆ. ಈ 
ನಿರ್ವಾತ ದ್ವಿಬ:ಧಯಂತ್ರಗಳಲ್ಲಿ ಡಬ್ಬಿಗಳನ್ನು ಮುಚ್ಚುವ ಕೆಲಸವು ಹೊರ ವಾತಾವರಣ 
ದಿದ ಪ್ರತ್ಯೇಕಿಸಲು ಸಾಧ್ಯಮಗುವ ಒಂದು ಕೋಷ್ಟಕದೊಳಗೆ ನಡೆಯುವುದು. ಈ 
ಕೋಷ್ಟಕವು ಕವಾಟ ಹಾಗೂ ನಳಿಗೆಗಳ ಮೂಲಕ ವಾಯುರೇಚಕ ಪಿಗೆ ಜೋ 

ಲ್ಪಟ್ಟಿರುತ್ತದೆ. ಆಹಾರ ತುಂಬಿದ ಡಬ್ಬಿಯು ಮುಚ್ಚಳದೊ:ದಿಗೆ ಯತ್ತ 
ಪ್ರವೇಶಿಸಿದಾಗ ಡಬ್ಬಿಯೊಳಗಿನ ಹಾಗೂ ಸುತ್ತುಮುತ್ತಲಿನ ಕೋಷ್ಟಕದ ವಾಯುವು 
ಪಂಪಿನಿಂದ ಹೊರಸೆಳೆಯಲ್ಪಟ್ಟು ನಿರ್ವಾತವು ಏರ್ಪಡುವುದು. ಈ ನಿರ್ವಾತ ಸ್ಮತಿ 
ಯಲ್ಲಿರುವಾಗಲೇ ಡಬ್ಬಿಗೆ ಮುಚ್ಚಳವು ಬಿಗಿಯಾಗಿ ಜೋಡಿಸಲ್ಪಡುವುದು. ಆಮೇಲೆ! 
ಮುಚ್ಚಿದ ಡಬ್ಬಿಯು ಯಂತ್ರದಿಂದ ಹೊರಬರುವುದು. ಹೀಗೆ ವಾಯುಶೋಷಣೆ 
ಮತ್ತು ಮುಚ್ಚಳ ಜೋಡಣೆಯ ಕಾರ್ಯಗಳು ಏಕ ಕಾಲದಲ್ಲಿ ನಡೆಯುತ್ತವೆನ್ನಬಹುದು. 


ಈ ವಿಧಾನದಿ:ದ ವಾಯುಶೋಷಣೆ ಮಾಡಿ ಡಬ್ಬಿಗಳನ್ನು ಮುಚ್ಚವುದರಿಂದ 
ಕೆಲವು ವಿಶೇಷ ಪ್ರಯೋಜನಗಳಿವೆ. ಮೊದಲನೆಯದಾಗಿ ಡಬ್ಬಿಯಲ್ಲಿ ಸುಲಭವಾಗಿಯೂ, 
ಚುರುಕಾಗಿಯೂ ನಿರ್ವಾತವು ಏರ್ಪಡುವುದು. ಎರಡನೆಯದಾಗಿ ಇಂತಹ ಯಂತ್ರಗಳ 
ಉಪಯೋಗದಿ:ದ ಉಗಿಪೆಟ್ಟಿಗೆಯನ್ನಿರಿಸಲು ಬೇಕಾದ ಸ್ಥಳಾವಕಾಶದ ಉಳಿತಾಯ 
ವಾಗುವುದು. ಮೂರನೆಯದಾಗಿ, ಉಗಿಯ ಅವಶ್ಯಕತೆಯಿರುವುದಿಲ್ಲ ಅಲ್ಲದೆ, 
ಆಹಾರವನ್ನು ಒಮ್ಮೆ ಬಿಸಿಮಾಡುವ ಕಾರ್ಯವು (ವಾಯು ಶೋಷಣೆಗಾಗಿ) ಕಡಮೆ 
ಯಾಗುವುದರಿಂದ ಆಹಾರದ ಗುಣಗಳ ಮೇಲೆ ಶಾಖದಿ:ದಾಗುವ ದುಷ್ಪರಿಣಾಮಗಳು 
ಕಡಮೆಯಾಗುವುದು ಸಾಧ್ಯವಿದೆ. ಇನ್ನೊಂದು ವಿಶೇಷ ಅನುಕೂಲತೆಯೆಂದರೆ, ಈ 
ವಿಧಾನದ ಬಳಕೆಯಿ:ದ ಆಹಾರ ಸಂಸ್ಕರಣಾಲಯದ ಶುಚಿತ್ತವು ಉತ್ತಮ ಮಟ್ಟದ್ದಾ 
ಗಿರುತ್ತದೆ. ಆದರೆ, ಈ ವಿಧಾನವು ಆಹಾರದ ಡಬ್ಬಿಗಳ ಶಿರಾವಕಾಶದಲ್ಲಿರುವ ವಾಯು 
ವನ್ನು ಮಾತ್ರ ಹೊರ ಸೆಳೆಯುತ್ತದಲ್ಲದೆ, ಡಬ್ಬಿಯ ಒಳಭಾಗದ, ಅಂದರೆ ಆಹಾರ 
ವಸ್ತುಗಳ ಎಡೆಗಳಲ್ಲಿಯೂ, ಅಂಗಾಂಶಗಳಲ್ಲಿಯೂ ಇರಬಹುದಾದ ವಾಯು ಮತ್ತು 
ಅನಿಲಗಳನ್ನು ಹೊರಸೆಳೆಯಲಾರದು. ಅಲ್ಲದೆ ಈ ವಿಧಾನಕ್ಕೆ ಬಳಸುವ ಯುತ್ರಗಳ 
ಕ್ರಯವೂ ಹೆಚ್ಚಾಗಿರುತ್ತದೆ. ಯಾತ್ರಿಕ ವಾಯುಶೋಷಣೆ ಮಾಡಲ್ಪಟ್ಟು ಮುಚ್ಚೆ 
ಲ್ಪಟ್ಟ ಡಬ್ಬಿಗಳಲ್ಲಿನ ಆಹಾರ ಪದಾರ್ಥಗಳು ಶಾಖ ಶೋಷಣೆಗೊಳಪಟ್ಟ ಡಬ್ಬಿಗಳಲ್ಲಿರು 


ಡಬ್ಬಿಗಳಿಂದ ವಾಯುಶೋಷಣೆ 81 


ದವುಗಳಂತೆ ಬಿಸಿಯಾಗಿರುವುದಿಲ್ಲ. ಹೀಗೆ ತಣ್ಣಗಾಗಿಯೇ ಇರುವ ಡಬ್ಬಿ ಮತ್ತು 
ಆಹಾರಗಳು ಉಷ್ಣಸಂಸ್ಕರಣಗೊಳ್ಳು ವಾಗ ಅವುಗಳ ಆರಂಭದ ಉಷ್ಣೃತಾಮಾನ ಕಡಮೆ 
ಯಿದ್ದಷ್ಟೂ, ಸಂಸ್ಕರಣ ಕ್ರಿಯೆಯ ಜೀವಾಣುನಾಶಕ ಮೌಲ್ಯವು ಕಡಮೆಯಾಗುವುದು 
ಈ ವಿಧಾನದ ಇನ್ನೊಂದು ಕೊರತೆ. ಈ ಕೊರತೆಗಳನ್ನು ಸುಲಭವಾಗಿ ನಿವಾರಿಸಿ 
ಕೊಳ್ಳುವುದು ಸಾಧ್ಯವಿದೆಯೆಂತಲೇ, ಈ ವಿಧಾನವು ಶಾಖ ಶೋಷಣೆಯ ವಿಧಾನಕ್ಕಿಂತ 
ಹೆಚ್ಚು ಹೆಚ್ಚಾಗಿ ಬಳಕೆಗೆ ಬರುತ್ತಿದೆಯೆನ್ನಬಹುದು. 


(3) ಉಗಿಯಿಂದ ವಾಯುಶೋಷಣೆ ; ಮೇಲೆ ಹೇಳಿದ ಎರಡು ವಿಧಾನ 
ಗಳಷ್ಟು ಪ್ರಚಾರದಲ್ಲಿಲ್ಲದಿದ್ದರೂ ಕೆಲವೊಂದು "ಆಹಾರ ಪದಾರ್ಥಗಳ ಕ್ಯಾನಿಂಗ್‌ 
ಕಾರ್ಯಾನೆಗಳಲ್ಲಿ ಉಗಿಯಿಂದ ವಾಯುಶೋಷಣೆ ಮಾಡುವ ವಿಧಾನವು ಉಪಯೋಗ 
ದಲ್ಲಿದೆ. ಈ ಕ್ರಮದಲ್ಲಿ, ಡಬ್ಬಿಗಳಿಗೆ ಮುಚ್ಚಳವನ್ನು ಜೋಡಿಸುವ ಯಂತ್ರದಲ್ಲಿ 
ಡಬ್ಬಿಯ ಶಿರಾವಕಾಶಕ್ಕೆ ಉಗಿಯನ್ನು ತಳ್ಳಿ ತುಂಬುವ ವ್ಯವಸ್ಥೆಯಿರುತ್ತದೆ. ಉಗಿಯು 
ಪ್ರವೇಶದ್ವಾರದಿಂದ ಶಿರಾವಕಾಶವನ್ನು ಹೊಕ್ಕು ಆಲ್ಲಿರುವ ವಾಯುವನ್ನು ಸ್ಥಾನಪಲ್ಲಟ 
ಗೊಳಿಸಿ' ನಿರ್ಗಮದ್ವಾರದಿಂದ ವಾಯು ಮತ್ತು ಉಗಿಯ ಮಿಶ್ರಣಗಳು ಹೊರಬೀಳು 
ವಂತೆ ಮಾಡುವುದು. ಆಗಲೇ ಮುಚ್ಚಳವು ಡಬ್ಬಿಯ ಮೇಲೆ ಇರಿಸಲ್ಪಟ್ಟು ಬಿಗಿಯಾಗಿ 
ದ್ವಿಬಂಧ ಕ್ರಮದಿಂದ ಜೋಡಿಸಲ್ಪಡುವುದು. ಶಿರಾವಕಾಶವನ್ನು ಆಕ್ರಮಿಸಿದ್ದ 
ಉಗಿಯು ಡಬ್ಬಿಯೊಳಗೆ ತಣಿದಾಗ ಅಲ್ಲಿ ನಿರ್ವಾತವೇರ್ಪಡುವುದು. ಈ ಕಾರ್ಯವು 
ಹೇಗೆ ಜರಗುತ್ತದೆಂಬುದನ್ನು ಚಿತ್ರ 6-6 ರಲ್ಲಿ ಕಾಣಬಹುದು. 


ಚಿತ್ರ 6-6 ಉಗಿಪ್ಪವೇಶ ವಿಧಾನದಿಂದ " 
ವಾಯುಶೋಷಣೆ ಎ ? 


]-ಡಬ್ಬಿ ; 2 ಮುಚ್ಚಳ ; 3_ಉಗಿಷ್ರ ವೇಶದ್ವಾರ; 
4 ವಾಯು ನಿರ್ಗಮದ್ವಾರ; 5--ಶಿರಾವಕಾಶ 





ಈ ವಿಧಾನದಲ್ಲಿ ಉಗಿಯು ಉಪಯೋಗಿಸಲ್ಪಡುವುದಾದರೂ ಸಹ ಉಗಿಪೆಟ್ಟಿಗೆ 

ತಹ ತುಂಬಾ ಸ್ಮಳವನ್ನಾಕ್ರಮಿಸುವ ಉಪಕರಣಗಳ ಅವಶ್ಯಕತೆಯಿರುವುದಿಲ್ಲ. ಅಲ್ಲದೆ 
ವಾಯುಶೋಷಣೆಗಾಗಿ ಖರ್ಚಾಗುವ ಉಗಿಯ ಪರಿಮಾಣವೂ ಕೂಡ ಶಾಖ 
ಶೋಷಣೆಯ ವಿಧಾನದಲ್ಲಿ ಉಪಯೋಗಿಸಲ್ಪಡುವುದಕ್ಕಿಂತ ತುಂಬಾ ಕಡಮೆ ಇರುತ್ತದೆ. 
ಯಾಂತ್ರಿಕ ವಿಧಾನದಲ್ಲಿನಂತೆಯೇ ಈ ವಿಧಾನದಲ್ಲೂ ಶೋಷಣೆಯ ಕಾರ್ಯವು ಡಬ್ಬಿ 
ಯನ್ನು ಮುಚ್ಚುವಾಗಲೇ ನಡೆಯಿಸಲ್ಪಡುವುದು. ಯಾಂತ್ರಿಕ ಎಧಾನದಲ್ಲಿ ಡಬ್ಬಿಯ 
ಶಿರಾವಕಾಶದಿಂದ ವಾಯುವನ್ನು ಹೊರಸೆಳೆದು ನಿರ್ವಾತವನ್ನು ಏರ್ಪಡಿಸುವ ತತ್ವವು 
ಅಡಕವಾಗಿದ್ದರೆ, ಇದರಲ್ಲಿ ಶಿರಾವಕಾಶದೊಳಗಿನ ವಾಯುವನ್ನು ಉಗಿಯಿಂದ ಹೊರತಳ್ಳಿ 


6] 


82 , *ಕ್ಯಾನಿಂಗ್‌' ಆಹಾರ ಜೋಪಾಸನೆಯ ಒಂದು ಆಧುನಿಕ ವಿಧಾನ 


ಈ ಉಗಿಯು ತಣಿದಾಗ ನಿರ್ವಾತವೇರ್ಪಡುವ ತತ್ವವು ಅಡಗಿದೆ. ಈ ಎರಡೂ 
ವಿಧಾನಗಳಲ್ಲಿ ಡಬ್ಬಿಗಳನ್ನು ಮುಚ್ಚಳದಿಂದ ಬಿಗಿಯಾಗಿ ಮುಚ್ಚುವ ದ್ವಿಬಂಧಯಂತ್ರ 
ಗಳಲ್ಲಿ ವಿಶೇಷ ಕವಾಟಗಳ ಸೌಕರ್ಯಗಳ ಅವಶ್ಯಕತೆಯಿರುತ್ತದೆ. ಯಾಂತ್ರಿಕ ವಾಯು 
ಶೋಷಣೆಯಂತೆಯೇ ಈ ವಿಧಾನವೂ ಸಹ ಡಬ್ಬಿಯ ಶಿರಾವಕಾಶದಲ್ಲಿನ ವಾಯುವಿನ 
ಮೇಲೆ ಮಾತ್ರ ಪರಿಣಾಮ ಮಾಡುವಂತದು. ಡಬ್ಬಿಯಲ್ಲಿ ಆಹಾರದ ಎಡೆಗಳಲ್ಲಾಗಲಿ 
ಅಂಗಾಂಶಗಳಲ್ಲಾಗಲಿ ದ್ರವಗಳಲ್ಲಿ ಕರಗಿಯಾಗಲಿ ಇರಬಹುದಾದ ವಾಯು ಮತ್ರ 
ಅನಿಲಗಳನ್ನು ಈ ವಿಧಾನದಿಂದಲೂ ಶೋಷಿಸುವುದು ಸಾಧ್ಯವಿಲ್ಲ. ಉಗಿಯ ವಿಧುನ 
ದಲ್ಲೂ ಡಬ್ಬಿಯ ಆಹಾರದ ಬಹು ಆಂಶವು ತಣ್ಣ ಯೇ ಇರುತ್ತದೆ. ಎಲ್ಲ 
ಗುಣಾವಗುಣಗಳನ್ನೂ ಹೋಲಿಸಿ ನೋಡಿದರೆ ಉಗಿಯ ವಿಧಾನದಲ್ಲಿ ಯಾಂತ್ಸಿ 
ವಿಧಾನದ ಕೊರತೆಗಳೆಲ್ಲಾ ಇದ್ದು ಅದಕ್ಕಿಂತಲೂ ವಿಶೇಷ ಸೌಲಭ್ಯವೇನೂ ಕಂಡು 
ಬರುವುದಿಲ್ಲ. ಹೀಗಾಗಿ ಈ ವಿಧಾನವು ಅ ಕ್ವೀನೂ ಹೆಚ್ಚಾಗಿ ಪೃಚಾರದಲ್ಲಿಲ್ಲ. 

ಈ ಸಂದರ್ಭದಲ್ಲಿ ಜ್ಞಾಪಸಿಕೊಳ್ಳ ತಕ್ಕ ಇನ್ನೊ ಂದು ವಿಷಯ, ಯಾಂತ್ರಿಕ \ 
ವಾಯುಶೋಷಣೆಗೆ ಬೇಕಾದ ನಿರ್ವಾತ ದಿ ಬಂಧಯಂತ್ರ ಶ್ರವಿರುವಲ್ಲಿ ಶಾಖಶೋಷಣೆಯ ' 
ಎಧಾನದ. ಪ್ರಯೋಜನಗಳನ್ನೂ ಸಹ ಪಡೆದಂಕೊಳು ವುದು ಸುಲಭ ಸಾಧ್ಯ. ಡಬ್ಬಿ 
ಗಳಲ್ಲಿ ತುಂಬುವ ಆಹಾರ ಪದಾರ್ಥಗಳನ್ನು ಸಾಕಷ್ಟು ಬಿಸಿ ಮಾಡಿ ತುಂಬಿದಲ್ಲಿ ಡಬ್ಬಿಯ 
ಒಳಭಾಗದ ಹಾಗೂ ಸೊಪ್ಪು, ತರಕಾರಿ, ಹಣ್ಣುಗಳ ಅಂಗಾಂಶಗಳಲ್ಲಿರಬಹುದಾದ 
ವಾಯು ಹೊರಗೆ ಹೋಗಂವುದು. ಇಂತಹ ಬಿಸಿಯಾಗಿ ತುಂಬಿದ ಡಬ್ಬಿಗಳನ್ನೇ 
ಯಾಂತ್ರಿಕ ವಿಧಾನದಿಂದ ವಾಯುಶೋಷಣೆಗೆ ಈಡು ಮಾಡಿದಲ್ಲಿ ಎರಡೂ ವಿಧಾನದ 
ಪ್ರಯೋಜನಗಳು ಲಭಿಸುವುವು. ವಾಯು ಶೋಷಣೆಯ ಮೂರು ವಿಧಾನಗಳ 
ಹೋಲಿಕೆಯನ್ನು ಕೆಳಗಿನ ಪಟ್ಟಿಯಲ್ಲಿ ಸಂಗ್ರಹಿಸಿದೆ, 

ಆಹಾರ ಡಬ್ಬಿಗಳಲ್ಲಿನ ಅಂತಿಮ, ನಿರ್ವಾತವನ್ನು ನಿರ್ಧರಿಸುವ ಅಂಶ 
ಗಳು : ಈ ಅಧ್ಯಾಯದ ಹಿಂದಿನ ವಿಭಾಗಗಳಲ್ಲಿ ಡಬ್ಬಿಗಳ ಆಹಾರಗಳು ಸುರಕ್ಷಿತವಾಗಿ 
ಉಳಿಯಲು ಅವುಗಳಲ್ಲಿ ನಿರ್ವಾತಸ್ಥಿತಿಯು ಅವಶ್ಯಕವೆಂಬುದನ್ನೂ ಇಂತಹ ನಿರ್ವಾತ 
ವನ್ನು ಏರ್ಪಡಿಸುವ ವಿಧಾನಗಳನ್ನೂ ಓದಿರುವಿರಿ, ಡಬ್ಬಿಗಳ ಅಂತಿಮ ನಿರ್ವಾತವನ್ನು 
ಅಳೆದು ಪರೀಕ್ಷಿಸುವಾಗ ಕಂಡುಬರುವ. ನಿರ್ವಾತದ ಪರಿಮಾಣವು ಸಾಕಖ್ಬದೆಯೋ 
ಇಲ್ಲವೋ ಎಂಬುದು ಡಬ್ಬಿಯ ಆಹಾರಗಳ ಗುಣನಿರ್ಧಾರದ ಒಂದು ಮುಖ್ಯ ಅಂಶ 
ವಾಗಿದೆ. ಹೀಗೆ ಪರಿಶೀಲನೆಗೆ ಗುರಿಪಡಿಸಿದಾಗ ಯಾವುದೊಂದು ಆಹಾರ ಡಬ್ಬಿಯು 
ಪ್ರದರ್ಶಿಸುವ ನಿರ್ವಾತದ ಪರಿಮಾಣವು ಅನೇಕ ಅಂಶಗಳನ್ನು ಅವಲಂಬಿಸಿರುತ್ತದೆ. 
ಇವುಗಳನ್ನು ಕೆಳಗೆ ಕೊಟ್ಟಂತೆ ಸಂಗ್ರಹಿಸಬಹುದು. 

(1) ಅಹಾರ ಡಬ್ಬಿಗಳನ್ನು ಉಷ್ಣದಿಂದ ವಾಯುಶೋಷಣೆ ಮಾಡಿಕೊಳ್ಳುವಾಗ 
ಗುರಿಪಡಿಸುವ ಉಷ್ಣತಾಮಾನದ ಮಟ್ಟ ಮತ್ತು ಶೋಷಣೆಯ ಕಾಲಾವಧಿಗಳು. 
ಇವೆರಡೂ ಹೆಚ್ಚೆ ದಂತೆ ಡಬ್ಬಿಗಳಲ್ಲಿ ಉಂಟಾಗುವ ನಿರ್ವಾತವು ಹೆಚ್ಚುತ್ತದೆ. 


83 


ಡಬ್ಬಿ ಗಳಿಂದ ವಾಯುಶೋಷಣೆ 








೮೦8೦೦೦೫6 990% 


"೨೦೫% ೧೩ ೧ 


ಹಳ್ಳ ಆ೧ೀೀಜ 


೮೫೦೦ರ 970೧ 


cee A% ಐೂ 
ಧಂಂಂನಿಂಣ'ದ್ರ ಅಂ 
ಇ೧೮೩೦೧ಎ "eT ue 


TRS Rou 





ಔರು "9೦1 ಹಂಜ ೫ 









9000 (ಇಂ) ಬಂಗೆೊಂಡ 
ಐಂ೦ಐಔಂಯೇಗಂಗರು ಔಂಲದ 
ರೀ 

1;'೧.೮೫ಗ 6/1 
"'ದೀಣಣಂಂಭದಾ ಣಾ ೨೮ರ 
eR“ ೦%0ದಂಂಂಗಿ0 
೧೬ ೧೧೦೬ ಭಾಗ 


ಬಂಂಬಧೀಂಂ€ ಬ ೧೦ಎ 






೧೮ "ಹಂಜ ಮೀ ಗಿ ST 


PE 
cose ಎಂ ಉಗ 
ಗುಣಂ ಗೋಣ ಭೀ" 
`ಔಜಂೌಯ 

tea Maven ಔಂp೮ 
ರರ ಔಂವಿಲ್ಲಂಊಢಂ'ಧ 
ಥಯ "ಗಂ "ಊಂ 
002A "0ಣಂಎ ೮೦೮ 
Gauge AuoceR 






ಬಜ ಯ [[್ಮ 
way ಓಐ 0c” ಓಂ 


ನಜ ಇಂಡಿ ಉಳ ‘we A ene 
ಹಿಂದ 2೯ಬಧೀಂಂಂಣ ಸೋಣ 


ಇಂ ಬಿಂದ £300 


ಜಾಲಂ 90೮೧೦ ಭಿಜಾಂಧಂೀದಿ ಐಂ 


(ಸೌ awegegoce (೧೫ Boro 2002202 


CUO 


ಧೀನ ಐಟಂಗಂಜ% “9 


ಸಂ ನಂ 


"ಇ ಅಳು ಜಲ *p 


Ugo `ಛ 
ಲಿ 
`ಇ೮ಐಲಾಜ `2 
“೦೩೪೧8 


೧೩೬೦೧೮೮ 





A 


+” ಜಗದ ‘Rog auredc ಉಂಟ ಾಊೋಂಂ ಲು Aybp :£-9 ೩ 


ಗಾ 


84 | ಕ್ಯಾನಿಂಗ್‌ ಆಹಾರ ಜೋಪಾಸನೆಯ ಒಂದು ಆಧುನಿಕ ವಿಧಾನ 


(11) ಡಬ್ಬಿಗಳಲ್ಲಿ ಆಹಾರ ತುಂಬಿದ ಭಾಗದ ಮೇಲಿನ ಶಿರಾವಕಾಶದ ಗಾತ್ರ. 
ಬಿಸಿಯಾಗಿ ತುಂಬುವ ವಿಧಾನವನ್ನು ಅನುಸರಿಸಿದಾಗ ಶಿರಾವಕಾಶದ ಪರಿಮಾಣವು 
ಕಡಮೆಯಿದ್ದಷ್ಟೂ ಡಬ್ಬಿಯ ನಿರ್ವಾತವು ಹೆಚ್ಚುವುದು. ಆದರೆ ಡಬ್ಬಿಗಳನ್ನು ಆಹಾರ 
ದಿಂದ ತುಂಬಿದ ಮೇಲೆ ಉಗಿಪೆಟ್ಟೆಗೆಯಲ್ಲಿ ಬಿಸಿಮಾಡಿ ವಾಯುಶೋಷಣೆ ಮಾಡುವ 
ಕ್ರಮದಲ್ಲಿ ಫಲಿತಾಂಶವು ತದ್ವಿರುದ್ಧವಾಗುತ್ತದೆ. ಕ 

(111) ಡಬ್ಬಿಗಳಲ್ಲಿರುವ ಆಹಾರದ ಕೆಲವು ಗುಣ ಸ್ವಭಾವಗಳು ಡಬ್ಬಿಯ 
ನಿರ್ವಾತದ ಮೇಲೆ ಪ್ರಭಾವವನ್ನು ಬೀರುತ್ತವೆ. ಉದಾಹರಣೆಗಾಗಿ ಆಹಾರ ಪದಾರ್ಥ 
ಗಳು ಆಮ್ಲಾಯವಾಗಿದ್ದು ಡಬ್ಬಿಗಳು ತುಂಬಾ ಹಳೆಯವುಗಳಾಗಿದ್ದರೆ ನಿರ್ವಾತವು 
ಕಡಮೆಯಾಗುವುದು. ಹಾಗೆಯೇ ಡಬ್ಬಿಯಲ್ಲಿ ತುಂಬುವ ಮೊದಲು ಆಹಾರ ಪದಾರ್ಥ 
ಗಳು ತೀರಾ ಉತ್ತಮ ಸ್ಥಿತಿಯಲ್ಲಿಲ್ಲದೆ ಸ್ವಲ್ಪ ಕೆಡಲು ಪ್ರಾರಂಭವಾದವುಗಳಾಗಿದ್ದರೆ, 
ಅವುಗಳಲ್ಲಿ ಉತ್ಪನ್ನಪಾಗಬಹುದಾದ ಅನಿಲಗಳು ಡಬ್ಬಿಯ ನಿರ್ವಾತವು ಕ್ಷೀಣಿಸುವುದಕ್ಕೆ 
ಕಾರಣವಾಗಬಹುದು. ಅಲ್ಲದೆ, ಹಿಂದೆ ಹೇಳಿದಂತೆ ಆಹಾರಗಳ ಅಂಗಾಂಶಗಳಲ್ಲಿ ಅನಿಲ: 
ಗಳಿದ್ದರೆ, ಡಬ್ಬಿಯನ್ನು ಶಾಖಸಂಸ್ಕರಣಕ್ಕಾಗಿ ಬೇಯಿಸಿದಾಗ ಈ ಅನಿಲಗಳು ಬಿಡುಗಡೆ ' 
ಹೊಂದಿ ಅಂತಿಮವಾಗಿ ಲಭ್ಯವಾಗಂವ ನಿರ್ವಾತವು ಡಬ್ಬಿಯ ಮುಚ್ಚುವಾಗಿನ ನಿರ್ವಾತ 
ಕಿಂತ ಕಡಮೆಯಾಗುವುದು ಸಾಧ್ಯವಿದೆ. 

(1೪) ಡಬ್ಬಿಗಳನ್ನು ಶಾಖದಿಂದ ವಾಯುಶೋಷಣೆ ಮಾಡಿಕೊಳ್ಳುವಾಗ 
ಅವಕ್ಕೆ ಮುಚ್ಚಳಗಳನ್ನು ಸಡಿಲವಾಗಿ ಜೋಡಿಸಿಕೊಂಡು ಶೋಷಣೆ ಮಾಡಿದ್ದರೆ ಅಂತಹ 
ಡಬ್ಬಿಗಳಲ್ಲಿ ಆಧಿಕ ನಿರ್ವಾತವು ಫಲಿಸುವುದೆಂದೂ, ಮುಚ್ಚಳವಿಲ್ಲದೆ ವಾಯುಶೋಷಣೆ 
ಮಾಡಿದ ಡಬ್ಬಿಗಳಲ್ಲಿ ಕಡಮೆ ಪರಿಮಾಣದ ನಿರ್ವಾತವು ಲಭಿಸುವುದೆಂದೂ ತಿಳಿದಿದೆ. 

(೪) ಶಾಖದಿಂದ ವಾಯುಶೋಷಣೆ ಮಾಡಿದ ನಂತರ ಡಬ್ಬಿಗಳನ್ನು ದ್ವಿಬಂಧ 
ಕ್ರಮದಿಂದ ಮುಚ್ಚುವವರೆಗಿನ ಮಧ್ಯಾಂತಃಕಾಲವು ನಿರ್ವಾತದ ಮೇಲೆ ಪರಿಣಾಮ 
ವನ್ನುಂಟುಮಾಡುವುದು. ಶೋಷಣೆಯ ನಂತರ ಮುಚ್ಚಳ ಜೋಡಣೆಯು ತಡವಾದಷ್ಟೂ 
ಡಬ್ಬಿ ಗಳು ತಣಿಯುವುದರಿಂದಾಗಿ ನಿರ್ವಾತವು ಕಡಮೆಯಾಗುವುದು. 

(೪) ಇದೇ ರೀತಿಯಲ್ಲಿ ಮುಚ್ಚಳ ಜೋಡಣೆ ಮತ್ತು ಅದರ ನಂತರದ ಶಾಖ 
ಸಂಸ್ಕರಣ ಕ್ರಿಯೆಗಳ ನಡುವಣ ಕಾಲಾವಧಿಯಿಂದಲೂ ನಿರ್ವಾತವು ಹೆಚ್ಚು ಕಡಮೆಯಾಗ 
ಬಲ್ಲದು. ಈ ಎರಡು ಕ್ರಿಯೆಗಳ ನಡುವೆ ತುಂಬಾ ಕಾಲಾವಕಾಶವಿದ್ದಲ್ಲಿ ಡಬ್ಬಿಯೊಳಗಿನ 
ಆಹಾರದಲ್ಲಿರುವ ಆಣುಜೀವಿಗಳ ಚಟುವಟಿಕೆಯು ಡಬ್ಬಿಯೊಳಗೆ ಅನಿಲಗಳ ಉತ್ಪತ್ತಿಗೆ 
ಕಾರಣವಾಗುವುದರಿಂದ ನಿರ್ವಾತವು ಕಡಮೆಯಾಗುತ್ತದೆ. ಆದುದರಿಂದ ಕ್ಯಾನಿಂಗ್‌ 
ಕ್ರಮದಲ್ಲಿ ವಾಯುಶೋಷಣೆ, ಮುಚ್ಚಳ ಜೋಡಣೆ ಹಾಗೂ ಉಷ್ಣಸಂಸ್ಕರಣ ಕ್ರಿಯೆ 
ಗಳು, ಮಧ್ಯದಲ್ಲಿ ಕಾಲ ವಿಳಂಬವಿಲ್ಲದೆ ಜರಗಿಸಲ್ಪಡಬೇಕಾದ ಕಾರ್ಯಗಳೆಂಬುದನ್ನು 
ನೆನಪಿನಲ್ಲಿಡಬೇಕು. 


| 


ಡಬ್ಬಿಗಳಿಂದ ವಾಯುಶೋಷಣೆ | _ | 85 


(೪11) ಡಬ್ಬಿಗಳಿಗೆ' ಮುಚ್ಚಳಗಳನ್ನು ಜೋಡಿಸಿದಾಗ ಅವು ಸಂಪೂರ್ಣವಾಗಿ 
ವಾಯುವು ಒಳಸೇರದಂತೆ ಬಿಗಿಯಾಗಿದೆಯೋ ಇಲ್ಲವೊ ಎಂಬ ಅಂಶವು ಕೂಡ ಡಬ್ಬಿಗಳ 
ನಿರ್ವಾತಕ್ಕೆ ಸಂ ಧವುಳ್ಳಿದ್ದಾಗಿದೆ. ಕೆಲವೊಮ್ಮೆ ಮುಚ್ಚಳದ ಜೋಡಣೆಯು ಅಲ್ಪ 
ಮಟ್ಟಿಗೆ ಸಡಿಲವಾಗಿದ್ದು ಕ್ರಮೇಣ ವಾಯುವನ್ನು ಒಳಸೇರಲು ಬಿಡುವಂತಿರಬಹುದು. 
ಇಂತಹ ಡಬ್ಬಿಗಳು ("ಉಸಿರಾಡುವ' ಡಬ್ಬಿಗಳು) ಸ್ವಲ್ಪ ಸಮಯದಲ್ಲೇ ತಮ್ಮ ನಿರ್ವಾತ 
ವನ್ನು ಕಳೆದುಕೊಳ್ಳುತ್ತವೆ. 

(೪111) ಆಹಾರ ಡಬ್ಬಿಗಳ ನಿರ್ವಾತದ ಅಳತೆಯು ಅಳತೆಮಾಡುವ ಸ್ಥಳದ 
ವಾತಾವರಣದ ಒತ್ತಡದ ಮೇಲೆಯೂ ಹೊಂದಿರುತ್ತದೆ. "ನಿರ್ವಾತ'ವು ವಾತಾವರಣದ 
ಒತ್ತಡಕ್ಕೂ ಡಬ್ಬಿಯೊಳಗಿನ ಒತ್ತಡಕ್ಕೂ ಇರುವ ವೃತ್ಯಾಸ ಎಂಬುದಾಗಿ ತಿಳಿದಿದ್ದೀರಿ. 
ಇದರಿಂದಾಗಿ ಒಂದು ಡಬ್ಬಿಯ ನಿರ್ವಾತವನ್ನು ಸಮುದ್ರಮಟ್ಟದ ಒಂದು ಸ್ಥಳದಲ್ಲಿ 
ಪರೀಕ್ಷಿಸುವಾಗ ಕ:ಡುಬರುವ ಅಳತೆಗೂ, ಅದೇ ಡಬ್ಬಿಯನ್ನು ಸಮುದ್ರಮಟ್ಟಕ್ಕಿಂತ 
10,000 ಅಡಿ ಎತ್ತರದಲ್ಲಿರುವ ಸ್ಥಳದಲ್ಲಿ ಪರೀಕ್ಷಿಸುವಾಗ ಕಂಡುಬರುವ ನಿರ್ವಾತದ 
ಅಳತೆಗೂ ತುಂಬ ಅಂತರವಿರುತ್ತದೆ. ಎತ್ತರವಾದ ಸ್ಥಳಗಳಲ್ಲಿ ವಾತಾವರಣದ 
ಒತ್ತಡವು ಸುಮಾರು 1,000 ಅಡಿಗಳಿಗೆ ಪಾದರಸದ ಒಂದು ಇಂಚಿನಷ್ಟು (2.5 ಸೆಮಾ) 
ಕಡಮೆಯಾಗುವುದರಿ:ದ ಡಬ್ಬಿಗಳ ನಿರ್ವಾತದ ಅಳತೆಗಳೂ ಅಷ್ಟೇ ಕಡಮೆಯಾಗಿ 
ಕಂಡುಬರುವುವು. ಸ 

(x) ಡಬ್ಬಿಗಳ ನಿರ್ವಾತದ ಮೇಲೆ ಪರಿಣಾಮವುಳ್ಳ ಇನ್ನೊಂದು ಅಂಶವೆ:ದರೆ 
ಉಷ್ಣತಾಮಾನ, ಡಬ್ಬಿಗಳ ಮತ್ತು ಅವುಗಳೊಳಗಿನ ಆಹಾರದ ಉಷ್ಣತಾಮಾನ 
ವಾಗಲಿ, ನಿರ್ವಾತವನ್ನು ಅಳೆಯುವ ಸ್ಥಳದ ವಾತಾವರಣದ ಉಷ್ಣತೆಯಾಗಲಿ, ಅಧಿಕ 
ವಾಗಿದ್ದಷ್ಟೂ ನಿರ್ವಾತವು ಕಡಮೆಯಾಗುವುದು. ಇದಕ್ಕೆ ಕಾರಣ ಹೆಚ್ಚಿನ ಉಷ್ಣತೆ 
ಗಳಲ್ಲಿ ಡಬ್ಬಿಯ ಶಿರಾವಕಾಶದಲ್ಲಿರುವ ಆನಿಲಗಳ ಒತ್ತಡವು ಹೆಚ್ಚುವುದೇ ಆಗಿದೆ. 
ಹೀಗಾಗಿ ಯಾವುದೇ ಆಹಾರಡಬ್ಬಿಯ ನಿರ್ವಾತವನ್ನು ಸೂಚಿಸುವಾಗ ಅದು ಯಾವ 
ಉಷ್ಣತಾಮಾನದಲ್ಲಿ ಎಂಬುದನ್ನು ಸಹ ಸೂಚಿಸತಕ್ಕದ್ದು. ಈ ಕಾರಣದಿಂದಾಗಿ, 
ಆಧಿಕ ಉಷ್ಣತೆಯ ದೇಶಗಳಲ್ಲಿ ತಯಾರಿಸಲ್ಪಟ್ಟ ಆಹಾರ ಡಬ್ಬಿಗಳು ಚಳಿದೇಶಗಳಿಗೆ 
ರಫ್ತುಮಾಡಲ್ಪಟ್ಟು ಅಲ್ಲಿ ನಿರ್ವಾತ ಪರೀಕ್ಷೆಗೆ ಒಳಪಟ್ಟಾಗ ತುಂಬ ಹೆಚ್ಚು ಪರಿಮಾಣದ 
ನಿರ್ವಾತವನ್ನು ಪ್ರದರ್ಶಿಸುತ್ತದೆ. ಆದರೆ ಚಳಿದೇಶದ ಡಬ್ಬಿಯ ಆಹಾರಗಳು ಉಷ್ಣ 
ವಲಯದ ಪ್ರದೇಶಗಳಲ್ಲಿ ಮೂಲಕ್ಕಿಂತ ಎಷ್ಟೋ ಕಡಮೆ ನಿರ್ವಾತವನ್ನು ಶೋರಿಸು 
, ತ್ತವೆ. ಇದಕ್ಕಾಗಿ ಯಾವುದೊಂದು ನಿರ್ದಿಷ್ಟ ಉಷ್ಣ್ಸತಾಮಾನದಲ್ಲಿ ಒಂದು ಡಬ್ಬಿಯ 


ಟಿ 


ಗಳಲ್ಲಿರಬೇಕಾದ ಆದರ್ಶ ನಿರ್ವಾತ; ಆಹಾರ ಡಬ್ಬಿಗಳಲ್ಲಿ 
ತಿ ಇರಬೇಕೆಂಬ ವಿಚಾರವನ್ನು ಎಲ್ಲರೂ ಒಪ್ಪುತ್ತಾರಾದರೂ, 


86 “ಕ್ಯಾನಿಂಗ್‌” ಆಹಾರ ಜೋಪಾಸನೆಯ ಒಂದು ಆಧುನಿಕ ವಿಧಾನ 


ಇಂತಹ ನಿರ್ವಾತವು ತೃಪ್ತಿಕರ ಇಲ್ಲವೆ ಉತ್ತಮ ಎಂಬುದಾಗಿ ಪರಿಗಣಿಸಲ್ಪಡಲು 
ಅವಶ್ಯಕವಾದ ಮಿತಿಯೆಷ್ಟೆಂಬುದರ ಮೇಲೆ ಒಮ್ಮತವಿಲ್ಲ. ಒಂದೊಂದು ದೇಶದಲ್ಲೂ 
ಒಂದೊಂದು ಕನಿಷ್ಠಮಿತಿಯನ್ನು ನಿರ್ದೇಶಿಸಿದ ಆದರ್ಶಗಳನ್ನು ಅನುಸರಿಸುವುದು ಕಂಡು 
ಬರುತ್ತದೆ. ಭಾರತದ "ಇಂಡಿಯನ್‌ ಸ್ಟಾಂಡರ್ಡ್‌ ಇನ್ಸ್‌ ಟೆಟ್ಯೂಟ್‌'ನ ನಿರ್ದೇಶನ 
ದಂತೆ ಸ್ತಂಭಾಕಾರದ ಮಿಸಾನುಗಳನ್ನಿರಿಸಿದ ಡಬ್ಬಿಗಳಲ್ಲಿ ಕನಿಷ್ಠ 10 ಸೆಮಿ ನಿರ್ವಾತ 
ಎರತಕ್ಕದ್ದು. ಆದರೆ ಹಣ್ಣುಗಳ ಡಬ್ಬಿ ಗಳಲ್ಲಿ ಇದಕ್ಕಿಂತ ಹೆಚ್ಚಿನ ನಿರ್ವಾತ (12.5 
ಸೆ ಮಿ) ವಿರತಕ್ಕದೆಂದು ಸೂಚಿಸಲಾಗಿದೆ. ಇತರ "ದೇಶಗಳಲ್ಲಿ ಚಿಕ್ಕ ಡಬ್ಬಿ ಗಳಲ್ಲಿ 
12" ನಿಂದ 15'ನ ವರೆಗೂ ದೊಡ್ಡ ಡಬ್ಬಿಗಳಲ್ಲಿ 9” ರಿಂದ 172” ನವರೆಗೂ ನಿರ್ವಾತ 
ಎದ್ದರೆ ತೃಪ್ತಿಕರವೆಂದು ಪರಿಗಣಿಸಲ್ಪಡುತ್ತದೆ. ಅದೂ ಅಲ್ಲದೆ ಚಪ್ಪಟೆಯಾದ ಆಹಾರ 
ಡಬ್ಬಿಗಳಲ್ಲಿ ಇನ್ನೂ ಕಡಮೆ ನಿರ್ವಾತ ಮಿತಿಯು ಸಾಕೆನ್ನುವ ಅಭಿಪ್ರಾಯವಿದೆ. 
ಅಂತಿಮ ಉತ್ಪನ್ನವಾದ ಡಬ್ಬಿಯ ಆಹಾರಗಳಿಗೆಲ್ಲವಕ್ಕೂ ಅನ್ವಯಿಸುವಂತೆ ಒಂ 
ಮಿತಿಯ ನಿರ್ವಾತವನ್ನು ಆದರ್ಶವೆಂದು ನಿರ್ದೇಶಿಸುವುದು ಕಷ್ಟ ್ಸ ಸಾಧ್ಯವೆಂದೇ ಹೇಳ್ಳಿ 
ಬೇಕು. ಏಕೆಂದರೆ, ಹಿಂದೆ ಹೇಳಿದಂತೆ, ಡಬ್ಬಿಗಳ ನಿರ್ವಾತ ಅನೇಕ ಅಂಶಗಳಿಂದ ಹೆಚ್ಚು) 
ಕಡಮೆಯಾಗಬಹುದಾದ ಲಕ್ಷಣವಾಗಿವೆ, ಹೀಗಾಗಿ ಕೊನೆಯಲ್ಲಿ ಬೇಕಾಗುವ ನಿರ್ವಾತಡ 
ಮಿತಿಯೆಷ್ಟೇ ಇರಲಿ, ಡಬ್ಬಿಯ ಅಹಾರಗಳ ತಯಾರಕರು ಸಾಮಾನ್ಯವಾದ ಸ್ತಂಭಾ 
ಕಾರದ ಡಬ್ಬಿಗಳಲ್ಲಿ ತಯಾರಿಸುವ ಕಾಲದಲ್ಲಿ ಸುಮಾರು 25 ರಿಂದ 30 ಸೆಮಿ 
ಗಳಷ್ಟು ನಿರ್ವಾತವು ಸಿಕ್ಕುವಂತೆ ಪ್ರಯತ್ನಿಸಿದರೆ ಅಂತಹ ಆಹಾರಗಳು ಅಶ್ವೀಕೃತವಾಗೆ 
ಉರವಂದು Essel 


ಅಧ್ಯಾಯ ಗ್ಗ 
ಆಹಾರ ಡಬ್ಬಿಗಳನ್ನು ಮುಚ್ಚವ ಕಾರ್ಯ 


ವಾಯುಶೋಷಣೆಯಾದೊಡನೆಯೇ ಕಾಲವಿಳಂಬವಿಲ್ಲದೆ ಆಹಾರದ ಡಬ್ಬಿಗಳನ್ನು 
: ವಾಯುಸೇರದಂತೆ ಬಿಗಿಯಾಗಿ ಮುಚ್ಚವುದು ಅಗತ್ಯವಾಗಿದೆ. ಹೀಗೆ ಮುಚ್ಚುವುದರ 
ಪ್ರಾಮುಖ್ಯತೆಯನ್ನು ಕ್ಕಾನಿಂಗ್‌ ವಿಧಾನದ ಮೂಲಕರ್ತೃವಾದ ನಿಕೊಲಸ್‌ ಅರ್ಪಟನು 
: ಚೆನ್ನಾಗಿ ತಿಳಿಸಿದ್ದನು. ಅವನೇ ಹೇಳಿದಂತೆ ಕ್ಯಾನಿಂಗ್‌ ವಿಧಾನದ ಸಫಲತೆಯು ಡಬ್ಬಿಗಳ 
'ಮುಚ್ಚಳವು ಎಷ್ಟು ಚೆನ್ನಾಗಿ ಜೋಡಿಸಲ್ಪಟ್ಟಿದೆಯೆಂಬುದರ ಮೇಲೆಯೇ ಆಧರಿಸಿರಂ 
ತ್ತದೆ. ಮುಚ್ಚಳವು ನಿಷ್ಕಳಂಕವಾಗಿರುವುದಕ್ಕಾಗಿ ಅಪರ್ಟನು ತನಗೆ ಬೇಕಾದ ಬೆಣೆ 
ಗಳನ್ನು ತಾನೇ ವಿಶೇಷ ರೀತಿಯಿಂದ ತಯಾರಿಸಿಕೊಳ್ಳುತ್ತಿದ್ದನು. ಪಾತ್ರೆಗಳ ಮುಚ್ಚಳ 
ಅಥವಾ ಬೆಣೆಗಳಲ್ಲಿ ಅತಿ ಸೂಕ್ಷ್ಮವಾದ ಛಿದ್ರಗಳಿದ್ದರೂ ಸಹ ಪಾತ್ರೆಗಳೊಳಗೆ ಹೊರ. 
ವಾತಾವರಣದ ವಾಯುವೂ, ಅಣುಜೀವಿಗಳೂ ಸೇರಿ ಆಹಾರವನ್ನು ಕೆಡಿಸಿ ಬಿಡುತ್ತವೆ. 
ಇವುಗಳ ಪ್ರವೇಶವನ್ನು ತಡೆಗಟ್ಟ ದಿದ್ದಲ್ಲಿ, ಇಲ್ಲಿಯವರೆಗೆ ಆಹಾರಪದಾರ್ಥಗಳ ಪೂರ್ವ 
ತಯಾರಿಯೇ ಮೊದಲಾದ ಹಂತಗಳಲ್ಲಿ ವಹಿಸಿದ ಎಚ್ಚರಿಕೆಗಳೂ ಇನ್ನು ಮುಂದೆ 
ಜರಗಿಸಲ್ಪಡುವ ಉಷ್ಣಸಂಸ್ಕರಣ ಕಾರ್ಯಕ್ಕಾಗಿ ಪಟ್ಟ ಶ್ರಮವೂ ವ್ಯರ್ಥವಾಗುತ್ತವೆ. 


ಉದ್ಧೇಶಗಳು : ಆಹಾರದಿಂದ ತುಂಬಿದ ಪತ್ರೆಗಳನ್ನು ಬಿಗಿಯಾಗಿ ಮುಚ್ಚು 
ವುದರಿಂದ ಸಾಧಿಸಲ್ಪಡುವ ಉದ್ದೇಶಗಳನ್ನು ಈ ಕೆಳಗಿನಂತೆ ಸಂಗ್ರಹಿಸಿ ಹೇಳಬಹು 
ದಾಗಿದೆ. 


(ಹ ಡಬ್ಬಿಗಳ ವಾಯುಶೋಷಣೆಯನ್ನು ನಷ್ಟವಾಗದಂತೆ ಕಾಯ್ದು ಹಂಡು 
ಡಬ್ಬಿಗಳೊಳಗಿನ ನಿರ್ವಾತಸ್ಮಿತಿಯನ್ನು ರಕ್ಷಿಸುವುದು. 

(11) ಡಬ್ಬಿಯ ಒಳಗಿನ ಆಹಾರವು ಹೊರವಾತಾವರಣದ ಸಂಪರ್ಕಕ್ಕೆ ಬಾರ 
ದಂತೆ ತಡೆಗಟ್ಟುವುದು ಹಾಗೂ ಹೊರಗಿನ ಪದಾರ್ಥಗಳಿಂದ ಸಂಕರವಾಗದಂತೆ 
ಮಾಡುವುದು. | 

(111) ಡಬ್ಬಿಯೊಳಗೆ ರಕ್ಷಿಸಲ್ಪಟ್ಟ ಆಹಾರಗಳು (ಮುಖ್ಯವಾಗಿ ದ್ರವರೂಪದ 
ಅಂಶಗಳು) ಸೋರಿ ಅಥವಾ ಬಾಷ್ಟೀಭವನಹೊಂದಿ ನಷ್ಟವಾಗದಂತೆ ನೋಡಿ 
ಕೂಳ್ಳುವುದು. 

(1%) ವಾಯುವಿಗೆ ತೆರೆದಿಟ್ಟಾಗ ಆಹಾರ ಪದಾರ್ಥಗಳಲ್ಲಿ ಉಂಟಾಗಬಹು 
ದಾದ ಇತರ ರಾಸಾಯನಿಕ ಬದಲಾವಣೆಗಳನ್ನು ತಡೆಗಟ್ಟುವುದು. 


88 "ಕ್ಯಾನಿಂಗ್‌? ಆಹಾರ ಜೋಪಾಸನೆಯ ಒಂದು ಆಧುನಿಕ ವಿಧಾನೆ 


ಕ್ಯಾನಿಂಗ್‌ ನ ಸಾಂಪ್ರದಾಯಿಕ ವಿಧಾನದಲ್ಲಿ ಆಹಾರ ಡಬ್ಬಿಗಳನ್ನು ಮುಚ್ಚುವ 
ಕ್ರಿಯೆಯ ವಾಯುಶೋಷಣೆಯ ನಂತರ ಹಾಗೂ ಉಷ್ಣಸಂಸ್ಕರಣದ ಮೊದಲು 
ನೆರವೇರಿಸಲ್ಪಡುತ್ತದೆ. ಹೀಗೆ ಮಾಡುವುದರಿಂದ ಉಷ್ಣಸಂಸ್ಕರಣ ಕ್ರಿಯೆಯಲ್ಲಿ 
ಆಹಾರದಲ್ಲಿನ ಅಣುಜೀವಿಗಳು ಒಮ್ಮೆ ನಾಶವಾದ ಮೇಲೆ ಡಬ್ಬಿಯೊಳಗಿನ ಆಹಾರಕ್ಕೆ 
ಪುನಃ ಸಂಕರವಾಗುವುದು ಸಾಧ್ಯವಿಲ್ಲ. ಆದರೆ ಇತ್ತೀಚೆಗೆ ರೂಢಿಸಲ್ಪಟ್ಟ ಕೆಲವು 
ವಿಶಿಷ್ಟ ಕ್ಯಾನಿಂಗ್‌ ವಿಧಾನಗಳಲ್ಲಿ ಈ ಕ್ರಮವು ವಿಪರ್ಯಾಸವಾಗಬಹುದು. ' ಇಂತಹ 


ವಿಶೇಷ ವಿಧಾನಗಳ ಬಗ್ಗೆ ಮುಂದೆ ಓದಲಿರುವಿರಿ, \ 


ಡಬ್ಬಿ ಮುಚ್ಚಿವ ಕ್ರಮ: ಕ್ಯಾನಿಂಗ್‌ ವಿಧಾನದಿಂದ, ಅಂದರೆ ಶಾಖ 
ಸಂಸ್ಕರಣಕ್ರಿಯೆಯ ಸಹಾಯದಿಂದ, ಆಹಾರ ಜೋಪಾಸನೆ ಮಾಡುವುದು ಶೋಧಿ: 
ಸಲ್ಪಟ್ಟ ಮೊದಲ ದಿನಗಳಲ್ಲಿ ಗಾಜಿನ ಸೀಸೆ ಹಾಗೂ ಭರಣಿಗಳೇ ಹೆಚ್ಚಾಗಿ ಉಪ 
ಯೋಗಿಸಲ್ಪಡುತ್ತಿದ್ದುವಷ್ಟೆ. ಇವುಗಳನ್ನು ಬಿಗಿಯಾದ ಬೆಣೆಗಳಿಂದಲೇ ವಾಯು 
ಸೇರದಂತೆ ಮುಚ್ಚವ ಕ್ರಮವನ್ನು ಅನುಸರಿಸುತ್ತಿದ್ದರು. ಇದಾದ ಸ್ವಲ್ಪಕಾಲದಲ್ಲಿ 
ಲೋಹದ ಡಬ್ಬಿಗಳ ಉಪಯೋಗವು ಆರಂಭವಾದ ನಂತರ ಸಂಪೂರ್ಣ ಬೆಸಿಗೆಯಿಂದ್ಕ 
ವಂಚ್ಚಲ್ಪಡುವ ಡಬ್ಬಿಗಳು ತಯಾರಾದವು. ಇವು " ಪೂರ್ತಿಬೆಸಿಗೆಯ ಡಬ್ಬಿ” ಗಳ 
ಅನಂತರ, ಡಬ್ಬಿಗಳ ಮೇಲಿನ ಕೊನೆಯಲ್ಲಿ ಒಂದು ರಂಧ್ರವನ್ನಿರಿಸಿ, ಆಹಾರ ತುಂಬಿಸಿ, 
ವಾಯುಶೋಷಣೆಗಾಗಿ ಕಾಯಿಸಿ, ಕೊನೆಯಲ್ಲಿ ಈ ರಂಧ್ರವನ್ನು ಒಂದು ಚಿಕ್ಕ ತಗಡನ್ನು 
ಬೆಸೆಯುವುದರಿಂದ ಮುಚ್ಚುವ ವಿಧಾನವು “ ರಂಧ್ರ -ಮುಚ್ಚೆಳ' ಡಬ್ಬಿಗಳ ಪ್ರವೇಶಕ್ಕೆ 
ಕಾರಣವಾಯಿತು. ಅಮೇಲೆ, ಮುಚ್ಚಳದ ಅಂಚನ್ನು ಒಮ್ಮೆ ಬಗ್ಗಿಸಿ ಡಬ್ಬಿಯ 
ದೇಹಕ್ಕೆ ಜೋಡಿಸಿಕೊಳ್ಳುವ " ಏಕಬಂಧ ' ವಿಧಾನವೂ, ಕೊನೆಯದಾಗಿ, ಅಂದರೆ ಈ 
ಶತಮಾನದ ಆದಿಭಾಗದಲ್ಲಿ ಎರಡೆರಡು ಮಡಿಕೆಗಳುಳ್ಳ "ದ್ವಿಬಂಧ ವಿಧಾನ ' ವೂ 
ಪ್ರಚಾರಕ್ಕೆ ಬಂದವು. ಈಗ ಕ್ಯಾನಿಂಗ್‌ ಕೈಗಾರಿಕೆಗಳಲ್ಲಿ ಬಹುಭಾಗವು ಇದೇ ದ್ವಿಬಂಧ 
ಕ್ರಮದಿಂದ ಲೋಹ ಪಾಶ್ರೆಗಳನ್ನು ಮುಚ್ಚಳದಿಂದ ಜೋಡಿಸುವ ವಿಧಾನವನ್ನೇ 
ಬಳಸುತ್ತದೆ. ಈ ಕ್ರಮವು ಇತರ ಎಲ್ಲ ಕ್ರಮಗಳಿಗಿಂತಲೂ ಅಧಿಕವಾಗಿ ಪ್ರಚಾರಕ್ಕೆ 
ಬರಲು ಮುಖ್ಯ ಕಾರಣಗಳೆಂದರೆ (1) ಸರಳತೆ, (1) ವಿವಿಧ ಆಕೃತಿಗಳ ಡಬ್ಬಿಗಳ 
ಮುಚ್ಚುವಿಕೆಗೆ ಉಪಯೋಗಿಸುವ ಸಾಧ್ಯತೆ, (111) ವೇಗವಾಗಿಯೂ ಕುಂದಿಲ್ಲದೆಯೂ 
ಮುಚ್ಚಳಗಳನ್ನು ಜೋಡಿಸಲು ಈ ವಿಧಾನದಲ್ಲಿರುವ ಸೌಲಭ್ಯಗಳು ಮತ್ತು (1%) ಯಂತ್ರ 
ಗಳ ಆವಿಷ್ಯರಣ. 


ದ್ವಿಬಂಧಕಾರಕ ಯಂತ್ರಗಳು: ಡಬ್ಬಿಯ ದೇಹಭಾಗಕ್ಕೆ ಮುಚ್ಚಳವನ್ನು 
ಜೋಡಿಸುವ ದ್ವಿಬಂಧ ವಿಧಾನದಲ್ಲಿ, ಮುಚ್ಚಳದ ವಕ್ರವಾದ ಹೊರಅಂಚು ಡಬ್ಬಿಯ 
ದೇಹದ ಹೊರವಾಲಿದ ತುದಿಯೊಡನೆ, ಯಂತ್ರಸಹಾಯದಿಂದ ಬಗ್ಗಿಸಿ ಒತ್ತಲ್ಪಟ್ಟು, 
ಎರಡು ಕ್ರಮವಾದ ಹಂತಗಳಲ್ಲಿ ಜೋಡಿಸಲ್ಪಟ್ಟು, ವಾಯು ಪ್ರವೇಶಿಸಲಸಾಧ್ಯವಾದ 


` ಆಹಾರ ಡಬ್ಬಿಗಳನ್ನು ಮುಚ್ಚುವ ಕಾರ್ಯ 89 


ಒಂದು ಜೋಡಣೆಯಾಗುತ್ತದೆ. ಹೀಗೆ ಉಂಟಾಗುವ ಜೋಡಣೆಯ ಸಮರ್ಪಕತೆಯು, 
ಯಂತ್ರಭಾಗಗಳನ್ನು ಅಳವಡಿಸುವುದರಲ್ಲಿ ವಹಿಸಲ್ಪಟ್ಟ ಜಾಗರೂಕತೆಯ ಮೇಲೂ, 
ಮುಚ್ಚಳದ ಅಂಚಿನಲ್ಲಿ ಇರತಕ್ಕ ಒಂದು ತೆಳ್ಳೆಗಾದ ರಬ್ಬರಿನ ಮಿಶ್ರಣದ ಅಸ್ತಿತ್ವದ 
ಮೇಲೂ ₹ ಅವಲುಖಿಸಿರುತ್ತದೆ. 

ಈ ಜೋಡಣೆಯ ಕಾರ್ಯವನ್ನು ನೆರವೇರಿಸಲು ಅನೇಕ ತೆರನಾದ ಯಂತ್ರಗಳು 
ರಚಿಸಲ್ಪಟ್ಟಿವೆ. ಇವುಗಳಲ್ಲಿ ಕೆಲವು ಕೈಯಿಂದಲೇ ನಡೆಯಿಸಲ್ಪಡುವ ಸರಳವಾ 
ಯಂತ್ರಗಳಾಗಿವೆ. ಇನ್ನು ಕೆಲವು ವಿದ್ಯು ಚ್ಞಾಲಕವಾಗಿದ್ದು ಅನೇಕ ಸಂಕೀರ್ಣ ಭಾಗ 
ಗಳಿಂದ ಕೂಡಿವೆ. ಕೆಲವು ಸಂಪೂರ್ಣ ಸ್ವಯಂಚಾಲಿತವೂ, ಇನ್ನು ಕೆಲವು ಅಪೂರ್ಣ, 
ಸ್ವಯಂಚಾಲಿತವೂ ಆಗಿರಬಹುದು. ಕೆಲವು, ದ್ವಿಬಂಧಕಾರಕ ಯಂತ್ರಗಳು ನಿರ್ವಾತ 
ಪರಿಸ್ಥಿ ತಿಯಲ್ಲೆ ಡಬ್ಬಿ ಗಳನ್ನು ಮುಚ್ಚು ವಕಾರ್ಯ ವನ್ನು ನಿರ್ವಹಿಸಬಲ್ಲವೆಂದು ಹಿಂದಿನ 
ಅಧ್ಯಾಯದಲ್ಲೆ ಓದಿರುವಿರಿ, ಕೆಲ ಯಂತ್ರಗಳು ಅಲ್ಬವೇಗದವುಗಳಾಗಿದ್ದರೆ ಇನ್ನು 
ಕೆಲವು ಅಧಿಕ ವೇಗದವುಗಳಾಗಿದ್ದು' ನೂರಾರು ಡಬ್ಬಿಗಳಿಗೆ ಒಂದೇ ನಿಮಿಷದಲ್ಲಿ 
ಮುಚ್ಚಳಗಳನ್ನು ಜೋಡಿಸಿಕೊಡುತ್ತವೆ. ಯಂತ್ರಗಳ ವಿನ್ಕಾ ಸದಲ್ಲೂ, ರಚನೆಯಲ್ಲೂ 
ಎಷ್ಟೇ ಭೇದಗಳಿದ್ದರೂ ಸಹ, ಎಲ್ಲ ದ್ವಿಬಂಧಕಾರಕಯುತ್ರಗಳಲ್ಲಿ ಇರಬೇಕಾದ 
ಕೆಲವು ಅವಶ್ಯಭಾಗಗಳೆಂದರೆ (1) ಮೊದಲ ಹಂತದ ಬಂಧಕ ಉರುಳೆ ಅಥವಾ ಉರುಳೆ 
ಗಳು (0 ಇರ್‌ ಹಂತದ ಬಂಧ ॥ ಉರುಳೆಗಳು (111) ಪಾದಪೀಠ (1೪) ಬಂಧ 
ಕಾರಕ ಹಿಡಿಗೈ. 

ಇವುಗಳಲ್ಲಿ ಪಾದಪೀಠವು ಡಬ್ಬಿಯ ದೇಹಭಾಗಗಳನ್ನು ಇರಿಸುವುದಕ್ಕೂ 
-' ಹಿಡಿಗೈಯು ಡಬ್ಬಿ )ಯ ಮೇಲಿಟ್ಟ ಮುಚ್ಚಳವನ್ನು ಡಬ್ಬಿಗೆ ಒತ್ತಿಹಿಡಿದುಕೊಳ್ಳು ಿವುದಕ್ಕೂ 
. ಅಗತ್ಯವಿರುವ ಭಾಗಗಳಾಗಿವೆ. ಪ್ರಥಮ ಹುತದ ಉರುಳೆಯು ಮುಚ್ಚಳ ವಕ್ರವಾದ 
ಅಂಚನ್ನು ಡಬ್ಬಿಯ ದೇಹದ ಹೊರವಾಲಿದ ತುದಿಯ ಕೆಳೆಗೆ ಬಗ್ಗಿಸಿ ಸಿಕ್ಕಿಹಾಕಿ 
ಕೊಳು ಮಂತೆ "ಮಾಡುವುದು. ದ್ವಿತೀಯ ಹಂತದ ಉರುಳೆಯು ಈ ಭಾಗಗಳನ್ನು 
ಒಳಕ್ಕೆ ಒತ್ತಿ ಬಿಗಿಯಾದ ದ್ವಿಬಂಧವು ಏರ್ಪಡುವಂತೆ ಮಾಡುತ್ತದೆ. 


ದ್ವಿಬಂಧ ಉಂಟಾಗುವುದು ಹೇಗೆ? ಆಹಾರದಿಂದ ತುಂಬಿದ ಡಬ್ಬಿಯನ್ನು 
ವಾಯುಶೋಷಣೆಗೆ ಗುರಿಪಡಿಸಿ ಅದರ ಮೇಲೆ ಮುಚ್ಚಳವನ್ನಿರಿಸಿ ದ್ವಿಬಂಧಕಾರಕ 
ಯಂತ್ರದಲ್ಲಿ ಡಬ್ಬಿಗಳನ್ನಿರಿಸುವ ಪಾದಪೀಠದ ಮೇಲೆ ಇರಿಸಿ ಯಂತ್ರವನ್ನು ಚಲಾಯಿಸಿ 
ದಾಗ ಪಾದಪೀಠವು ಸ್ವಲ್ಪ ಮೇಲಕ್ಕೆ ಎತ್ತಲ್ಪಡುವುದು. ಅದೇ ಕಾಲಕ್ಕೆ ಸರಿಯಾಗಿ 
ಹಿಡಿಗೈಯು ಕೆಳಕ್ಕೆ ಷ್‌ ಮುಚ್ಚಳವನ್ನು ಡಬ್ಬಿಗೆ ಒತ್ತಿ ಹಿಡಿದುಕೊಳ್ಳುವುದು. 
ಹವು ಯಂತ್ರ ಗಳಲ್ಲಿ ಹೀಗೆ. ಹಿಡಿಯಲ್ಪಟ್ಟ ಕ ಡಬ್ಬಿ ಮತ್ತು ಮುಚ್ಚಳಗಳು ಹಿಡಿಗೈ 


ಚ 


_ ಮತ್ತು. ಪಾದಪೀಠದ ಸಮೇತ ತಮ್ಮ ಅಕ್ಷದಲ್ಲೆ ಸುತ್ತುವ ವ್ಯವಸ್ಥೆಯಿರುತ್ತದೆ. 


ಬ್ಯ ಲಿ 
ಹೀಗೆ ಸುತ್ತುತ್ತಿರುವಾಗ ಮೊದಲ.ಹಂತದ ಉರುಳೆಯು ಸ್ವಲ್ಪಸ್ವಲ್ಪವಾಗಿ ಡಬ್ಬಿಯ 


90 “ಕ್ಕಾನಿಂಗ್‌' ಆಹಾರ ಜೋಪಾಸನೆಯ ಒಂದು ಆಧುನಿಕ ವಿಧಾನ 


ಸಮಾಪಕ್ಕೆ ಬಂದು ನಿರ್ದಿಷ್ಟವಾದ ಮಿತಿಯಲ್ಲಿ ಮುಚ್ಚಳವನ್ನು ಬಗ್ಗಿಸಿ ಹಿಂದಕ್ಕೆ 
ಸರಿಯುತ್ತದೆ. ಆಮೇಲೆ ಎರಡನೇ ಹಂತದ ಉರುಳೆಯು ಸಹಾ ಹಾಗೆಯೇ ಡಬ್ಬಿಯ 
ಅಕ್ಷವನ್ನು ಸಮಾಷಿಸಿ ಒತ್ತಡದಿಂದ ದ್ವಿಬಂಧ ಕಾರ್ಯವನ್ನು ಪೂರ್ತಿಗೊಳಿಸಿ ಹಿಂದಕ್ಕೆ 
ಹೋಗುವುದು. ಇವೆರಡೂ ಕಾರ್ಯಗಳು ಮುಗಿದ ಮೇಲೆ ಹಿಡಿಗೈಯು ಡಬ್ಬಿಯನ್ನು 
ಬಿಟ್ಟುಕೊಡುವುದಲ್ಲದೆ ಪಾದಪೀಠವೂ ಕೆಳಕ್ಕಿಳಿದು ತನ್ನ ಮೊದಲಿನ ಸ್ಥಾನವನ್ನು 
ಸೇರುವುದು. ಆಗ ಮುಚ್ಚಲ್ಪಟ್ಟ ಡಬ್ಬಿಯನ್ನು ಪಾದಪೀಠದಿಂದ ತೆಗೆದು ಇನ್ನೊಂದು 
ಡಬ್ಬಿಯನ್ನು ಆದರ ಸ್ಥಾನದಲ್ಲಿ ಇರಿಸಿದರಾಯಿತು. ಇನ್ನು ಕೆಲವು ಯಂತ್ರಗಳಲ್ಲಿ 
ಪಾದಪೀಠ, ಡಬ್ಬಿ. ಮುಚ್ಚಳ ಮತ್ತು ಹಿಡಿಗೈಗಳು ಸ್ಥಿರವಾಗಿದ್ದು ಪ್ರಥಮ ಮ 
ದ್ವಿತೀಯ ಹಂತದ ಉರುಳೆಗಳೇ ಡಬ್ಬಿಯ ಸುತ್ತಲೂ ಸುತ್ತುವ ವ್ಯವಸ್ಥೆಯಿರುತ್ತದೆ 
ಹೀಗೆ ಸುತ್ತುತ್ತಿರುವ ಉರುಳೆಗಳಂ ಡಬ್ಬಿಯನ್ನು ಒಂದೊಂದಾಗಿ ಸಮಿಪಿಸಿ ಹಿಂದಕ್ಕೆ 
ಸರಿಯುವ ಏರ್ಪಾಡು ಇರುವುದರಿಂದ ದ್ವಿಬಂಧಕಾರ್ಯವು ಜರಗುತ್ತದೆ. ಕೆಲವು 
ಯಂತ್ರಗಳಲ್ಲಿ ಮೊದಲ ಮತ್ತು ಎರಡನೆಯ ಹಂತಗಳಲ್ಲಿ ಪ್ರತಿಯೊಂದಕ್ಕೆ ಒಂದೊಂದೆ 
ಉರುಳೆಗಳಿರಬಹುದು, ಇನ್ನು ಕೆಲವು ಯಂತ್ರಗಳಲ್ಲಿ ಮೊದಲ ಹಂತಕ್ಕೆರಡು . ಮತ್ತು 
' ಎರಡನೇ ಹಂತಕ್ಕೆರಡು, ಹೀಗೆ ನಾಲ್ಕು ಉರುಳೆಗಳಿರಬಹುದು. ಏನಿದ್ದರೂ ಇವುಗಳ |, 
ಕಾರ್ಯಭಾರವು ಉರುಳೆಗಳ ಹೊರ ಆಂಚೆನ ಅಡ್ಡಛೇದದ ಆಕೃತಿಯ ಮೇಲೂ, ' 
ಅವು ಡಬ್ಬಿಗೆ ಎಷ್ಟು ಸಮಾಪಕ್ಕೆ ಬರುವಂತೆ ಏರ್ಪಡಿಸಿದೆಯೆನ್ನುವುದರ ಮೇಲೂ ' 
ಹೊಂದಿಕೊಂಡಿರುತ್ತದೆ. | 


ದ್ವಿಬಂಧ ಕ್ರಮದಿಂದ ಆಹಾರ ಡಬ್ಬಿಗಳಿಗೆ ಮಂಚ್ಚಳಗಳು ಹೇಗೆ ಜೋಡಿಸಲ್ಪಡು 
, ತ್ತೈವೆಂಬುದನ್ನು ಚಿತ್ರ 7-1 ರಲ್ಲಿ ಕಾಣಬಹುದು. ಈ ಚಿತ್ರದ 8). 0) ಮತ್ತು 
ಐ ವಿಭಾಗಗಳು, ಜೋಡಣೆ ಕಾರ್ಯವು ಆರಂಭವಾಗುವ ಮೊದಲು, ಪ್ರಥಮ 
ಹಂತದ ಕಾರ್ಯ ಮುಗಿದಾಗ ವಮಂತ್ತು ದ್ವಿತೀಯ ಹಂತದ ಕಾರ್ಯ ಮುಗಿದು 
ದ್ವಿಬಂಧವು ಪೂರ್ಶಿಯಾದಾಗ, ಡಬ್ಬಿ ಮತ್ತು ಮುಚ್ಚಳೆಗಳು ಯಾವ ಸ್ವಿತಿಯಲ್ಲಿರುತ್ತ 
ವೆಂದು ತೋರಿಸುತ್ತವೆ. 


ಪೂರ್ತಿಗೊಂಡ ದ್ವಿಬಂಧದ ಒಳರೆಚನೆ: ಚಿತ್ರ 7-2 ರಲ್ಲಿ ಪೂರ್ತಿಯಾದ 
ದ್ವಿಬಂಧವನ್ನು ಕತ್ತರಿಸಿದಾಗ ಸಿಕ್ಕುವ ಅಡ್ಡಛೇದವನ್ನು ದೊಡ್ಡದಾಗಿ ಮಾಡಿ 
ತೋರಿಸಿದೆ. ಡಬ್ಬಿಯ ದೇಹಭಾಗದ ಹಾಳೆಯು ಒಮ್ಮೆ ಬಾಗಿರುವುದರಿಂದ ಇದರ 
ಎರಡು ಮಡಿಕೆಗಳೂ, ಮುಚ್ಚಳದ ಹಾಳೆಯು ಎರಡಾವರ್ತಿ ಬಾಗಿರುವುದರಿಂದುಂಟಾದ 
ಮೂರು ಮಡಿಕೆಗಳೂ ಸೇರಿ ದ್ವಿಬಂಧದಲ್ಲಿ ಒಟ್ಟು ಐದು ಹಾಳೆಗಳು ಸಾಮಾನ್ಯವಾಗಿ 
ಇರುತ್ತವೆ. ಆದರೆ ಡಬ್ಬಿಯ ದೇಹದ ಒಂದು ಪಾರ್ಶ್ವದಲ್ಲಿ ತಗಡನ್ನು ಜೋಡಿಸಿದ 
ಬೆಸಿಗೆಯಿರುತ್ತದಷ್ಟೆ. ಈ ಭಾಗದಲ್ಲಿ ದೇಹದ ಎರಡು ಹಾಳೆಗಳಿದ್ದು ಇವು ದ್ವಿಬಂಧ 
ದೊಳಗೆ ಬಗ್ಗುವಾಗ ನಾಲ್ಕಾಗಿ ಪ್ರವೇಶಿಸುವುದರಿಂದಾಗಿ, ಡಬ್ಬಿಯ ದೇಹದ ಬದಿಯ . 





ಆಹಾರ ಡಬ್ಬಿಗಳನ್ನು ಮುಚ್ಚುವ ಕಾರ್ಯ ಟ್‌ 4 91 





| (ey 

ಚಿತ್ರ 7-1 ದ್ವಿಬಂಧವು ಉಂಟಾಗುವ ಕ್ರಮ: (೩) ದ್ವಿಬಂಧೆ ರಚನೆಗಿಂತ ಮೊದಲು 
(0) ಮೊದಲ ಹಂತೆದ ಕಾರ್ಯ; (0) ದ್ವಿತೀಯ ಹಂತದ ಕಾರ್ಯ; 1-ಡಬ್ಬಿಯ ದೇಹ 
ಭಾಗ; 2..ಡಬ್ಬಿಯ ಮುಚ್ಚಳ ; 3 ಮೊದಲ ಹಂತೆದ ಉರುಳೆ ; 4_ದ್ವಿತೀಯ ಹಂತದ ಉರಃಳೆ. 


ಜೋಡಣೆ (ಪಾರ್ಶ್ವ ಬಂಧ) ಯು ದ್ವಿಬಂಧವನ್ನು ಕೂಡುವಲ್ಲಿ ಮಾತ್ರ ಒಟ್ಟು 7 


ಹಾಳೆಗಳು ಕಂಡು ಬರುತ್ತವೆ (ಚಿತ್ರ 7-20). ದ್ವಿಬಂಧದ ರಚನೆಯು ಎಷ್ಟೇ 
ಬಿಗಿಯಾಗಿದ್ದರೂ ಅದರಲ್ಲಿರುವ ಹಾಳೆಗಳ ನಡುವೆ ತೆಳ್ಳಗಾದ ಖಾಲಿ ಎಡೆಗಳಿರುತ್ತವೆ. 






೫7 





ಗ 
MY 






\ 
\ 
NW WS 





ಕಾಯು 


AA 





ದಾ 






ಐ) 


ಕೊ 
ಈ 


ಚಿತ್ರ 7-2 ದ್ವಿಬಂಧದ ಒಳರಚನೆ ೩) ಪಾರ್ಶ್ವ ಬಂಧವಿಲ್ಲದ ಭಾಗಗಳಲ್ಲಿ; ರ) ಪಾರ್ಶ್ವ ಬಂಧವು 
ದ್ವಿಬಂಧವನ್ನು ಪ್ರವೇಶಿಸುವಲ್ಲಿ. /-ದ್ವಿಬಂಧದ ಅಗಲ; '7-ದಪ್ಪ; €$-ಪ್ರತಿನಿಮ್ಮತೆ; 
BH,CH-ಕೊಕ್ಕೆಗಳು; 01.-ಷರಸ್ಪ ರಾಕ್ರಮಣಾಂತರೆ ; ೬, 00-ಹಾಳೆಗಳ ದಪ್ಪ 


92 "ಕ್ಯಾನಿಂಗ್‌' ಆಹಾರ ಜೋಪಾಸನೆಯ ಒಂದು ಆಧುನಿಕ ವಿಧಾನ 


ಹಾಗೆಯೇ ಡಬ್ಬಿಯ ದೇಹಭಾಗದ ತಗಡಿನಿಂದಾದ ಕೊಕ್ಕೆಯ ಕೆಳತುದಿಯಲ್ಲಿಯೂ 
ಮುಚ್ಚಳ ಕೊಕ್ಕೆಯ ಮೇಲ್ಲುದಿಯಲ್ಲೂ ಚಿಕ್ಕ ಚಿಕ್ಕ ಎಡೆಗಳರುತ್ತವೆ. ಈ ಎಡೆಗಳನ್ನು 
ಸಂಪೂರ್ಣವಾಗಿ ನಿವಾರಿಸುವುದು ಸಾಧ್ಯವಿಲ್ಲವಾದರೂ ಆವು ಅತಿಯಾಗಿರಬಾರದು. 
ಸಾಮಾನ್ಯವಾಗಿ ಈ ಎಡೆಗಳನ್ನು ರಬ್ಬರ್‌ ಮಿಶ್ರಣವು ತುಂಬಿಕೊಳ್ಳು ಫಪುದರಿಂದಾಗಿ 
ದ್ವಿಬಂಧವು ವಾಯುವು ಒಳಸೇರದಷ್ಟು ಬಿ: ಯಾಗಿಯೇ ಉಳಿಯುತ್ತದೆ. ಮುಚ್ಚಳದ 
ಮತ್ತು ದೇಹಭಾಗದ ಕೊಕ್ಕೆಗಳು ಒಂದನ್ನೊಂದು ಎಷ್ಟು ದೂರದವರೆಗೆ ಆಕ್ರಮಿಸಿ 
ಕೊಂಡಿರುತ್ತವೆ ಎಂಬುದು ಸಹ ದ್ವಿಬ:ಧದ ಸಮರ್ಪಕತೆಯು ಸೂಚಕವಾಗಿ ಪರಿ 
ಗಣಿಸಲ್ಪಡುವುದು... ಈ ರೀತಿಯಾಗಿ ಮುಚ್ಚಳದ ಕೊಕ್ಕೆಯೂ ದೇಹಭಾಗದ 
ಕೊಕ್ಕೆಯೂ ಒಂದರ ಮೇಲೊಂದು ಹಾಸಿರುವ ಭಾಗವನ್ನು “ಪರಸ್ಪರ ಆಕ್ರಮಣಾಂತರ' 
ಎಂದು ಕರೆಯಬಹುದು. ದ್ವಿಬಂಧವು ಸಡಿಲವಾದಂತೆ ತಗಡುಗಳ ನಡುವಿನ ಅಂತರವು 
ಹೆಚ್ಚು ವುದೂ, ಬಿಗಿಯಾದಂತೆ ಕಡಮೆಯಾಗುವುದೂ ಸಹಜ. ' ಇದೇ ರೀತಿಯಲ್ಲಿ ಒಟ್ಟು 
ದ್ವಿಬಂಧದ ದಪ್ಪವೂ ಹೆಚ್ಚು ಕಡಮೆಯಾಗುತ್ತದೆ, ಯಾವುದೇ ಒಂದು ನಿಶ್ಚಿತ 
ದಪ್ಪವುಳ್ಳ ಲೋಹದ ಹಾಳೆಯನ್ನು ಡಬ್ಬಿಯ ರಚನೆಯಲ್ಲಿ ಉಪಯೋಗಿಸಿಕೊಂಡಾಗ, 
ಪೂರ್ತಿಗೊಂಡ ದ್ವಿಬಂಧ ಭಾಗದ ದಪ್ಪವೆಷ್ಟಿರಬೇಕೆಂಬುದನ್ನು ಲೆಕ್ಕ ಹಾಕಿ ತಿಳಿದುಕೊಳ್ಳ 
ಬಹುದು. | 


ದ್ವಿಬಂಧದ ಅಳತೆಗಳು ; ಸಮರ್ಪಕವಾಗಿ ಪೂರ್ತಿಗೊಂಡ ಆಹಾರ ಡಬ್ಬಿಗಳ 
ದ್ವಿಬಂಧವು ಯೋಗ್ಯಮಿತಿಗಳೊಳಗೆ ಇರತಕ್ಕ ಅಳತೆಗಳುಳ ದ್ಹಾಗಿರಬೇಕು. ಮುಖ್ಯ 
ವಾದ ಅಳತೆಗಳು 1) ದ್ವಿಬುಧದ ಉದ್ದ 2 ದಿ ಬಂಧದ ದಪ್ಪ 3) ಪ್ರತಿನಿಮ್ಮತೆ 
4) ದ್ವಿಬುಧದೊಳಗಿರುವ ದೇಹಭಾಗದ ಕೊಕ್ಕೆಯ ಉದ್ದ ಮತ್ತು 5) ಮುಚ್ಚಳ 
ಕೊಕ್ಕೆಯ ಉದ್ದ ಇವುಗಳ ಜತೆಗೆ 6) ಪರಸ್ಪರ ಆಕ್ರಮಣಾಂತರವನ್ನು ಸಹ ಸೇರಿಸಿ 
ಕೊಳ್ಳಬಹುದು. ಈ ಆರು ಅಳತೆಗಳಲ್ಲಿ ಮೊದಲಿನ ಮೂರು ಹೊರ ಅಳತೆಗಳಾಗಿವೆ, 
ಉಳಿದ ಮೂರು ಒಳ ಅಳತೆಗಳು, ಕೊನೆಯವನ್ನು ಅಳೆಯಬೇಕಾದರೆ ದ್ವಿಬಂಧವನ್ನು 
ಕತ್ತರಿಸಿಕೊಳ್ಳಬೇಕಾಗುತ್ತದೆ. ಬಮ್‌ಗಾರ್ಟ್‌ನರ್‌ ಎಂಬ ವಿಮರ್ಶಕರು ಆಹಾರ ಡಬ್ಬಿ 
ಗಳ ದ್ವಿಬಂಧದ ಅಳತೆಗಳು ಸಾಮಾನ್ಯವಾಗಿ ಈ ಕೆಳಗಿನ ಮಿತಿಗಳೊಳಗೆ ಇರಬೇಕೆಂದು 
ಆಭಿಪ್ರಾಯ ಪಟ್ಟಿದ್ದಾರೆ. ಅವು ಯಾವುವೆಂದರೆ, 
ದ್ವಿಬ:ಧದ ಉದ್ದ : ಸುಮಾರು 0.125" (4 ಇಂಚು) 


ಪ್ರತಿನಿಮ್ನತೆ: ಸುಮಾರು 0.125" 


ಜ್ರ) 
ದೇಹ ಭಾಗದ ಮತ್ತು ಮುಚ್ಚಳದ ಕೊಕ್ಕೆಗಳು: 0.075 ರಿಂದ 0.085 ಇಂಚು. 

ಈ ಅಳತೆಗಳು, ಡಬ್ಬಿಗಳ ತಯಾರಿಯಲ್ಲಿ ಉಪಯೋಗಿಸಲ್ಪಟ್ಟ ತಗಡಿನ 
ದಪ್ಪದಲ್ಲಿ ವ್ಯತ್ಯಾಸವಿದ್ದರೂ ಸಹ ಸಾಧಾರಣವಾಗಿ ಬದಲಾಗುವುದಿಲ್ಲ... ಆದರೆ 


ಆಹಾರ ಡಬ್ಬಿಗಳನ್ನು ಮುಚ್ಚುವ ಕಾರ್ಯ 93 


ದ್ವಿಬ:ಧದ ಒಟ್ಟು ದಪ್ಪವು ಮಾತ್ರ ಡಬ್ಬಿಗಳ ರಚನೆಯಲ್ಲಿ ಉಪಯೋಗಿಸಿದ ತವರದ 
ಹಾಳೆಗಳ ದಪ್ಪವನ್ನು ಹೊಂದಿಕೊ:ಡು ಹೆಚ್ಚು ಕಡವಮೆಯಾಗುವುದು. ಡಬ್ಬಿ ತಯಾರಿಯ 
ಕೈಗಾರಿಕೆಯಲ್ಲಿ ದ್ವಿಬ:ಧದ ಆಳತೆಗಳಿಗೆ ಆದರ್ಶ ಮಿತಿಗಳನ್ನು ನಿರ್ಧರಿಸಿಕೊಂಡು ಅವು 
ಗಳನ್ನೇ ಅನುಸರಿಸುತ್ತಾರೆ. ಡಬ್ಬಿಗಳಲ್ಲಿ ಆಹಾರ ಜೋಪಾಸನೆ ಮಾಡುವ ಕ್ಯಾನಿಂಗ್‌ 
ಕೈಗಾರಿಕೆಯಲ್ಲಿಯೂ ಇವೇ ಮಿತಿಗಳನ್ನು ಲಕ್ಷದಲ್ಲಿಟ್ಟುಕೊಂಡು ಡಬ್ಬಿಗಳಿಗೆ ಮುಚ್ಚಳ 
ಗಳನ್ನು ಜೋಡಿಸಿದಲ್ಲಿ ಉತ್ತಮವಾದ ಫಲಿತಾಂಶವು ಲಭಿಸುತ್ತದೆ. ಭಾರತದಲ್ಲೂ, 
ಇಂಗ್ಲೆಂಡಿನಲ್ಲೂ ಡಬ್ಬಿಗಳ ತಯಾರಿಯಲ್ಲಿ ಪ್ರಮುಖ ಪಾತ್ರ ವಹಿಸಿರುವ 'ಮೆಟಲ್‌ 
ಬಾಕ್ಸ್‌' ಕಂಪನಿ, ಅಮೇರಿಕದ “ಅಮೇರಿಕನ” ಕ್ಯಾನ್‌ ಕ:ಪನಿ' ಮತ್ತು "ಕಾಂಟಿನೆಂಟಲ್‌ 
ಕ್ಯಾನ” ಕುಪೆನಿ' ಜಪಾನಿನ ಪ್ರಸಿದ್ಧ ಸಂಸ್ಥೆಯಾದ 'ಜಪಾನ್‌ ಕ್ಯಾನ್‌ ಮೇಕರ್ಸ್‌ 
ಅಸೋಸಿಯೇಷನ್‌” ಮೊದಲಾದವು ಅನುಸರಿಸುವ ಆದರ್ಶ ಅಳತೆಗಳಲ್ಲಿ ಅಲ್ಪ ಸ್ವಲ್ಪ 
ವ್ಯತ್ಕಾಸಗಳಿರಬಹುದಾದರೂ ಬಹಳಷ್ಟು ಸಾಮ್ಯವಿದೆ. ಉರುಟು ಸ್ತಂಭಾಕಾರದ 
ವಿವಿಧ ಗಾತ್ರಗಳ ತವರದ ಹಾಳೆಗಳ ಆಹಾರ ಡಬ್ಬಗಳಿಗೆ ಅನ್ವಯಿಸುವ ದ್ವಿಬಂಧದ 
ಅಳತೆಗಳ ಆದರ್ಶ ಮಿತಿಗಳನ್ನು ಕೆಳಗಿನ ಪಟ್ಟಿ ಯಲ್ಲಿ ಕಾಣಬಹುದು. 


ಕೋಷ್ಟಕ 7.1: ದ್ವಿಬಂಧದ ಆದರ್ಶ ಅಳತೆಗಳು 






















ಡಬ್ಬಿಯ ವ್ಯಾಸ (ಹಾಕಿದ ಪತ |  . ಡಿಬಂಧದ ಅಳತೆಗಳು 0,001 ಇಂಚಿನಲ್ಲಿ 
(ರಾತ್ಲು) "| ಹಿ | Ww | BHxCH 

ts , | gs | S587, 117..125 | 75-85 
300.301 ಭಷ... "ಕ್ಷ ಕಣ್ಣ | ಸ್ಪಗ್ಗಳ್ಳು 125 ಕಕ್ಷ 5 
307 | 95 5860 | 117125 | 75.85 
313401 | 100 6062 | 117125 | 75.85 
401502 | 108 | 63.65 | 11725 | 75.85 
65671 | 822. 130 | 80-90 


| 603 | 112 
T =ದ್ವಿಬಂಧದ ದಸ್ಥ, 1% -ದ್ವಿಬಂಧದ ಉದ್ದ 


ಸ್ಯ 


ಹಾಗೂ ಮುಚ್ಚಳದ ಕೊಕ್ಕೆಗಳ ಉದ್ದಗಳನ್ನು ಸೂಚಿಸುತ್ತವೆ. 


ಮತ್ತು BH,CH~=ದೇಹಭಾಗದ 


ಮೇಲಿನ ಪಟ್ಟಿಯಲ್ಲಿ ಡಬ್ಬಿಗಳ ವ್ಯಾಸವನ್ನು ಸಾಮಾನ್ಯವಾಗಿ ಕೈಗಾರಿಕೆಯಲ್ಲಿ 
ಸೂಚಿಸುವ ರೀತಿಯಲ್ಲೇ ಕೊಟ್ಟಿದೆ. ವ್ಯಾಸ 211 ಎಂದರೆ 214 ಇಂಚು ಹಾಗೆಯೇ 
603 ಎಂದರೆ 6, ಇಂಚು. ಡಬ್ಬಿಗಳ ರಚನೆಗೆ ಉಪಯೋಗಿಸಲ್ಪಟ್ಟ ಹಾಳೆಗಳ 
ದಪ್ಪವನ್ನು ಒಂದು "ಬೇಸ್‌ ಬಾಕ್ಸ್‌' ನಷ್ಟು ಹಾಳೆಗಳು ಎಷ್ಟು ಭಾರವಿರುತ್ತವೆ ಎಂಬು 
ದರಿಂದ ಸೂಚಿಸುವ ಕ್ರಮ ಬಳಕೆಯಲ್ಲಿದೆ. ಬೇಸ್‌ಬಾಕ್ಸ್‌ಗೆ 100 ರಾತ್ಲ ತೂಕವಿರುವ 
ಹಾಳೆಗಳು 80 ರಾತ್ಲ್ಲ ತೂಕವಿರುವ ಹಾಳೆಗಳಿಗಿಂತ ಸಾ ತ ಭಾವಿಕವಾಗಿಯೇ ದಪ್ಪವಿರು 


94 “ಕ್ಯಾನಿಂಗ್‌ ಆಹಾರ ಜೋಪಾಸನೆಯ ಒಂದು ಅಧುನಿಕ ವಿಧಾನ 


ವುವು. ಚಿಕ್ಕಗಾತ್ರದ ಡಬ್ಬಿಗಳಿಗೆ ತೆಳ್ಳಗಿನ ಹಾಳೆಗಳನ್ನೂ ದೊಡ್ಡ ಡಬ್ಬಿಗಳಿಗೆ ದಪ್ಪನಾದ 
ತಗಡುಗಳನ್ನೂ ಸ ಜೀಹಗುವುಡ 


ಮೇಲಿನ ಪಟ್ಟಿಯಲ್ಲಿ ಕೊಟ್ಟಿರುವ ಅಳತೆಗಳಿಂದ ತಿಳಿಯುವುದೇನೆಂದರೆ, ಡಬ್ಬಿಗಳ 
ರಚನೆಯಲ್ಲಿ ಉಪಯೋಗಿಸಲ್ಪಡುವ ತವರದ ಹಾಳೆಗಳ ದಪ್ಪವು ಹೆಚ್ಚಿದಂತೆ 5 ತಗಡು 
ಗಳನ್ನೊಳಗೊಂಡಿರುವ ದ್ವಿಬಂಧದ ದಪ್ಪವು ಕ್ರಮವಾಗಿ ಹೆಚ್ಚುತ್ತದೆಂಬುದು. ಆಧರೆ 
ವ್ಯಾಸ 603 ಇರುವ ಅತಿ ದೊಡ್ಡ ಗಾತ್ರದ ಡಬ್ಬಿಗಳನ್ನು ಬಿಟ್ಟರೆ ಉಳಿದವುಗಳಲ್ಲಿ 
ದ್ವಿಬಂಧದ ಉದ್ದಳತೆಯಾಗಲಿ ಕೊಕ್ಕೆಗಳ ಉದ್ದಗಳ್ಳೆಆಗಲಿ ಹಾಳೆಗಳ ದಪ್ಪದೊಡನೆ 
ಹೆಚ್ಚುವುದು ಕಂಡುಬರುವುದಿಲ್ಲ. ಹಾಗೆಯೇ ಪ್ರತಿನಿಮ್ನತೆಯ ಆಳವೂ ಸಹ ಹಾಳೆಗಳ 
ದಪ್ಪದ ಮೇಲೆ ಹೊಂದಿಕೊಂಡಿಲ್ಬವೆಂದು ತಿಳಿಯಬಹುದು. 


ದ್ವಿಬಂಧದ ದಸ್ಪ ಮತ್ತು ಪರೆಸ್ಪ ರಾಕ್ರ ಮಣಾಂತರೆಗಳನ್ನು ಲೆಕ್ಕ ಹಾಕು' 
ಪ್ರಯ ಡಬ್ಬಿಯ "ರಚನೆಯಲ್ಲಿ 'ಉಪಯೋಗಿಸಲ್ಪ ಡುವ ಜಾನ ಕಪ್ಪ ಗಳೆ 
ಆಧಾರದಿಂದ ದಿ ಬಂಧದ ದಪ್ಪವು ಎಷ್ಟಿರಬೇಕೆಂಬುದನ್ನು ಲೆಕ್ಕಹಾಕಿ ತಿಳಿದುಕೊಳ್ಳ ಲು 
ಸಾಧ್ಯವಿದೆ. ಪೂರ್ತಿಗೊಂಡ ದಿ ಬಂಧದಲ್ಲಿ ಮುಚ್ಚಳದ ಹಾಳೆ ಮೂರು ಮಡಿಕೆ 
. ಗಳೂ, ದೇಹದ ಹಾಳೆಗಳ ಎರಡು ಮಡಿಕೆಗಳೂ ಸೇರಿರುತ್ತವೆಂದು ನೋಡಿದ್ದೀರಿ. 
ಮುಚ್ಚಳದ ಹಾಳೆಯ ದಪ್ಪ ಕ ಎಂದೂ ದೇಹದ ಹಾಳೆಯೊಂದರ ದಪ್ಪ ಬ ಎಂದೂ 
ಭಾವಿಸುವ, ದಿ ಬಂಧದ ಐದು ಹಾಳೆಗಳ ನಡುವೆ ನಾಲ್ಕು ಎಡೆಗಳಿರುತ್ತದಷ್ಟೆ. ಇವುಗಳ 
ಪರಿಮಾಣವು ॥ 81. ಕೂ, 8% ಮತ್ತು ಕ್ಮ ಎಂದಿರಲಿ, ಆಗ ದ್ವಿಬಂಧದ ಒಟ್ಟು ದಪ್ಪ 
ವನ್ನು (7) ಸೂಚಿಸಲು ಕೆಳಗಿನ ಸೂತ್ರವನ್ನು ರಚಿಸಿಕೊಳ್ಳ ಬಹುದು. 


T= 3-20 +8782 +e 
ಅಥವಾ T= 144+26-4G 
ಇದರಲ್ಲಿ ಡ- 81೬828 +8, ಅಂದರೆ ನಾಲ್ಕು ಎಡೆಗಳ ಒಟ್ಟು ಮೌಲ್ಯ. 


ಕೆಲವೊಂದು ಡಬ್ಬಿಗಳ ದೇಹಭಾಗಕ್ಕೂ ಮುಚ್ಚಳಕ್ಕೂ ಒಂದೇ ತೆರನಾದ ದಪ್ಪ 
ವಿರುವ ಹಾಳೆಗಳನ್ನು ಉಪಯೋಗಿಸುವುದಿದೆ.. ಈ ಸಂದರ್ಭದಲ್ಲಿ ಕಟ ಎಂದಾಗು 
ತ್ರದೆ. ಆಗ ದ್ವಿಬಂಧದ ದಪ್ಪವನ್ನು ಸೂಚಿಸುವ ಸೂತ್ರವು ಹೀಗಾಗುತ್ತದೆ. 


T= 56% ೮ (ಇಲ್ಲಿ (ಎ ತಗಡಿನ ದಪ್ಪ) 


ಸಾಮಾನ್ಯವಾಗಿ ಒಳ್ಳೆಯ ರೀತಿಯಲ್ಲಿ ರಚಿಸಲ್ಪಟ್ಟ ದ್ವಿಬಂಧದಲ್ಲಿ ಒಟ್ಟು ಎಡೆ 
(೮) ಯ ಪರಿಮಾಣವು ಐದು ತಗಡುಗಳ ಒಟ್ಟು ದಪ್ಪದ ಶೇಕಡ 6 ರಿಂದ 10 ರ 
ವರೆಗೆ ಇರುತ್ತದೆಂದು ಕಂಡುಬಂದಿದೆ. ಇದರಿಂದಾಗಿ 7” ಯ ಮೌಲ್ಯವನ್ನು ಲೆಕ್ಕಹಾಕಿ 
ಕಂಡುಕೊಳ್ಳೆಬಹುದು. 


ಆಹಾರ ಡಬ್ಬಿಗಳನ್ನು ಮುಚ್ಚುವ ಕಾರ್ಯ '` 95 


ದ್ವಿಬಂಧದ ಉದ್ದ (೪ ಅಥವಾ 1) ಕೊಕ್ಕೆಗಳ ಉದ್ದ (88 ಮತ್ತು CH) 
ಹಾಗೂ ತಗಡುಗಳ ದಪ್ಪ ((. ಅಥವಾ ಓ)ಗಳನ್ನು ಸೀದಾ ಅಳೆದು ತಿಳಿದುಕೊಳ್ಳಬಹು 
ದಾದರೂ, ಪರಸ್ಪರ ಆಕ್ರಮಣಾಂತರವನ್ನು ಹೀಗೆ ಅಳೆದು ನೋಡುವುದು ಕಷ್ಟಸಾಧ್ಯ, 
ಆದರೆ ಕೆಳಗಿನ ಸೂತ್ರದ ಸಹಾಯದಿಂದ ಈ ಪರಿಮಾಣವನ್ನಾಗಲಿ ಅದರ ಶೇಕಡಾಮಾನ 
ವನ್ನಾಗಲಿ ಲೆಕ್ಕಹಾಕಿ ಕಂಡುಹಿಡಿಯಬಹುದು, 


ಪರಸ್ಪರಾಕ್ರಮಣಾಂತರ (01) - ೮1-811... ೫! ಮತ್ತು ಪರಸ್ಪರಾ 


ಕ್ರಮಣಾಂತರದ ಶೇಕಡಾಮಾನ (೦1%) * (A) « 100 


ದ್ವಿಬಂಧರಚನೆಯಲ್ಲಿ ಡಬ್ಬಿಯ ದೇಹಭಾಗದ ಕೊಕ್ಕೆ ಮತ್ತು ಮುಚ್ಚಳದ ಕೊಕ್ಕೆಗಳು 
ಒಂದರೊಳಗೊಂದು ಎಷ್ಟೇ ಮುಂದಕ್ಕೆ ಹೊಕ್ಕಿದ್ದರೂ ಸಹ ಪರಸ್ಪರಾಕ್ಟಮಣಾಂತರವು 
ನೂರಕ್ಕೆ ನೂರರಷ್ಟು ಆಗಲಾರದು. ಸಾಧ್ಯವಿರುವ ಮಿತಿಯ ಶೇಕಡಾ 50 ರಷ್ಟಾದರೂ 
ಇವು ಒಂದನ್ನೊಂದು ಆಕ್ಟಮಿಸಿದ್ದರೆ ಅದು ಉತ್ತಮ ದ್ವಿಬಂಧದ ಒಂದು ಲಕ್ಷಣವೆಂದು 
ಪರಿಗಣಿಸಲ್ಪಡುತ್ತದೆ. 

ದ್ವಿಬಂಧದ ಗುಣಲಕ್ಷಣಗಳ ಮೇಲೆ ಪರಿಣಾಮ ಮಾಡತಕ್ಕ ಅಂಶ 
ಗಳು: ಪೂರ್ತಿಗೊಂಡ ಯಾವುದೊಂದು ಡಬ್ಬಿಯ ದ್ವಿಬಂಧದ ಗುಣಗಳು ಈ 
ಕೆಳಗಿನ ನಾಲ್ಕು ಅಂಶಗಳ ಮೇಲೆ ಅವಲಂಬಿಸಿರುತ್ತವೆ ಎಂದು ಹೇಳಬಹುದು. ಇವು 
ಯಾವುವೆಂದರೆ... 

1) ಮಂಚ್ಚಳದ ಆಕಾರ ಮತ್ತು ಅಳತೆಗಳು. 

2) ಡಬ್ಬಿಯ ದೇಹಭಾಗದ ಕೊನೆಯ ಹೊರವಾಲಿದ ಭಾಗದ ಆಕಾರ 

ಮತ್ತು ಅಳತೆಗಳು. 

3) ದ್ವಿಬಂಧಕಾರಕ ಯಂತ್ರದ ಹಿಡಿಗೈ ಮತ್ತು ಉರುಳೆಗಳ ಆಕಾರ ಮತ್ತು 

ಅಳತೆಗಳು. 

4) ದ್ವಿಬಂಧಕಾರಕ ಯಂತ್ರವನ್ನು ಅಳವಡಿಸಿದ ರೀತಿಯ ಸಮರ್ಪಕತೆ. 

ಈ ನಾಲ್ಕು ಅಂಶಗಳಲ್ಲಿ ಮೊದಲಿನವೆರಡು ಡಬ್ಬಿಗಳನ್ನು ರಚಿಸಿಕೊಡುವ 
ಕೈಗಾರಿಕೆಗಳ ಮೇಲೂ, ಮೂರನೆಯದು ಡಬ್ಬಿ ಮುಚ್ಚುವ ಯಂತ್ರಗಳನ್ನು ರಚಿಸುವ 
ಕೈಗಾರಿಕೆಯ ಮೇಲೂ ಅವಲಂಬಿಸಿರುವುದರಿಂದ, ಆಹಾರವನ್ನು ಜೋಪಾಸನೆ ಮಾಡುವ 
ಕ್ಯಾನಿಂಗ್‌ ಕೈಗಾರಿಕೆಗೆ ಈ ಅಂಶಗಳ ಮೇಲೆ ನಿಯಂತ್ರಣವಿಲ್ಲವೆನ್ನಬಹುದು. ಡಬ್ಬಿಗಳ 
ಮುಚ್ಚಳಗಳಾಗಲಿ ದೇಹ ಭಾಗಗಳೇ ಆಗಲಿ ಸಮರ್ಪಕವಾಗಿಲ್ಲವೆಂದು ಕಂಡುಬಂದಲ್ಲಿ 
ಅಂಥವುಗಳನ್ನು ನಿರಾಕರಿಸುವುದೇ ಸರಿಯಾದ ಮಾರ್ಗ. ಹಾಗೆಯೇ ಯಂತ್ರದ 
ಹಿಡಿಗ್ಗೆಯಾಗಲಿ ಉರುಳೆಗಳಾಗಲಿ ಸವೆದು ಹೋಗಿದ್ದಲ್ಲಿ ಅಥವಾ ಕುಂದುಳ್ಳವು 
ಗಳಾಗಿದ್ದಲ್ಲಿ ಅವುಗಳನ್ನು ತೆಗೆದು ಹಾಕಿ ಹೊಸ ಭಾಗಗಳನ್ನು ಜೋಡಿಸಿಕೊಳ್ಳತಕ್ಕದ್ದು. 


96 "ಕ್ಯಾನಿಂಗ್‌? ಆಹಾರ ಜೋಪಾಸನೆಯ ಒಂದು ಆಧುನಿಕ ವಿಧಾನ 


ದರೆ ಮೇಲೆ ಹೇಳಿದ ಅಂಶಗಳಲ್ಲಿ ಕೊನೆಯದು ಮಾತ್ರ ಆಹಾರ ಜೋಪಾಸಕನ 
ಂದರೆ "ಕ್ಯಾನಿಂಗ್‌ ಮಾಡುವವನ ಸಂಪೂರ್ಣ ನಿಯಂತ್ರಣದಲ್ಲಿರತಕ್ಕ ಆಂಶವಾಗಿದೆ. 
ಹೀಗಾಗಿ ದ್ವಿಬಂಧಕಾರಕ ಯಂತ್ರಗಳನ್ನು ದೈನಂದಿನ ಕಾರ್ಯಕ್ಕೆ ಆರಂಭಿಸುವ ಮೊದಲೇ 
ಸಮರ್ಪಕವಾಗಿ ಅಳವಡಿಸಿಕೊ:ಡು ಕೆಲವು ಡಬ್ಬಿಗಳನ್ನು ುಚ್ಚಳಗಳಿಂದ ಜೋಡಿಸಿ, 
ಈ ಜೋಡಣೆಗಳನ್ನು ಸೂಕ್ಷ್ಮವಾಗಿ ಪರಿಶೀಲಿಸಿ ಆವು ತೃಪ್ಪಿಕರವಾಗಿವೆ ಯೆಂದು 
ಕಂಡುಬಂದ ನಂತರವೇ, ಅಹಾರ ತುಂಬಿದ ಡಬ್ಬಿಗಳನ್ನು ಮುಚ್ಚ ಳದಿಂದ ಜೋಡಿಸುವ 
ಕಾರ್ಯಕ್ಕೆ ಗುರಿಪಡಿಸತಕ್ಕದ್ದು. ಆಲ್ಲದೆ. ಒಂದೇ ದಿನದಲ್ಲಿ ಕ್ಯಾನಿಂಗ್‌ ಕಾರ್ಯವು 
ನಡೆಯುತ್ತಿರುವ ಅವಧಿಯಲ್ಲಿ € ಅನೇಕ ಬಾರಿ ಕೆಲವು ಡಬ್ಬಿ ಗಳ ಜೋಡಣೆಯನ್ನು 
ಪರೀಕ್ಷಿಸಿಕೊಳ್ಳ ಬೇಕಾಗಬಹುದು. 
ದ್ವಿಜಂಧವ ಗುಣಾವಗುಣಗಳ ಪರೀಕ್ಷೆ: ಡಬ್ಬಿಗಳ ದ್ವಿಬಂಧವು ಉತ್ತು 
ವಾಗಿರಬೇಕಾದರೆ, . ಅದರೊಳಗಿನ ಕೊಕ್ಕೆಗಳು ಒಂದಕ್ಕೊಂದು ಸರಿಯಾಗಿ 
ಸಿಕ್ಕಿಸಲ್ಪಟ್ಟೆದ್ದು, ದ್ವಿಬಂಧವು ಬಿಗಿಯಾಗಿ ರಚಿಸಲ್ಪಟ್ಟಿ ರಬೇಕು, ಆದರೆ ಅತಿ ಬಿಗಿ 
ಯಾಗಿರತಕ್ಕದ್ದಲ್ಲ. ದ್ವಿಬಂಧದ ಗುಣಾವಗುಣಗಳ  ಎಮರ್ಶೆಯಲ್ಲಿ ಮುಖ್ಯವಾಗಿ 
ನೆನಪಿಡತಕ್ಕ ವಿಚಾರವೆಂದರೆ, ಇದರ ಸಮರ್ಪಕತೆಯ ಕಟ್ಟಕಡೆಯ ಕೀರ್ಮಾನ,' 
ಡಬ್ಬಿಗಳು ಸಾಮಾನ್ಯ ವ್ಯವಹಾರದ ee ಸಾಗಾಣಿಕೆಗಳಲ್ಲಿ ಜೋಡಣೆಯ 
ಬಿಗಿತವನ್ನು 'ಉಳಿಸಿಕೊಳ್ಳುವುವೊ ಅಥವಾ ಸೋರುತ್ತವೊ ಎಂಬುದೇ ಆಗಿದೆ ಎಂದು. 
ಪೂರ್ತಿಗೊಳಿಸಲ್ಪಟ್ಟ ದ್ವಿಬಂಧದ ಗುಣಲಕ್ಷಣಗಳನ್ನು ತುಲನೆ ಮಾಡುವುದರಲ್ಲಿ ಅವುಗಳ 
ಬರಿಗಣ್ಣಿನ ಪರೀಕ್ಷೆಯ ಷ್ಟ ಸಾಲದು, ದ್ವಿಬಂಧದ ಹೊರ ಭಾಗದ ಹಾಗೂ ಒಳಭಾಗ 
ಗಳನ್ನು ಬರಿಗಣ್ಸೆ ನಿಂದಲೂ, ಭೂತ ಕನ್ನಡಿಯಿಂದಲೂ ಪರೀಕ್ಷೆ ಮಾಡುವುದರ ಜೊತೆಗೆ, 
ವಿವಿಧ ಭಾಗಗಳ ಆಳತೆಗಳನ್ನು ಸಹ ತೆಗೆದುಕೊಂಡು, ಆದರ್ಶ ಅಳಳಿಗಳೊಡನೆ 
ಹೋಲಿಸಿ ನೋಡುವುದೂ ಅಗತ್ಯವಿದೆ. ದೊಡ್ಡ ಪ್ರಮಾಣದ ಖಾಲಿ ಡಬ್ಬಿಗಳನ್ನು 
ತಯಾರಿಸುವ ಕಾರ್ಪಾನೆಗಳಲ್ಲಿ ಡಬ್ಬಿಗಳ ಬುಡಕ್ಕೆ ಮುಚ್ಚಳವನ್ನು ಜೋಡಿಸಿದ. ನಂತರ 
ಪ್ರತಿಯೊಂದು ಡಬ್ಬಿಯನ್ನೂ ಒತ್ತಡ ಪರೀಕ್ಷೆಗೆ ಗುರಿಪಡಿಸಿ, ಅದು ಸೋರುವುದೋ 
ಹೇಗೆ ಎಂಬುದನ್ನು ನಿರ್ಧರಿಸಿ, ಸೋರುವ ಡಬ್ಬಿಗಳನ್ನು ಪ್ರತ್ಯೇಕಿಸಿ ನಿರಾಕರಿಸುತ್ತಾರೆ. 
ಕ್ಯಾನಿಂಗ್‌ ಶಾರ್ಹಾನೆಗಳಲ್ಲಿ ಡಬ್ಬಿಗಳಲ್ಲಿ ಆಹಾರವನ್ನು ತುಂಬಿಸಿ ಮುಚ್ಚಳ ಜೋಡಿಸಿದ 
ಬಳ ಪ್ರತಿ ಡಬ್ಬಿಯನ್ನೂ ಹೀಗೆ ಪರೀಕ್ಷೆಗೆ ಗುರಿಪಡಿಸುವುದು ಸ ಸಾಧ್ಯವಿಲ್ಲ. ಆದರೆ 
ಕೆಲವು ದೊಡ್ಡ ಮಟ್ಟದ ಆಹಾರ ತಯಾರಕರು, ಸಂಖ್ಯಾಶಾಸ್ತ್ರೀಯ ಗುಣನಿಯಂತ್ರಣ 
ವಿಧಾನವನ್ನ ನುಸಂಗಿ ಡಬ್ಬಿಗಳ ದ್ವಿಬಂಧಗಳು ಗೊತ್ತಾ ಜಿ ಮಿಶಿಯೊಳಗಿನ ಲಕ್ಷಣವುಳ್ಳ 
ವುಗಳಾಗಿರುವಂತ ನೋಡಿಕೊಳ್ಳುತ್ತಾರೆ. ಚಿಕ್ಕ ಪ್ರಮಾಣದ ತಯಾರಕರಿಗೆ ಈ 
ವಿಧಾನವನ್ನು ಅಸರ ಸಾಧ್ಯವಿಲ್ಲವಾದರೂ, ದೈನಂದಿನ ಉತ್ಪಾದನಾ 
ಕಾಲದಲ್ಲಿ ಆಗಾಗ, (ಅಂದರೆ ಪ್ರತಿ ಗಂಟೆಗೊಮ್ಮೆ ಅಥವಾ ಪ್ರತಿ 1,000 ಡಬ್ಬಿ 
ಗಳಿಗೊಮ್ಮೆ) ನಾಲ್ಕಾರು ಮುಚ್ಚಲ್ಪಟ್ಟ ಕೆ ಡಬ್ಬಿ ಗಳನ್ನು ಪರೀಕ್ಷೆಗೆ ಗುರಿಪಡಿಸಿ, ಅವುಗಳ 


ಗ್ದ 


(Ce 


ಎ ಖೆ 
ಆಹಾರ ಡಬ್ಬಿಗಳನ್ನು ಮುಚ್ಚುವ ಕಾರ್ಯ | 97 


- ದ್ವಿಬಂಧದ ಅಳತೆಗಳನ್ನು ಕಂಡುಹಿಡಿದು, ಆವುಗಳ ಮಾದರಿಗಳನ್ನು ಪುಸ್ತಕದ ಹಾಳೆಗಳಲ್ಲಿ . 
ಅಂಟಿಸಿ ಇಟ್ಟುಕೊಳ್ಳುವ ಕ್ರಮವನ್ನು ಬಳಸಬಹುದು. ಮುಂದೆ ಎಂದಾದರೂ ಆಹಾರ 
ಡಬ್ಬಿಗಳು ಸೋರುತ್ತವೆಂದು ಕುಡುಬುದಲ್ಲಿ ಈ ಅಳತೆ ಹಾಗೂ ಮಾದರಿಗಳು 
ದ್ವಿಬಂಧದ ಸಮರ್ಪಕತೆಗೆ ಸಾಕ್ಷ್ಮಗಳಾಗಿ ಉಪಯುಕ್ತವಾಗಬಲ್ಲವು. 


ಈ ರೀತಿಯಾಗಿ ಡಬ್ಬಿಗಳ ದ್ವಿಬಂಧಗಳನ್ನು ಪರೀಕ್ಷೆ ಮಾಡಿ ಅವುಗಳ ಗುಣ 
ನಿರ್ಧಾರ ಮಾಡುವ ಕ್ರಮವನ್ನು ಚುಟುಕಾಗಿ ಈ ಕೆಳಗೆ ವಿವರಿಸಿದೆ, 


ದ್ವಿಬಂಧ ಪರೀಕ್ಷೆಗೆ ಬೇಕಾದ ಸಲಕರಣೆಗಳು: ದ್ವಿಬಂಧವನ್ನು ಪೂರ್ತಿ 
ಯಾಗಿ ಪರೀಕ್ಷೆ ಮಾಡಲು ಬೇಕಾಗುವ ಸಲಕರಣೆಗಳು- 





| 


ಚಿತ್ರ: 7-3 "ಸೀಮ್‌ಸ್ಕೇಲ್‌'ನ್ನು ಉಪಯೋಗಿಸುವ ರೀತಿ 
" 1-ಸೀಮ್‌ ಸ್ಕೇಲ್‌ ; 2-ದ್ವಿಬಂಧೆದ ದಪ್ಪ ವನ್ನಳೆಯುವುದು ; 3-ದ್ವಿಬಂಧದ ಎತ್ತರೆ (ಅಗಲ) 
ವನ್ನಳೆಯುವುದು ; 4 ಆಹಾರ ಡಬ್ಬಿ ಜೈ 6-ದ್ವಿಬಂಧೆಗಳು 


98 ಕ್ಯಾನಿಂಗ್‌” ಆಹಾರ ಜೋಪಾಸನೆಯ ಒಂದು ಆಧುನಿಕ ವಿಧಾನ 


"೭. ॥) ದ್ವಿಬಂಧ ಪರೀಕ್ಷಕ ಸ್ಕೇಲು: ಇದರಲ್ಲಿ ದ್ವಿಬಂಧದ ಉದ್ದ, ದಪ್ಪ, ಕೊಕ್ಕೆ. 
ಗಳ ಉದ್ದ ಇತ್ಯಾದಿ ಪರಿಮಾಣಗಳಿಗೆ ಸರಿಹೋಗುವ ಎಡೆಗಳಿರುತ್ತವೆ. ಈ ಎಡೆಗಳಲ್ಲಿ 
ದ್ವಿಬಂಧದ ಯಾವುದೊಂದು ಭಾಗವು ಪ್ರವೇಶಿಸುವುದೋ ಇಲ್ಲವೊ ಎಂದು ಪರೀಕ್ಷಿಸುವ 
ಕ್ರಮವನ್ನು ಚಿತ್ರ 7-3 ರಲ್ಲಿ ತೋರಿಸಿದೆ. ಈ ಸಲಕರಣೆಯು ಸುಲಭವಾಗಿ ದ್ವಿಬಂಧ 
ವನ್ನು ಪರೀಕ್ಷಿಸಲು ಅನುಕೂಲವಾಗಿದ್ದರೂ, ಸ್ಕೂಲ ತುಲನೆಗಷ್ಟೆ ಸಹಾಯಕ 
ವಾಗುವುದು. 

2) ದ್ವಿಬಂಧವನ್ನಳೆಯುವ "ಸ್ಟ್ಯೂಗೇಜ್‌' : ಇದರ ಸಹಾಯದಿಂದ ದ್ವಿಬಂಧದ 
ಉದ್ದ, ದಪ್ಪ, ಪ್ರತಿನಿಮ್ಮತೆ, ಕೊಕ್ಕೆಗಳ ಉದ್ದ ಮೊದಲಾದವುಗಳನ್ನು ಮಿಲಿಮಾಟರಿನ 
ಇತತ ಅಂಶಗಳಗಲ್ಲಾಗಲಿ, ಇಂಚಿನ ಮೂ ಅಂಶದಲ್ಲಾಗಲಿ ನಿಖರವಾಗಿ: ಅಳಿಯ 


1000 
ಬಹುದು. ಚಿತ್ರ 7-4 ರಲ್ಲಿ ಇಂತಹ ಸ್ಕೂಗೇಜನ್ನು ಕಾಣಬಹುದು. | 


3) ದ್ವಿಬಂಧವನ್ನು ಕತ್ತರಿಸುವ ಗರಗಸ : ಇದು ಸೂಕ್ಷ್ಮ 
ವಾದ ಹಲ್ಲುಗಳಿಂದ ಕೂಡಿದ ಕಠಿಣ ಉಕ್ಕಿನಿಂದ ಮಾಡಲ್ಪಟ್ಟ 
ತೆಳ್ಳಗಾದ ಅಲಗಿರುವ ಗರಗಸವಾಗಿದೆ. ಇದರಿಂದ ಡಬ್ಬಿಯ 

* ಗ್ರ ಬಂಧ ಭಾಗವನ್ನು ಕೊಯ್ದು ಅದರ ಒಳರಚನೆಯನ್ನು ಪರೀಕ್ಷಿ 
ಸಬಹುದು (ಚಿತ್ರ 7-5). 


4) ಮಸೂರ ಅಥವಾ ಭೂತ ಕನ್ನಡಿ: ಇದರ ಸಹಾಯ 
ದಿಂದ ಬರಿಗಣ್ಣಿಗೆ ಕಾಣಲು ಕಷ್ಟಸಾಧ್ಯವಾದ ದ್ವಿಬಂಧದ ಒಳ 
ರಚನೆಯನ್ನು ಪರೀಕ್ಷಿಸಿ ನೋಡಬಹುದು. ದ್ವಿಬಂಧದೊಳಗಿನ 
ತಗಡುಗಳ ಸ್ಥಾನ, ಕೊಕ್ಕೆಗಳ ರಚನೆ ಹಾಗೂ ಎಡೆಗಳ ಪರಿಮಾಣ 

ಚಿತ್ರ: 7-4 ಗಳು ಮಸೂರದಿ:ದ ನೋಡುವಾಗ ಸುಲಭವಾಗಿ ಕಂಡು 
"ಸ್ಟ್ರೂಗೇಜಿ'ನ ಸಹಾಯ ಬರುವುವು. 
ದಿಂದ ದ್ವಿಬಂದ ದಪ್ಪ. 9) ದ್ವಿಬಂಧಪುರೋದರ್ಶಕ: ಕತ್ತರಿಸಿ ತೆಗೆದ ದ್ವಿಬಂಧದ 
igs ಆಡ್ಜಛೇದವನ್ನು ಅನೇಕ 'ಪಾಲು (40ರಷ್ಟು) ದೊಡ್ಡದಾಗಿ 
2-ಆಹಾರ ಡಬ ; ಒಂದು ಚಿಕ್ಕ ಪರದೆಯ ಮೇಲೆ ಪ್ರತಿಬಿಂಬ ಕಾಣುವಂತೆ ಮಾಡಲು 
3-ದ್ವಿಬಂಧ ಈ ಉಪಕರಣವನ್ನು ಉಪಯೋಗಿಸುತ್ತಾರೆ. ಇದರ ಜೊತೆಗೆ 
ಒದಗಿಸುವ "ನೊಮೊಗ್ರಾಮ್‌'ನ ಸಹಾಯದಿಂದ ದ್ವಿಬಂಧಕ್ಕೆ ಸಂಬಂಧಪಟ್ಟ ಅಳತೆ 
ಗಳನ್ನೂ ಅದರ ಪರಸ್ಪರಾಕ್ರಮಣಾಂತರದ ಶೇಕಡಾಮಾನವನ್ನೂ ಸೀದಾ ಓದಿ ತಿಳಿದು 
ಕೊಳ್ಳಬಹುದು. 

6) ಮೇಲೆ ಹೇಳಿದವುಗಳ ಜತೆಗೆ, ತಗಡು ಕತ್ತರಿಸುವ ಕತ್ತರಿ, ಇಕ್ಕುಳ 
ಮತ್ತಿತರ ಸಾಮಾನ್ಯ ಸಲಕರಣೆಗಳು ಸಹ ದ್ವಿಬಂಧ ಪರೀಕ್ಷೆಯಲ್ಲಿ ಉಪಯುಕ್ತ 
ವಾಗುತ್ತವೆ. . 





ಹ 


ಅಹಾರ ಡಬ್ಬಿಗಳನ್ನು ಮುಚ್ಚುವ ಕಾರ್ಯ SN 99 


ದ್ವಿಬಂಧ ಪರೀಕ್ಷೆಯ ರೀತಿ: ದ್ವಿಬಂಧದ ಪೂರ್ಣಪರೀಕ್ಷೆಯನ್ನು ಕೆಳಗೆ 
ಕಾಣಿಸಿದ ನಾಲ್ಕು ಹೆಜ್ಜೆಗಳಲ್ಲಿ ನಡೆಯಿಸಬಹುದು- 

1) ಮೊದಲನೆಯದಾಗಿ ದ್ವಿಬಂಧದ ಹೊರನೋಟದ ಪರೀಕ್ಷೆ: ಬರಿಗಣ್ಣಿನಿಂದ, 
ಪೂರ್ತಿಗೊಳಿಸಲ್ಪಟ್ಟ ದ್ವಿಬಂಧವನ್ನು ಡಬ್ಬಿಯ ಸುತ್ತಲೂ ಸೂಕ್ಷ್ಮವಾಗಿ ಪರೀಕ್ಷಿಸಬೇಕು. 
ಯಾವ ಭಾಗದಲ್ಲಾ; ಸೆ ದ್ವಿಬಂಧವು ಸಾಮಾನ್ಯ ವಾಗಿ ಇರಬೇಕಾದ ಸ್ಥಿತಿಯಿಂದ ವಿಭಿನ್ನ 
ವಾಗಿದ್ದಲ್ಲಿ ಅಂತಹ ವೈ ಶಿಷ್ಟ ವೇನೆಂಬುದನ್ನು ಗುರುತಿಸಬೇಕು. ಬಹುತೇಕವಾಗಿ 
ದ್ವಿಬಂಧದಲ್ಲಿರಬಹುದಾದ. ಅಲ್ಪ ದೋಷಗಳಂ ಪಾರ್ಶ್ವಬಂಧವು ದ್ವಿಬಂಧವನ್ನು ಸೇರು 
ವಲ್ಲಿ ವಿಶೇಷವಾಗಿ ತೋರುತ್ತವೆ. ದ್ವಿಬಂಧದಲ್ಲಿ ಏನಾದರೂ ಕೊರತೆಗಳು ಕಂಡು 
ಬಂದರೆ ಅವುಗಳನ್ನು ಬರೆದಿಟ್ಟು ಶಕೊಳ್ಳತಕ್ಕದ್ದು ; ಸ್ತು ಬಂಧಕ್ಕೆ ಸಂಬಂಧಿಸಿದ, ಸಾಮಾನ್ಯ 
ವಾಗಿ ಕಂಡುಬರತಕ್ಕ ಕೊರತೆ ಅಥವಾ ಕುಂದುಗಳು ಯಾವುವೆಂದು ಈ ಅಧಾಯದ 
ಕೊನೆಯ ಭಾಗದಲ್ಲಿ ವಿವರಿಸಿದೆ. 


2) ಎರಡನೆಯ ಹೆಜ್ಜೆ ಇದ್ದಿ ಬಂಧದ ಹೊರ ಅಳತೆಗಳನ್ನು ತೆಗೆಯುವುದು : 
ದ್ವಿಬಂಧವನ್ನು ಕತ್ತರಿಸದೆಯೇ 'ತೆಗೆಯಬಹಂದಾದ ಅಳತೆಗಳನ್ನು ಮೊದಲಾಗಿ ಕಂಡು 
ಹಿಡಿಯತಕ್ಕದ್ದು. ಇದಕ್ಕಾಗಿ ಸ್ಕೂ_ಗೇಜನ್ನೆ ಬಳಸಬೇಕು. ದಿ ಬಂಧದ ಉದ್ದ, ದಪ್ಪ 
ಹಾಗೂ ಪ್ಪ ನಿಮ್ನ ತಿಗಳನ್ನು ಡಬ್ಬಿಯ ಮೂರು ಅಥವಾ ನಾಲ್ಕು ಸ್ಥಾ ಗಳಲ್ಲಿ. ಅಳೆದು 
ಅವುಗಳ ಸರಾಸರಿಯನ್ನು ಲೆಕ್ಕ ಹಾಕಬೇಕು. 


3) ಮೂರನೆಯ ಹೆಜ್ಜೆ-ದ್ದಿ ಬಂಧದ ಒಳನೋಟದ ಪರೀಕ್ಷೆ: ಮೇಲೆ ಹೇಳಿದ 
ಹೊರ ಅಳತೆಗಳನ್ನು ತೆಗೆದ ಸ್ಥಾನಗಳಲ್ಲೇ ಗರಗಸದಿಂದ ದ್ವಿಬಂಧವನ್ನು ಕತ್ತರಿಸಿ 
ಅವುಗಳ ಒಳರಚನೆಯನ್ನು ಬರಿಗಣ್ಣಿನಿಂದಾಗಲಿ ಭೂತಕನ್ನಡಿಯಿಂದಾಗಲಿ ಪರಿಶೀಲಿಸ 
ಬೇಕು. ಈಗ ಕಾಣುವ ವೈಶಿಷ್ಟ ಗಳನ್ನೂ ಬರೆದಿಟ್ಟುಕೊಳ್ಳತಕ್ಕದ್ದು. ಎಡೆಗಳು 
ಅಸಾಮಾನ್ಯವಾಗಿದ್ದಲ್ಲಿ ಅಥವಾ ಕೊಕ್ಕೆಗಳು ತೀರಾ ಚಿಕ್ಕವಾಗಿದ್ದಲ್ಲಿ, ಇಲ್ಲವೆ ಪರಸ್ಪರ 
ಆಕ್ರಮಣಾಂತರವು ಕಡಮೆಯಾಗಿ ಕಂಡುಬಂದಲ್ಲಿ, ಇಂತಹ ವಿಚಾರಗಳನ್ನು ವಿಶೇಷ 
ಲಕ್ಷ್ಯವಿಟ್ಟು ಪರೀಕ್ಷಿಸತಕ್ಕದ್ದು. | 

4) ಕೊನೆಯದಾಗಿ, ದಿ ರ್ವ ಬಂಧದ ಒಳ ಅಳತೆಗಳನ್ನು ತೆಗೆಯುವುದು: ದ್ವಿಬಂಧದ 
ಕತ್ತರಿಸಿದ ' ತುಂಡುಗಳನ್ನು ಸುಲಭವಾಗಿ ಬಿಡಿಸಿ, ದೇಹಭಾಗದ ಕೊಕ್ಕೆ ಮತ್ತು 
ಮುಚ್ಚಳದ ಕೊಕ್ಕೆಗಳನ್ನು ಪ್ರತ್ಕೇಕಿಸಿಕೊಂಡು, ಈ ಕೊಕ್ಕೆಗಳ ಉದ್ದಳತೆಗೆಳನು ಡೆ 
ಸ್ಟ್ವೂಗೇಜಿನಿಂದ ಕಂಡುಹಿಡಿಯಬೇಕು. ಹಾಗೆಯೇ ಡಬ್ಬಿಗೆ ಉಪಯೋಗಿಸಲ್ಪಟ್ಟ 
ತಗಡಿನ ಹಾಳೆಗಳ ದಪ್ಪವನ್ನೂ ಕಂಡುಹಿಡಿದು ದಿ ರ್ವ ಬುಧದ ಪರಸ ಸೃ ರಾಕ್ಟ ರದ 
ಶೇಕಡಾಮಾನವನ್ನು ಲೆಕ ಹಾಕಬೇಕು. ಈ ಎಲ್ಲ ಅಳತೆಗಳು ಸಂಬಂಧಪಟ್ಟ ಡಬ್ಬಿಯ 
ಗಾತ್ರಕ್ಕೆ ಸರಿಹೋಗುವ" ಆದರ್ಶ ಅಳತೆಗಳ ಮಿತಿಗಳೊಳಗೇ ಇರುವುವೋ ಇಲ್ಲವೋ 
ಪನ್ನು ಹೋಲಿಸಿ ನೋಡತಕ್ಕ ದ್ದು. 


100, *ಕ್ಯಾನಿಂಗ"' ಆಹಾರ ಜೋಪಾಸನೆಯ ಒಂದು ಅಧುನಿಕ ವಿಧಾನ 





; 1 
ಚಿತ್ರ: 7-5 ' ದ್ವಿಬಂಧ ಗರಗಸವನ್ನು ಉಪಯೋಗಿಸುವ ವಿಧಾನ 
1-ಡಬ್ಬಿ ; 2-ದ್ವಿಬಂಧ ಗರಗಸ; 3-ಮೇಜು 


ಈ ಪರೀಕ್ಷೆಗಳ ಜೊತೆಗೆ ದ್ವಿಬಂಧದ ಬಿಗಿತವನ್ನು ತುಲನೆ ಮಾಡುವ ಇನ್ನೊಂದು 
ಪರೀಕ್ಷೆಯನ್ನೂ ಸೇರಿಕೊಳ್ಳಬಹುದು. ಇದಕ್ಕಾಗಿ ಒಂದೆರಡು ಡಬ್ಬಿಗಳ ದ್ವಿಬಂಧಗಳನ್ನು 
ಸುತ್ತಲೂ ಬಿಡಿಸಿಕೊಂಡು ಮುಚ್ಚಳದ ಭಾಗವನ್ನು ಮಾತ್ರ ಒಂದು ಬಳೆಯ ರೂಪದಲ್ಲಿ 
ಪ್ರತ್ಯೇಕಿಸಿಕೊಳ್ಳುವರು. ಈ ಬಳೆಯ ಒಳಮೈಯೇ ಮುಚ್ಚಳ ಕೊಕ್ಕೆಯ ಭಾಗವಾಗಿದೆ. 
ಈ ಮೈಯಲ್ಲಿ ಮೇಲಂಚಿನಿಂದ ಕೆಳಮುಖವಾಗಿರುವ ಸೂಕ್ಷ್ಮವಾದ ನೆರಿಗೆಗಳು 
ದ್ವಿಬುಧದ ಬಿಗಿತವನ್ನು ಸೂಚಿಸುತ್ತವೆ. ನೆರಿಗೆಗಳೇ ಇಲ್ಲದ್ದಲ್ಲಿ ದ್ವಿಬಂಧವು ಬಿಗಿ 
ಯಾಗಿದೆಯೆಂತಲೂ, ನೆರಿಗೆಗಳು ಮುಚ್ಚಳದ ಕೊಕ್ಕೆಯ ಮೇಲಂಚಿನಿಂದ ತುಂಬಾ ಕೆಳಗಿನ 
ವರೆಗೆ ಪಸರಿಸಿದ್ದಲ್ಲಿ ಬ್ರಿ ಬಂಧವು ತೀರಾ ಸಡಿಲವಾಗಿದೆಯೆಂಶಲೂ ಭಾವಿಸಶಕ ದ್ದು. 


ಆಹಾರ ಡಬ್ಬಿಗಳನ್ನು ಮುಚ್ಚುವ ಕಾರ್ಯ 101 


ಸಾಮಾನ್ಯವಾಗಿ ಈ ನೆರಿಗೆಗಳು ಮುಚ್ಚಳ ಕೊಕ್ಕೆಯ ಕಾಲಾಂಶಕ್ಕಿಂತ ಹೆಚ್ಚು ಕೆಳಗಿನ 
ವರೆಗೆ ಇಳಿದಿರತಕ್ಕದ್ದಲ್ಲ. ಹಾಗೆ ಇಳಿದಿದ್ದಲ್ಲಿ ದ್ವಿಬುಧವು "ಅಸುರಕ್ಷಿತ' ವೆಂಬುದಾಗಿ 
ಭಾವಿಸುವರು. ಆದರೆ, ನೆರಿಗೆಗಳ ಆಧಾರವೊಂದರಿಂದಲೇ ದ್ವಿಬ:ಧದ ಬಿಗಿತ ಅಥವಾ 
ಶೈಥಿಲ್ಯವನ್ನು ತುಲನೆ ಮಾಡಲಾಗದು. ಏಕೆಂದರೆ ಚಿಕ್ಕ ವಾ ್ಯಸವುಳ್ಳ ಡಬ್ಬಿಗಳಲ್ಲಿ 
ದಿ ಿಬಂಧದೊಳಗಿನ ಹಾಳೆಗಳ ವಕ್ರತೆಯು ದೊಡ್ಡ ವ್ಮಾ ಸದ ಡಬ್ಬಿ ಗಳಿಗಿಂತ ಅಧಿಕವಾಗಿ 
ಕಾಪಾಡದ ಚಿಕ್ಕ ಡಬ್ಬಿಗಳ ದಿ ್ವಬಂಧಗಳಲ್ಲಿ ಹ್‌ ಹುಕಿ ನೆರಿಗೆಗಳು ಕಂಡು 
ಬರುವುದು ಸಾಧ್ಯ ವಿಜ. BES ದ್ವಿಬ:ಧದ ಎಲ್ಲ ಪರೀಕ್ಷೆಗಳ ಫಲಿತಾಂಶಗಳನ್ನೂ 
ಒಟ್ಟಾಗಿ ಗಮನಿಸಿಯೇ ಯಾವುದೊಂದರಿ ದ್ವಿಬ:ಧದ ಸಮರ್ಪಕತೆಯ ಬಗ್ಗೆ ನಿರ್ಧಾರಕ್ಕೆ 
ಬರಬೇಕಾಗುತ್ತದೆಂಬುದನ್ನು ಮರೆಯಬಾರದು. ಚಿತ್ರ 7-6 ರಲ್ಲಿ ನೆರಿಗೆಗಳು ಮುಚ್ಚಳದ 
ಕೊಕ್ಕೆಯಲ್ಲಿ ಬೇರೆ ಬೇರೆ ಮಿತಿಯಲ್ಲಿರುವುದನ್ನ ತೋರಿಸಿದೆ. 


ಆಹಾರ ಡಬ್ಬಿ ಗಳೆ ದ್ವಿಬಂಧೆ 

ಗಳಲ್ಲಿ ಕಂಡುಬರುವ ಸಾಮಾನ, 

23 ಕೊರತೆಗಳು ಮತ್ತು ಅವುಗಳಿಗೆ 
ಕಾರಣಗಳು: 


| ದ್ವಿಬಂಧಗಳಿಗೆ ಸಂಬಂಧಿಸಿದ 
"೪ ಸುಮಾರು 20 ಕುಂದುಗಳನ್ನೂ, 
ಅವುಗಳಲ್ಲಿ ಒಂದೊಂದಕ್ಕೂ ಅನೇಕ 
ಕಾರಣಗಳಲ್ಲಿ ತೀರಾ ಸಾಮಾನ್ಯವಾದ 
ಕೆಲವನ್ನು ಮಾತ್ರ ಇಲ್ಲಿ ವಿವರಿಸಿದೆ. 


(1) ಮಿಥ್ಯ ದ್ವಿಬಂಧ: 
ದ್ವಿಬಂಧ ರಚನೆಗೆ ಅಗತ್ಯವಿರುವ 








ಚಿತ್ರ: 7-6 ದ್ವಿಬಂಧದಲ್ಲಿ ನೆರಿಗೆಗಳು 
. (a) ಅಲ್ಪ, (ರ) ಮಧ್ಯಮ ಮತ್ತು (0 ಪೂರ್ಣ ಡಬ್ಬಿಯ ದೇಹಭಾಗದ ಕೊಕ್ಕೆ 
ನೆರಿಗೆಗಳು. ಮತ್ತು ಮುಚ ಚ್ಚ ಳದ ಕೊಕ್ಕೆ ಗಳು 


ದರೊಳಗೊಂದು ಸಿಕ್ಕಿ ಕೊಳ ದೆ ಯಂತ್ರದ ಉರುಳೆಗಳಿಂದ ಬಗ್ಗಿ ಸಿ ಒತ್ತಲ್ಪ ಟ್ಟು 
ದ್ರಿ ರ್ವ ಬಂಧವು ರಚಿತವಾಗಿದ್ದಲ್ಲಿ ಇಂತಹ ಪರಿಸ್ಥಿ ತಿಯು ಏರ್ಪಡುತ್ತದೆ. ಇದು ತೀವ್ರವಾದ 
he ಕೊರತೆಯಾಗಿದ್ದು, ಡಬ್ಬಿಯು ಸೋರುವುದಕ್ಕೆ ಕಾರಣವಾಗುತ್ತದೆ. ಇದರ 
ಅಡ್ಡಛೇದ ಚಿತ್ರ 7- 72) ನಲ್ಲಿ ತೋರಿಸಿದಚರುವುದು. 


(2) ತಗಡಿನ ಹಿಮ್ಮುಖವಾದ ಚಾಚುವಿಕೆ ಅಥವಾ ಭಾ 
ಮುಚ್ಚಳದ ತಗಡು ಉರುಳೆಗಳಿಂದ ಒತ್ತ ಲ್ಪಡುವಾಗ ಅದರ ಸ್ವಲ್ಪ ಭಾಗವು ಹಿಡಿಗೈೆಯ 
ಮೇಲ್ಭಾ ಗಕ್ಕೆ ತಳ್ಳಲ್ಪಟ್ಟು ಒತ್ತಲ್ಪಡುವುದರಿಂದ ಈ ಕೊರತೆಯುಂಟಾಗುವುದು 


102 | | "ಕ್ಕಾನಿಂಗ್‌' ಆಹಾರ ಜೋಪಾಸನೆಯ ಒಂದು ಆಧುನಿಕ ವಿಧಾನ 


ಇಂತಹ ಕೊರತೆಯುಳ್ಳ ದ್ವಿ ಬಂಧದ ಅಡ್ಡ ಛೇದವನ್ನು ಚಿತ್ರ 7-7(b)ರಲ್ಲಿ ಕಾಣಬಹುದು. 
ಈ ಕುಂದು ಮಿತಿ ಮಾಂದಲ್ಲಿ ದ್ವಿಬಂಧ ರಚನೆಯಾದ ನಂತರ ಡಬ್ಬಿಯು ಹಿಡಿಗೈಗೆ 
ಬಿಗಿಯಾಗಿ ಅಂಟಿಕೊಂಡು, ಯಂತ್ರದಿಂದ ಹೊರತೆಗೆಯಲು ಅಸಾಧ್ಯವಾಗಬಹುದು. 
ಅಲ್ಪ ಮಿಶಿಯಲ್ಲಿದ್ದರೂ ಈ ಕೊರತೆಯಿಂದಾಗಿ ಪಾರ್ಶ್ವಬಂಧವು ದ್ವಿಬಂಧವನ್ನು 
ಸೇರುವ ಡಬ್ಬಿಯ ಭಾಗದಲ್ಲಿ ತಗಡು ಕತ್ತರಿಸಿ ಹೋಗುವುದು ಸಾಭ್ಯವಿದೆ. ಈ ಕೊರತೆಗೆ 
ಮುಖ್ಯ ಕಾರಣಗಳಲ್ಲಿ ಕೆಲವು ಇಂತಿವೆ : (ಅ) ಹಿಡಿಗೈಯನ್ನು ಉರುಳೆಗಳಿಗೆ ಅನ್ವಯಿಸು 
ವಂತೆ ತೀರ ಕೆಳಗೆ ಜೋಡಿಸಿರುವುದು, (ಆ) ಹಿಡಿಗೈ ಸವೆದು ಹೋಗಿರುವುದು, 
(ಇ)  ಉರುಳೆಗಳೇ ಸವೆದಿರುವುದು, (ಈ) ಡಬ್ಬಿಯ ಬದಿಯಲ್ಲಿ ಮಿತಿ ಮಾರಿದ 
ಬೆಸಿಗೆಯಿರುವುದು, (ಉ) ದ್ವಿಬಂಧಕಾರಕ ಉರುಳೆಗಳನ್ನು ಅತಿ ಬಿಗಿಯಾಗ 
ಜೋಡಿಸಿರುವುದು, (ಊರ) ಒಡಿಗೈ ಮತ್ತು ಮುಚ್ಚ ಗಳ ನಡುವೆ ಇರುಬಹುದಾದ 
ಶೈಥಿಲ್ಯ. 









3 
ಷ್‌ 


ದಾಲ್‌ 


ಯನು 
RBS 


NN 


ರವರು 





ಚಿತ್ರ : 7-7 ದ್ವಿಬಂಧ ದೋಷಗಳು (೩) ಮಿಥ್ಯ ದ್ವಿಬಂಧ (6) ಹಿಮ್ಮಡಿತ (0) “ತುಟಿಗಳು? 


(3) *ತುಟಿ?ಗಳು; ಪೂರ್ತಿಯಾದ ದ್ವಿಬಂಧದ ಕೆಳ ಅಂಚಿನ ಹೊರಗೆ 
ತಗಡಿನ ಒಂದಂಶವು ಮಾರಿ ಬಂದಿದ್ದು ತುಟಿಯಂತೆ ಕಂಡು ಬರುವುದು. ಚಿತ್ರ 1-1(0 
ಈ ಕೊರತೆಗೆ ಕಾರಣವಾಗಬಹುದಾದ ಅಂಶಗಳು... (ಅ) ಎರಡನೇ ಹಂತದ 
ಉರುಳೆಯು ತೀರ ಬಿಗಿಯಾಗಿ ಏರ್ಪಡಿಸಲ್ಪಟ್ಟಿ ರುವುದು, (ಆ) ದ್ವಿಬಂಧಕಾರಕ 
ಯಂತ್ರದ ಪಾದಪೀಠವು ಡಬ್ಬಿಯ ಮೇಲೆ ಹಾಕುವ ಒತ್ತಡ ಮಿತಿ ಮಾರಿರುವುದು, 
(ಇ) ಮೊದಲ ಹಂತದ ಬಂಧಕ ಉರುಳೆ ಶಿಥಿಲವಾಗಿ ಜೋಡಿಸಲ್ಪಟ್ಟಿರುವುದು, 
(ಈ) ಇಡೀ ಉರುಳೆಯು ಸವೆದಿರುವುದು. 

(4) ನೆರಿಗೆಯಿಂದ ಕೂಡಿದೆ ದಿ ಸಬಂಧ : ದ್ಲಿಬಂಧಕಾರಕ ಉರುಳೆಗಳು 
ಸವೆದಿರುವುದು ಅಥವಾ ಶಿಥಿಲವಾಗಿ ಜೋಡಿಸಲ್ಪ ಟ್ರಿ ದುದು ಈ ಕೊರತೆಗೆ ಕಾರಣ 
ವಾಗುತ್ತದೆ. 


ಆಹಾರ ಡಬ್ಬಿಗಳನ್ನು ಮುಚ್ಚುವ ಕಾರ್ಯ 103 


(5) ಗೆರೆಯುಳ್ಳ ದ್ವಿಬಂಧ: ಇಂತಹದ್ದಿ ಬಂಧದಲ್ಲಿ ಡಬ್ಬಿಯ ಸುತ್ತಲೂ 
ದ್ವಿಬಂಧದ ಹೊರ ಮೆ ಯಲ್ಲಿ ಬಂದು ಅಥವಾ ಹೆಚ್ಚು ಗೀರುಗಳಿರುತ್ತ ದೆ. ಹೀಗಾಗು 
ವುದಕ್ಕೆ ಮುಖ್ಯ ಕಾರಣ ಎರಡನೇ 'ಹಂತದ ಉರುಳೆಗಳ ಅಂಚಿನಲ್ಲಿ ಸವೆತ ಅಥವಾ 
ಏರುಪೇರುಗಳುಂಟಾಗಿರುವುದೇ ಆಗಿದೆ. 


(6) ಕಡಿದ ದ್ವಿಬಂಧ: ದ್ವಿಬಂಧವು ಮೇಲಿನಿಂದ ಕೆಳಕ್ಕೆ ಕಡಿದು 
ಹೋಗಿರುವುದು ಇನ್ನೊಂದಂ ರೀತಿಯ ಕುಂದು. ಇದಕ್ಕೆ ಕಾರಣಗಳು..... (ಅ) ಮಿತಿ 
ಮಾರಿದ ಪಾದಪೀಠದ ಒತ್ತಡ, (ಆ) ದ್ವಿತೀಯ ಹಂತದ ಬುಧಕ ಉರುಳೆಯು 
ಅತಿ ಬಿಗಿಯಾಗಿರುವುದು, (ಇ) ಡಬ್ಬಿಯ ಬದಿಯ ಜೋಡಣೆಯಲ್ಲಿ ಬೆಸಿಗೆಯ 
ಪರಿಮಾಣವು ಅಧಿಕವಾಗಿರುವುದಂ, (ಈ) ಹಿಡಿಗೈಯು ಅಗತ್ಯವಿರುವುದಕ್ಕಿಂತಲೂ 
ತೀರಾ ಕೆಳಕ್ಕೆ ಜೋಡಿಸಲ್ಪಟ್ಟಿರುವುದು ... ಇತ್ಯಾದಿ. 


ಇವುಗಳಲ್ಲದೆ, ಕೊಕ್ಕೆಗಳು ಅವಶ್ಯವಿರುವುದಕ್ಕಿಂತ ಚಿಕ್ಕದಾಗಿರುವುದು ಅಥವಾ 
ಅತಿ ದೀರ್ಥವಾಗಿರುವುದು, ಪ್ರತಿನಿಮ್ನತೆಯು ಕಡಮೆ ಅಥವಾ ಹೆಚ್ಚು ಆಳವಾಗಿರು 
ವುದು, ದ್ವಿಬಂಧದ ಅಗಲ ಕಿರಿದಾಗುವುದು, ಸವಕಲಾಗಿರುವುದು, ಇವೇ ಮೊದಲಾದ 
ಕುಂದುಗಳು ಬೇರೆ ಬೇರೆ ಕಾರಣಗಳಿಂದ ಉಂಟಾಗಬಹುದು. ಈ ಯಾವ ಕೊರತೆಗಳೂ 
ಬಾರದಂತೆ ಎಚ್ಚ ರ ವಹಿಸಬೇಕು. ಏಕೆಂದರೆ, ಒಮ್ಮೆ ಕೊರತೆಯುಂಟಾದರೆ ಆಮೇಲೆ 
ಆ ಡಬ್ಬಿ ಗಳನ್ನು. ಸರಿಪಡಿಸುವುದು ಅಸಾಧ್ಯ. | 


ಆಹಾರ ಪರ್ದಾಥಗಳನ್ನು ಡಬ್ಬಿ ಜೋಪಾಸನೆ ಮಾಡುವಲ್ಲಿ ಡಬ್ಬಿ ಗಳಿಗೆ 
ಮುಚ್ಚಳವನ್ನು ಜೋಡಿಸುವ ಇಜರ್ಜವು ತುಂಬಾ ಪ್ರಾಮುಖ್ಯ ಮನವಿದು ಈ 
ಹಿಂದೆಯೇ ಹೇಳಿದೆಯಷ್ಟೆ. ಅಂತೆಯೇ ಕ್ಯಾನಿಂಗ್‌ ಕಾರ್ಯಾನಗಳಲ್ಲಿ ದ್ವಿಬಂಧಕಾರಕ 
ಯಂತ್ರಗಳೂ ಅತ್ಯಂತ ಪ್ರಾಮುಖ್ಯವಾದ ಅಂಗವೆಂದು ಎಣಿಸತಕ್ಕದ್ದು. ಇತರ ಅನೇಕ 
ಕಾರ್ಯಗಳನ್ನು ಕೈಕೆಲಸದಿಂದ ಮಾಡಬಹುದಾದರೂ, ಡಬ್ಬಿಗೆ ಮುಚ್ಚಳ ಜೋಡಿಸುವ 
ಕಾರ್ಯವನ್ನು ಈ ಯಂತ್ರಗಳೇ ಮಾಡಬೇಕಾಗುವುದು. ಹೀಗಾಗಿ ಇವು ಚೆನ್ನಾಗಿ, 
ತೊಂದರೆಯಿಲ್ಲದೆ, ತೃಪ್ತಿಕರವಾಗಿ ಯಾವಾಗಲೂ ಕಾರ್ಯವೆಸಗುತ್ತಿರುವಂತೆ, ಈ 
ಯಂತ್ರಗಳನ್ನೂ ಅವುಗಳ ಬಿಡಿಭಾಗಗಳನ್ನೂ ಜತನದಿಂದ ನೋಡಿಕೊಳ್ಳುವುದು 'ಡಬ್ಬಿ 
ಜೋಪಾಸಕರ ಜವಾಬ್ದಾರಿಗಳಲ್ಲೊಂದಾಗಿರುತ್ತದೆ. ಇದನ್ನು ಅಲಕ್ಷಿಸಿದಲ್ಲಿ ಪ ಶತಿದಿನದ 
ತಯಾರಿಯಲ್ಲಿ ಅನೇಕ ಡಬ್ಬಿ ಗಳು ಅಸಮಂಜಸವಾದ ಮುಚ್ಚ ಳದಿಂದ ಕೂಡಿದ್ದು ತುಂಬ 
ನಷ್ಟಕ್ಕೆ ಹನನಿಷಗಹುವು. 


ಅಧ್ಯಾಯ 8 


ಆಹಾರ ಪದಾರ್ಥಗಳ ಉಷ್ಕಸಂಸ್ಕರಣ . 

“ಪ್ರಧಾನವಾಗಿ ಶಾಖದ ಸಹಾಯದಿಂದ ಅಣುಜೀವಿಗಳನ್ನು yA 
ಆಹಾರ ' ಪದಾರ್ಥಗಳು ಕೆಡುವುದನ್ನು ನಿವಾರಿಸಿಕೊಂಡು ಜೋಪಾಸನೆ ಮಾಡುವ 
ವಿಧಾನವೇ ಕ್ಯಾನಿಂಗ್‌”. ಈ ನಿರ್ವಚನೆಯು ಕ್ಯಾನಿಂಗ್‌ ಕ್ರಮದಲ್ಲಿ ಅಡಕವಾಗಿರುವ 
ಮೂಲತತ್ವವನ್ನು ಎತ್ತಿ ತೋರಿಸುತ್ತದೆ. ಹೊರಗಿನ ವಾತಾವರಣದ ಸಂಪರ್ಕಕ್ಕೆ 
ಬಾರದಂತೆ ಡಬ್ಬಿಗಳನ್ನು ಪ್ರತ್ಯೇಕಿಸಿ ಇರಿಸಲ್ಪಟ್ಟ ಆಹಾರ ಪದಾರ್ಥಗಳ ಮೇಲೆ 
ಯೋಗ್ಯಮಿತಿಯಲ್ಲಿ ಶಾಖವು ವರ್ಶಿಸುವಂತೆ ಮಾಡಿ ಆವುಗಳಲ್ಲಿ ಇದ್ದಿರಬಹುದಾದ 
ಸೂಕ್ಷ್ಮಾಣುಜೀವಿಗಳನ್ನು ನಾಶಗೊಳಿಸಿ ಆಹಾರಗಳು ಕೆಡದಂತೆ ಮಾಡುವುದು ಕ್ಯಾನಿಂಗ್‌ 
ವಿಧಾನದ ಅನೇಕ ಕಾರ್ಯಕ್ರಮಗಳಲ್ಲಿ ಅತಿ ಮುಖ್ಯವಾದುದೆಂಬುದರಲ್ಲಿ ಸಂಶಯವಿಲ್ಲ. 
ವಿವಿಧ ಗಾತ್ರ ಹಾಗೂ ಆಕೃತಿಗಳ ಡಬ್ಬಿಗಳಲ್ಲಿ ಇರಿಸಲ್ಪಡುವ ಬೇರೆ ಬೇರೆ ಗುಣ 


ಸ್ವಭಾವಗಳುಳ್ಳ ಅನೇಕ ಆಹಾರ ವಸ್ತುಗಳನ್ನು ಎಷ್ಟೆಷ್ಟು ಬಿಸಿಮಾಡಿದಾಗ ಅವನ್ನು, 


ಅವುಗಳ ಮೂಲಗುಣಗಳು ನಷ್ಟವಾಗದಂತೆ ಉಳಿಸಿಕೊಂಡು ಜೋಪಾಸನೆ ಮಾಡ: 
ಬಹುದೆಂಬುದನ್ನು ನಿರ್ಧರಿಸುವುದೇ ಕ್ಕಾನಿಂಗ್‌ ತಂತ್ರಶಾಸ್ತ್ರದ ಮುಖ್ಯ ಸಮಸ್ಯೆ 


ಯಾಗಿದೆ. 


ಉಷ ಸಂಸ್ಕರಣ ಎಂದರೇನು? : ಡಬ್ಬಿಯ ಆಹಾರಗಳ ಮೇಲೆ ಪ್ರಯೋ 
ಗಿಸುವ ಶಾಖದ ವರ್ತನೆಗೆ ಸರಿಹೋಗುವ ಆತ್ಯಂತ ಸಮಂಜಸವಾದ ಪದಪ್ರಯೋಗ 


\ 


A 


ವನ್ನು ಕುರಿತು ಸಾಕಷ್ಟು ವಾದ ವಿವಾದಗಳು ನಡೆದಿವೆ. ಬರೇ"ಶಾಖ ಪ್ರಯೋಗ' ' 


ಎಂಬುದು ನಿರ್ದಿಷ್ಟವಾದ ಅರ್ಥವನ್ನು ' ಕೊಡಲಾರದು. ಅಹಾರ ಪದಾರ್ಥಗಳನ್ನು 
ಡಬ್ಬಿಗೆ ತುಂಬಿಸುವ ಮೊದಲು ಅವುಗಳನ್ನು ಬೇಯಿಸುವುದಾಗಲಿ, ಕಾಯಿಸುವುದಾಗಲಿ, 
ಬಿಸಿನೀರಿನಲ್ಲಿ ಅದ್ದಿ ತೆಗೆಯುವುದೇ ಆಗಲಿ, ಇವೆಲ್ಲವೂ ಶಾಖದ ಪ್ರಯೋಗಗಳೇ ಆಗು 
ತ್ತವೆ, ಈ ಸಂದರ್ಭದಲ್ಲಿ ಸಾಮಾನ್ಯವಾಗಿ ಉಪಯೋಗಿಸಲ್ಪಡುತ್ತಿರುವ ಇನ್ನೊಂದು 
ಪದವು " ಜೀವಾಣುನಾಶಕ್ರಿಯೆ' ಎಂಬುದು. ಯಾವುದೊಂದು ಪದಾರ್ಥವನ್ನು 
ಜೀವಾಣುನಾಶಕ್ರಿಯೆಗೆ ಗುರಿಪಡಿಸಿದಾಗ ಅದರಲ್ಲಿದ್ದ ಎಲ್ಲ ಆಣುಜೀವಿಗಳು ಸಂಪೂರ್ಣ 
ವಾಗಿ ನಾಶವಾಗುತ್ತವೆ. ವೈದ್ಯಕೀಯದಲ್ಲಿ ಸಲಕರಣೆಗಳನ್ನು, ಅಣುಜೀವಿಶಾಸ್ತ್ರದ 
ಪ್ರಯೋಗಗಳಲ್ಲಿ ಗಾಜಿನ ಪಾತ್ರೆ, ಮಾಧ್ಯಮ ಮೊದಲಾದವುಗಳನ್ನು ಉಪಯೋಗಿಸುವ 
ಮೊದಲು ಶಾಖದಿಂದಾಗಲಿ, ರಾಸಾಯನಿಕಗಳಿಂದಾಗಲಿ ಈ ರೀತಿ ಅಣುಜೀವಿನಾಶ 
ಕ್ರಿಯೆಗೆ ಗುರಿಪಡಿಸಿಕೊಳ್ಳುತ್ತಾರೆ. ಆದರೆ ಕ್ಕಾನಿಂಗ್‌ ವಿಧಾನದಲ್ಲಿ ಆಹಾರ ಪದಾರ್ಥ 


ಆಹಾರ ಪದಾರ್ಥಗಳ ಉಷ್ಣಸಂಸ್ಕರಣ : 105 


ಗಳನ್ನು ಶಾಖದಿ:ದ ಜೋಪಾಸನೆ ಮಾಡುವಾಗ ಈ ಮಟ್ಟದ ಅಣುಜೀವಿನಾಶಕ್ಟಿಯೆಗೆ 
ಗುರಿಪಡಿಸುವುದು ಎಲ್ಲ ಸಂದರ್ಭಗಳಲ್ಲಿ ಸಾಧ್ಯವಾಗುವುದಿಲ್ಲ. ಏಕೆಂದರೆ, ಕೆಲವೊಮ್ಮೆ 
ಆಹಾರದಲ್ಲಿರಬಹುದಾದ ಎಲ್ಲ ಆಣುಜೀವಿಗಳನ್ನು ನಾಶಗೊಳಿಸಲು ಅಗತ್ಯವಿರುವ 
ತೀವ್ರವಾದ ಉಷ್ಣದ ವರ್ತನೆಯಿ:ದಾಗಿ ಆಹಾರದ ಗುಣಗಳೇ: ನಷ್ಟವಾಗಿ ಹೋಗ 
ಬಹುದು. ಡಬ್ಬಿಯ ಆಹಾರಗಳಲ್ಲಿರುವ ಎಲ್ಲ ಜ್ಯಾಕ್ಟೀರಿಯಾಗಳು ಸಂಪೂರ್ಣವಾಗಿ 
ನಾಶವಾಗದಿದ್ದಾಗಲೂ, ಅಳಿದುಳಿದವು ಡಬ್ಬಿ ಗಳೊಳಗೆ ಬೆಳೆದು ಅಭಿವೃ ದ್ಧಿ ಗೊಳ್ಳಲಾರದ 
"ಸ್ಥಿತಿಯಲ್ಲಿದ್ದರೆ ಆಹಾರವು ಕೆಡದೆ ಉಳಿಯಬಲ್ಲದು. ಕ್ಯಾನಿಂಗ್‌ ದೃಷ್ಟಿಯಿಂದ ಇಂತಹ 
ಅಪೂರ್ಣ ಅಣುಜೀವಿನಾಶಕ್ರಿಯೆಯೂ ತೃಪ್ತಿಕರವೆಂದೇ ಪರಿಗಣಿಸಲ್ಪಡುವುದು. ಈ 
ಕಾರಣದಿ:ದಾಗಿ ' ಅಣುಜೀವಿನಾಶಕ್ತಿಯೆ' ಎ:ಬ ಪದವು ತೀರಾ ನಿರಪೇಕ್ಷಾರ್ಥವುಳ್ಳ, 
- ಪದವೆಂತಲೂ, ಕ್ಯಾನಿಂಗ್‌ ವಿಧಾನದ ಉಷ್ಣದಕ್ತಿಯೆಗೆ ಇದು ಅನ್ವರ್ಥವಾಗಲಾರ 
ದೆಂತಲೂ ಅಭಿಪ್ರಾಯವಿದೆ. ಇದಕ್ಕಾಗಿ " ವಾಣಿಜ್ಯ ಮಟ್ಟದ ಜೀವಾಣುನಾಶಕ್ರಿಯೆ' 
ಎಂಬ ಪದವನ್ನು ಕೆಲವರು ಸೂಚಿಸಿದ್ದಾರೆ. ಆದರೆ ಇದು ಪರಸ್ಪರ ವಿರೋಧಾರ್ಥ 
ಗಳುಳ್ಳ ಪದಗಳ 'ಸ:ಯೋಜನೆಯಾಗುತ್ತದೆ. ಈ ಎಲ್ಲ ಕಾರಣಗಳಿಂದ ಕ್ಯಾನಿಂಗ್‌ 
' ವಿಧಾನದಲ್ಲಿ ಉಪಯೋಗಿಸುವ ಶಾಖದ ವರ್ತನೆಯನ್ನು ' ಉಷ್ಣಸಂಸ್ಕರಣ' ಎಂದೇ 
ಕರೆಯತಕ್ಕುದೆಂದು ನಿರ್ಧರಿಸಲಾಗಿದೆ. ಡಬ್ಬಿ ಜೋಪಾಸನೆಯಲ್ಲಿ ಸಾಧಿಸಲ್ಪಡುವ 
ಉದ್ಧೇಶಗಳನ್ನು ಲಕ್ಷ್ಯದಲ್ಲಿರಿಸಿಕೊಂಡು ಈ " ಉಷ್ಣಸಂಸ್ಕರಣ' ಪದವನ್ನು ಹೀಗೆ 
ನಿರ್ವಚಿಸಬಹುದು: “ ಆಹಾರ ಪದಾರ್ಥಗಳು ಸಾಮಾನ್ಯ ವ್ಯಾವಹಾರಿಕ ಸಂಗ್ರಹ, 
ಸಾಗಾಟಗಳ ಪರಿಸ್ಥಿತಿಗಳಲ್ಲಿ ಕೆಡದಿರುವಂತೆಯೂ, ಅವುಗಳಲ್ಲಿನ ಉತ್ತಮ ಗುಣಗಳು 
ಅತಿಪಚನದಿ:ದ ನಷ್ಟವಾಗದಂತೆಯೂ, ಸಾಕಷ್ಟು ಮಿತಿಯ ಉಷ್ಣದ ಪ್ರಯೋಗದಿಂದ 
ಆಹಾರದಲ್ಲಿರಬಹುದಾದ ಎಲ್ಲ ರೋಗಾಣುಜೀವಿಗಳನ್ನು ನಾಶಗೊಳಿಸಿ, ಆಹಾರವನ್ನು 
ಕೆಡಿಸಲು ಕಾರಣವಾಗುವ ಆಣುಜೀವಿಗಳಲ್ಲಿ ಹೆಚ್ಚಿನವುಗಳನ್ನು ನಾಶಮಾಡುವ ಕ್ರಿಯೆ 
ಯನ್ನು " ಉಷ್ಣಸಂಸ್ಕರಣ' ಎನ್ನಬಹುದು", ಕ 


ಕೆಲವು ಸಂದರ್ಭಗಳಲ್ಲಿ ಬರೇ " ಸಂಸ್ಕರಣ ಕಾರ್ಯ ' ಎ:ಬ ಪದವನ್ನು ಉಷ್ಣ 
ಸಂಸ್ಕರಣ ಎಂಬ ಅರ್ಥದಲ್ಲಿಯೇ ಉಪಯೋಗಿಸುವರು. ವ್ಯವಹಾರದಲ್ಲಿ ಆಹಾರ 
ಡಬ್ಬಿಗಳನ್ನು ಉನ್ನತವಾದ. ಉಷ್ಣತಾಮಾನದಲ್ಲಿಟ್ಟು ಬಿಸಿಮಾಡುವ ಕಾರ್ಯವನ್ನೇ 
ಇದು ಸೂಚಿಸುತ್ತದೆ. ಹೀಗೆ ಆಧಿಕೆ ಉಷ್ಣತೆಯಲ್ಲಿ ಹಿಡಿದಿಟ್ಟಿರುವ ಅವಧಿಯನ್ನು 
“ಸಂಸ್ಕರಣ ಕಾಲ' ಎನ್ನುತ್ತಾರೆ. ಅಲ್ಪಾಮ್ಲಾಯ ಆಹಾರ ಪದಾರ್ಥಗಳನ್ನು ಒಳ 
ಗೊಂಡಿರುವ ಡಬ್ಬಿಗಳನ್ನು ಉಗಿಹಂಡೆಗಳಲ್ಲಿಟ್ಟು ಬೇಯಿಸುವ ಕ್ರಮದಿಂದಾಗಿ ಇದನ್ನು 
" ಉಗಿಹಂಡೆಗಳಲ್ಲಿ ಬೇಯಿಸುವ ಕಾರ್ಯ' ಎನ್ನುವುದೂ ಇದೆ. ಆಮ್ಲಾಯ ಆಹಾರ 
ಗಳನ್ನು ಬಿಸಿ ನೀರಿನಲ್ಲಿ 1000 ಗಿಂತ ಕಡಮೆ ಉಷ್ಣತೆಯಲ್ಲಿ ಸಂಸ್ಕರಣಗೊಳಿಸು 
ವುದನ್ನು : “ ಪ್ಯಾಸ್ಟರೈಸೇಶನ್‌ ' ಎಂದು, ಈ ವಿಧಾನದ ಅನ್ವೇಷಕನಾದ ಲೂಯಿ 


106 "ಕ್ಯಾನಿಂಗ್‌' ಅಹಾರ ಜೋಪಾಸನೆಯ ಒಂದು ಆಧುನಿಕ ವಿಧಾನ 


ಪ್ಯಾಶ್ಚರನ ಗೌರವಾರ್ಥವಾಗಿ ಕರೆಯುತ್ತಾರೆ. ಇದು ಉಷ್ಣಸಂಸ್ಕರಣ ವಿಧಾನಗಳಲ್ಲಿ 
ತೀರಾ ಕೆಳಮಟ್ಟದಿದ್ದು, ಹೆಚ್ಚಾಗಿ ದವ ಆಹಾರ ಪದಾರ್ಥಗಳ ಡಬ್ಬಿಜೋಪಾಸನೆ 
ಯಲ್ಲಿ ಉಪಯೋಗಿಸಲ್ಪಡುತ್ತದೆ. 


ಉಷ್ಕಸಂಸ್ಕೆರಣದ ಉದ್ಧೇಶಗಳು; ಆದರ್ಶ ದೃಷ್ಟಿಕೋನದಿಂದ ತುಲನೆ 
ಮಾಡುವುದಿದ್ದರೆ, ಡಬ್ಬಿಯ ಆಹಾರಗಳಲ್ಲಿ ಉಷ್ಣಸಂಸ್ಕರಣಾನಂತರ ಒಂದೇ ಒಂದು 
ಅಣುಜೀವಿಯೂ ಉಳಿದಿರತಕ್ಕದ್ದಲ್ಲ. ಆದರೆ ಈ ರೀತಿ ಸಂಪೂರ್ಣ ಅಣುಜೀವಿನಾಶ 
ಕ್ರಿಯೆಯನ್ನು ಗುರಿಯಾಗಿಟ್ಟುಕೊಂಡು ಸಾಧಿಸ ಹೊರಟಲ್ಲಿ, ಹಿಂದೆ ಹೇಳಿದಂಶೆ, 
ಆಹಾರ ಪದಾರ್ಥಗಳಲ್ಲಿರುವ ರುಚಿ, ಬಣ್ಣ. ಸುವಾಸನೆ, ಮೃದುತ್ವ, ಪೋಷ 
ಕತೆಗಳೇ ಮೊದಲಾದ ಎಲ್ಲ ಸದ್ಗುಣಗಳೂ ನಷ್ಟಹೊಂದಿ ಕೊನೆಯ ಉತ್ಪನ್ನವು 
ತಿನ್ನಲು ಅನರ್ಹವಾಗುವುದು. ಇದರಿಂದಾಗಿ ಉಷ್ಣಪರಿಷ್ಕರಣವು ನಿರರ್ಥಕವಾಗುತ್ತದೆ. 
ವ್ಯಾವಹಾರಿಕವಾಗಿ ಕ್ಯಾನಿಂಗ್‌ ಕೈಗಾರಿಕೆಗಳ ತಜ್ಞ ಸಿಬ್ಬಂದಿಯವರು ಇಟ್ಟುಕೊಳ್ಳ' 
ಬೇಕಾದ ಗುರಿ, ಸಾಧಾರಣ ಪರಿಸ್ಥಿತಿಗಳಲ್ಲಿ ದೀರ್ಫಕಾಲ ಕೆಡದೆ ಉಳಿಯುವಂತಹ ಆದರೆ, 
ಹೆಚ್ಚಿನ ಎಲ್ಲ ಮೂಲ ಸದ್ಗುಣಗಳನ್ನು ಉಳಿಸಿ ಕೊಂಡಿರುವಂತಹ ಡಬ್ಬಿಯ ಆಹಾರಗಳ 
ತಯಾರಿಯೆ ಆಗಿರುತ್ತದೆ. ಅಂದರೆ, ವ್ಯವಹಾರದಲ್ಲಿ ಉಪಯೋಗಿಸಲ್ಪಡುವ ಉಷ್ಣ 
ಸಂಸ್ಕರಣದಿಂದಾಗಿ ಡಬ್ಬಿಗಳಲ್ಲಿ ಕೆಲವೊಂದು ಜೀವಾಣುಗಳು ಸಾಯದೇ ಉಳಿದಿದ್ದರೂ 
ಇರಬಹುದು ; ಇವು ಆಹಾರವನ್ನು ಕೆಡಿಸದಿದ್ದರೆ ಇವುಗಳಿಂದ ಏನೂ ಹಾನಿಯಿಲ್ಲ. 
ಸಾಮಾನ್ಯವಾಗಿ ಕೈಗಾರಿಕೆಯ ದೃಷ್ಟಿಯಲ್ಲಿ, ಯಾವುದೋ ಆಹಾರ ಪದಾರ್ಥದ 
ಡಬ್ಬಿಗಳನ್ನು ಉಷ್ಣಸಂಸ್ಕರಣಗೊಳಿಸಿದಾಗ ಸುಮಾರು 10,000 ಡಬ್ಬಿಗಳಲ್ಲಿ ಒಂದು 
ಡಬ್ಬಿಗೆ ಮಾರದಂತೆ ಹಾಳಾಗುವ ಸಂಭವದಿದ್ದಲ್ಲಿ ಅಂತಹ ಸಂಸ್ಕರಣಕ್ರಿಯೆಯು 
ತೃಪ್ತಿಕರವೆಂದು ಪರಿಗಣಿಸಲ್ಪಡುತ್ತದೆ. ಆದರೆ ವಿಷೋತ್ಪಾದಕ ಅಣುಜೀವಿಗಳು ಮತ್ತು 
ರೋಗಾಣುಗಳ ಕುರಿತಾಗಿ ಹೇಳುವುದಿದ್ದರೆ, ಉಷ್ಣಸಂಸ್ಕರಣ ಕ್ರಿಯೆಯಿಂದಾಗಿ ಇವು 
ಒಂದೂ ಉಳಿಯದಂತೆ ಸಂಪೂರ್ಣವಾಗಿ ನಾಶವಾಗಲೇಬೇಕು. ಈ ವರ್ಗದ ಅಣುಜೀವಿ 
ಗಳ ಮಟ್ಟಿಗೆ ಯಾವ ವಿನಾಯತಿಯೂ ಅನ್ವಯಿಸಲಾರದು. ಏಕೆಂದರೆ, ಡಬ್ಬಿಯ 
ಆಹಾರಗಳಲ್ಲಿ ಇಂಥವು ಉಳಿದುಕೊಂಡಲ್ಲಿ ಆ ಆಹಾರಗಳನ್ನು ಸೇವಿಸುವವರ 
ಆರೋಗ್ಯಕ್ಕೆ ಧಕ್ಕೆಯುಂಟಾಗುತ್ತದೆ. ಹೀಗಾಗಿ ಆಹಾರ ಪದಾರ್ಥಗಳನ್ನು ಶಾಖ 
ಸಂಸ್ಕರಣಗೊಳಿಸುವುದರ ಉದ್ದೇಶಗಳನ್ನು ಈ ಕೆಳಗಿನಂತೆ ವಿಭಜಿಸಿ ಹೇಳಬಹುದು : 


(1) ಡಬ್ಬಿಯ ಆಹಾರಗಳನ್ನು ಸೇವಿಸುವವರಿಗೆ ಸುರಕ್ಷಿತವಾಗಿ ಮಾಡುವುದು- 
ಅಂದರೆ ರೋಗಾಣುಗಳಿದ್ದಲ್ಲಿ ಆವುಗಳನ್ನು ಪೂರ್ತಿಯಾಗಿ ನಾಶಗೊಳಿಸುವುದು. 


(2) ಆಹಾರ ಡಬ್ಬಿಗಳು ಸಾಮಾನ್ಯ ಪರಿಸ್ಥಿತಿಗಳಲ್ಲಿ ದೀರ್ಥ್ಫಕಾಲ ಕೆಡದಿರುವಂತೆ 
ಮಾಡುವುದು-ಇದಕ್ಕಾಗಿ ಆಹಾರದಲ್ಲಿನ, ಕೆಡುವಿಕೆಗೆ ಕಾರಣವಾಗುವ ಆಣುಜೀವಿಗಳಲ್ಲಿ 


೬ 


ಆಹಾರ ಪದಾರ್ಥಗಳ ಉಷ್ಣಸಂಸ್ಕರಣ .: ` ' 107 


ಹೆಚ್ಚಿನವುಗಳನ್ನು ನಾಶಗೊಳಿಸಿ, ಉಳಿದ ಕೆಲವನ್ನು ಡಬ್ಬಿಯೊಳಗಿನ ಪರಿಸ್ಥಿತಿಗಳಲ್ಲಿ 


' ಪುನರುಜ್ಜೀವನಗೊಳ್ಳದ ಸ್ಥಿತಿಗೆ ತರುವುದು. 


(3) ಆಹಾರ ಪದಾರ್ಥಗಳು ಚೆನ್ನಾಗಿ ಬೇಯುವಂತೆ ಮಾಡುವುದು-ಉದಾ 
ಹರಣೆಗಾಗಿ, ಎಲಬುಗಳ ಸಹಿತವಾಗಿ ಡಬ್ಬಿಗಳಲ್ಲಿರಿಸಲ್ಪಟ್ಟ ಮಾನುಗಳಲ್ಲಿ ಎಲಬುಗಳು 
ಸಾಕಷ್ಟು ಮೃದುವಾಗತಕ್ಕದ್ದು. 


(4) ರಕ್ಷಿತ ಆಹಾರಗಳ ಮೂಲಗುಣಗಳಾದ ರುಚಿ, ಸುವಾಸನೆ, ಬಣ್ಣ. 
ಪೋಷಕಾಂಶಗಳು ಆದಷ್ಟು ಹೆಚ್ಚಿನ ಅಂಶವನ್ನು ನಾಶವಾಗದಂತೆ ಉಳಿಸಿಕೊಳ್ಳುವುದು- 
ಚ ಕ್ವ 
ಅಂದರೆ ಅತಿಷಚನಕ್ಕೆ ಎಡೆಕೊಡದಿರುವುದು. 


ಈ ನಾಲ್ಕೂ ಉದ್ದೇಶಗಳು ಸಾಧಿಸಲ್ಪಡುವ ರೀತಿಯಲ್ಲಿ ಉಷ್ಣಸಂಸ್ಕರಣ 
ಕ್ರಿಯೆಯನ್ನು ಅಳವಡಿಸಲು, ಆಹಾರಗಳ ಸ್ವಭಾವಗಳು, ಶಾಖದಿಂದ ಅವುಗಳ 
ಮೇಲಾಗುವ ಪರಿಣಾಮಗಳು, ಅವುಗಳಲ್ಲಿರಬಹುದಾದ ಅಣುಜೀವಿಗಳು ಹಾಗೂ 
ಅವುಗಳ ಸ್ವಭಾವಗಳು, ಡಬ್ಬಿಗಳ ಗುಣಲಕ್ಷಣಗಳು, ಅವುಗಳಲ್ಲಿ ತುಂಬಿದ ಆಹಾರದ 
ಮೂಲಕ ಉಷ್ಣ ಪ್ರಸಾರವಾಗುವ ಕ್ರಮ - ಈ ಮೊದಲಾದ ವಿಷಯಗಳನ್ನು ಚೆನ್ನಾಗಿ 
ತಿಳಿದುಕೊಳ್ಳಬೇಕಾಗುವುದು. ಪ್ರಥಮವಾಗಿ ಡಬ್ಬಿ ಜೋಪಾಸನೆಗೆ ಸಂಬಂಧಿಸಿರುವ 
ಸೂಕ್ಕಾಣುಜೀವಿಗಳನ್ನು ಕುರಿತು ಸ್ವಲ್ಪ ವಿವರವಾಗಿ ಪರಿಶೀಲಿಸುವ, 


ಆಹಾರ ಸಂಕರದ ಮೂಲಗಳು: ಪ್ರಕೃತಿಯಲ್ಲಿ ನೆಲ, ಜಲ, ವಾಯುವಿ 
ನಲ್ಲಿ ಎಲ್ಲ ಕಡೆಗಳಲ್ಲೂ ಸಾವಿರಾರು ಜಾತಿಯ ಸೂಕ್ಷ್ಮಾಣುಜೀವಿಗಳು ಇರುತ್ತವಷ್ಟೆ. 
ಆಹಾರ ಪದಾರ್ಥಗಳು ಕ್ಕಾನಿಂಗ್‌ ವಿಧಾನದಲ್ಲಿ ಡಬ್ಬಿಯನ್ನು ಸೇರುವ ಹಾಗೂ ಡಬ್ಬಿ 
ಯನ್ನು ಮುಚ್ಚಳದಿಂದ ಭದ್ರಪಡಿಸುವ ಹಂತದವರೆಗೆ ಈ ಸೂಕ್ಷ್ಮಜೀವಿಗಳು ಆಹಾರ 
ವನ್ನು ಸೇರಿಕೊಳ್ಳುವ ಸಾಧ್ಯತೆಯು ಇದ್ದೇ ಇದೆ. ಹೀಗೆ ಉಷ್ಣಸಂಸ್ಕರಣ ಕ್ರಿಯೆ 
ಯನ್ನು ಆರಂಭಿಸುವ ಮೊದಲು ಡಬಿ )ಗಳೊಳಗಿನ ಆಹಾರಕ್ಕೆ ಅಣುಜೀವಿಗಳ ಸಂಕರವು 
ಯಾವ ಮೂಲಗಳಿಂದ ಉಂಟಾಗಬಹುದೆಂಬುದನ್ನು ಕೆಳಗಿನಂತೆ ವರ್ಗೀಕರಿಸ 
ಬಹುದಾಗಿದೆ. 


(1) ಆಹಾರ ಪದಾರ್ಥಗಳಿಂದ: ಆಹಾರಗಳು ಬೆಳೆಯುವ ಅಥವಾ 
ಮೂಲತಃ ಇರುವ ಪರಿಸರಕ್ಕನುಸಾರವಾಗಿಯೂ ಆಹಾರಗಳ ಸ ಓಭಾವಕ್ಕನುಸಾರ 
ವಾಗಿಯೂ, ಅವುಗಳಲ್ಲಿ ಅನೇಕ ವಿಧದ ಸೂಕ್ಷಾಣುಜೀವಿಗಳು ಇರುತ್ತವೆ. 
ಉದಾಹರಣೆಗೆ, ನೆಲದಿಂದ ಪಡೆಯುವ ಗಡ್ಡೆ ಗೆಣಸು, ಕೃಷಿಯ ಉತ್ಪನ್ನಗಳಾದ 
ಸೊಪ್ಪು ತರಕಾರಿ, ಹಣ್ಣು ಹಂಪಲುಗಳಲ್ಲಿ ಮಣ್ಣಿಗೆ ಸಂಬಂಧಪಟ್ಟ ಬ್ಯಾಕ್ಕಿ ಕೀರಿಯಗಳು 
ಅಧಿಕವಾಗಿರುತ್ತವೆ. ಹಾಗೆಯೇ ಪ್ರಾಣಿಗಳ ಮತ್ತು ಮಾನುಗಳ ದೇಹಗಳಲ್ಲಿ ಚರ್ಮದ 


108 “ಕ್ಯಾನಿಂಗ್‌” ಆಹಾರ ಜೋಪಾಸನೆಯ ಒಂದು ಆಧುನಿಕ ವಿಧಾನ 


ಹೊರಮೈಯಲ್ಲಿಯೂ, ಆಹಾರನಾಳ, ಕಿವಿರು ಮೊದಲಾದ ಅಂಗಗಳಲ್ಲಿಯೂ ವಿವಿಧ 
ಆಣುಜೀವಿಗಳು ಮನೆ ಮಾಡಿರುತ್ತವೆ. ಈ ಆಹಾರ ವಸ್ತುಗಳನ್ನು ಎಷ್ಟೇ ಎಚ್ಚರಿಕೆ 
ಯಿ:ದ ಸಂಗ್ರಹಿಸಿ, ತೊಳೆದು ಚೊಕ್ಕಟಗೊಳಿಸಿದಾಗಲೂ ಹಲಕೆಲವು ಅಣುಜೀವಿಗಳಂ ' 
ಉಳಿದೇ ಉಳಿಯುತ್ತವೆ. ಇವು ಆಹಾರದ ಜೊತೆಯಲ್ಲಿಯೇ ಡಬ್ಬಿಗಳನ್ನು ಸೇರು 
ವುದರಲ್ಲಿ ಆಶ್ಚರ್ಯವಿಲ್ಲ. 


(2) ನೀರಿನಿಂದ; ಆಹಾರ ವಸ್ತುಗಳನ್ನು ತೊಳೆಯುವುದಕ್ಕೂ, ಬೇಯಿಸು 
ವುದಕ್ಕೂ, ಉಪ್ಪಿನ ದ್ರಾವಣ, ಸಕ್ಕರೆಯ ದ್ರಾವಣ ಮತ್ತು ಇತರ ದ್ರವರೂಪದ 
ಆಹಾರ ಭಾಗಗಳನ್ನೂ ಪೂರಕ ಮಾಧ್ಯಮಗಳನ್ನು ತಯಾರಿಸುವುದಕ್ಕೂ, ಕೊನೆಯಲ್ಲಿ 
ಡಬ್ಬಿಗಳನ್ನು ತಣಿಸಿಕೊಳ್ಳುವುದಕ್ಕೂ ಅಧಿಕ ಪ್ರಮಾಣದಲ್ಲಿ ಕ್ಯಾನಿಂಗ್‌ ಕೈಗಾರಿಕೆಯಲ್ಲಿ 
ನೀರು ಉಪಯೋಗಿಸಲ್ಪಡುತ್ತದೆ. ಈ ನೀರೇ ಆಹಾರಕ್ಕೆ ಜೀವಾಣುಗಳ ಸಂಕರವಾಗಲು 
ಸಹಾಯಕವಾಗಬಹುದು. ಕ್ಯಾನಿಂಗ್‌ ಕೈಗಾರಿಕೆಗೆ ಉಪಯೋಗಿಸಲ್ಪಡುವ ನೀರು 
ಆದಷ್ಟು ಶುದ್ಧ ವಾಗಿದ್ದು ಅದರಲ್ಲಿ ಅಣುಜೀವಿಗಳ ಸ:ಖೈೆಯು ತೀರಾ ಕಡಮೆಯಿರ 
ತಕ್ಕದ್ದು. ಕೊಳೆಯಿಂದ ಕೂಡಿದ ನೀರನ್ನು” ಆಹಾರ ಪದಾರ್ಥಗಳನ್ನು ತೊಳೆಯು 
ವುನಕ್ಕೂ ಆಹಾರಗಳ ಪೂರ್ವತಯಾರಿಯಲ್ಲೂ ಉಪಯೋಗಿಸಿದಾಗ ಆಹಾರ 
ಡಬ್ಬಿಗಳನ್ನು ಸೇರುವ ಆಣುಜೀವಿಗಳ ಸೂಖ್ಯೆಯು ಅಧಿಕವಾಗುತ್ತದೆ. ಇದಕ್ಕಾಗಿ 
ಕಾರ್ಪಾನೆಗಳಿಗೆ ಒದಗಿಸುವ ನೀರನ್ನು ಶುದ್ಧೀಕರಿಸಿಕೊಳ್ಳಬೇಕಾಗುತ್ತದೆ.. ಈ, 
ವಿಚಾರದಲ್ಲಿ ವಿವರಗಳನ್ನು `ಮುಂದೆ ಕೊಡಲಾಗಿದೆ. | 


(3) ಕಾರ್ಹಾನೆಯ ನೆಲ್ಕ ಮೇಜು, ಪಾತ್ರೆ, ಸಲಕರಣೆಗಳಿಂದ: ಕ 
ಕ್ಯಾನಿಂಗ್‌ ಕಾರ್ಲಾನೆಯ ಒಳಭಾಗವೂ, ಅಲ್ಲಿ ಉಪೆಯೋಗದಲ್ಲಿರುವ ಮೇಜು, 
ಪಾತ್ಸೆಗಳು, ಚೂರಿ, ಕತ್ತಿ, ಕತ್ತರಿಸುವ ಹಲಗೆಗಳು ಮತ್ತಿತರ ಸಲಕರಣೆಗಳೂ, ಯಂತ್ರ 
ಸಾಮಗ್ರಿಗಳೂ ಆಹಾರ ಪದಾರ್ಥಗಳ ತಯಾರಿಯ ಹಂತಗಳಲ್ಲಿ ಅವುಗಳಿಗೆ ಅಣು 
ಜೀವಿಗಳು ಸೇರುವಂತೆ ಮಾಡಲು ಕಾರಣವಾಗಬಹುದು. . ಕಾರ್ಯಾನೆಯಲ್ಲಿ ಆಹಾರ 
ತಯಾರಿಯ ಕಾರ್ಯಗಳನ್ನು ಜರಗಿಸುವ ಎಲ್ಲ ಭಾಗಗಳೂ, ಆಹಾರದ ನೇರ ಸಂಪರ್ಕಕ್ಕೆ 
ಬರುವ ಎಲ್ಲ ಸಲಕರಣೆಗಳೂ ಸಂಕರದ ಮೂಲಗಳಾಗಬಹುದಾದುದರಿಂದ ಇವೆಲ್ಲ 
ವನ್ನೂ ಸದಾಕಾಲವೂ ಜೊಕ್ಕಟವಾಗಿಟ್ಟುಕೊಳ್ಳುವುದು ಅವಶ್ಯವಾಗಿದೆ. ಕೆಲಸಗಾರರ 
ಕೈ, ಮೈ ಹಾಗೂ ದಿರಸುಗಳನ್ನೂ ಅಣುಜೀವಿ ಸಂಕರದ ಮೂಲಗಳೆಂದೇ ಭಾವಿಸ 
ತಕ್ಕದ್ದು. 


(4) ಹಾಲಿ ಡೆಬ್ಬಿಗಳಿಂದ: ಖಾಲಿ ಡಬ್ಬಿಗಳನ್ನು ತಯಾರಿಸಿ ತುಂಬಾ 
ದಿನಗಳಾಗಿದ್ದಲ್ಲಿ ಅವುಗಳನ್ನು ಚೆನ್ನಾಗಿ ತೊಳೆಯದೇ ಆಹಾರವನ್ನು ತುಂಬಲು ಉಪ 
ಯೋಗಿಸಬಾರದು. ಖಾಲಿ ಡಬ್ಬಿಗಳಲ್ಲಿ ಧೂಳಿನ ಕಣಗಳ ಜೊತೆಗೆ ಅಣುಜೀವಿಗಳೂ 


ಆಹಾರಪದಾರ್ಥಗಳ ಉಷ್ಣಸಂಸ್ಕರಣ - 109 


ಅವುಗಳ ಬೀಜಾಣುಗಳೂ ಡಬ್ಬಿಯನ್ನು ಸೇರಿದ್ದು ಆಹಾರದೊಡನೆ ಮುಚ್ಚಲ್ಪಡುವ 
ಸಂದರ್ಭಗಳಿವೆ. ಇದರಿ:ದಾಗಿ ಡಬ್ಬಿಗಳೂ ಕೂಡ ಆಹಾರ ಸ:ಕರಕ್ಕೆ ಕಾರಣವಾಗ 
ಬಹುದು. ಮುಂದಾಗಿ ತಯಾರಿಸಲ್ಪಟ್ಟ ಖಾಲಿ ಡಬ್ಬಿಗಳನ್ನು ತೊಳೆದು ನುತರವೇ 
ಆಹಾರ ತು:ಬುವ ಮೇಜುಗಳಿಗೆ ಕಳುಹಿಸುವ ಏರ್ಪಾಟು ಇರುವ ಕಾರ್ಹಾನೆಗಳಲ್ಲಿ 
ಸಂಕರದ ಒಂದು ಮೂಲವು ಕಡಮೆಯಾಗುವುದು. ಕೆಲವು ಕಾರ್ಹಾನೆಗಳಲ್ಲಿ ಡಬ್ಬಿ 
ತೊಳೆಯುವ ಯಂತ್ರಗಳನ್ನೇ ಉಪಯೋಗಿಸುತ್ತಾರೆ. ಇನ್ನು ಕೆಲವು ಕಡೆ ಖಾಲಿ ಡಬ್ಬಿ 
ಗಳು ತುಂಬುವ ಮೇಜುಗಳಿಗೆ ಬರುವ ಮೊದಲು ಒಂದು ಉಗಿಪೆಟ್ಟಿಗೆಯನ್ನು ಹಾದು 
ಬರುವಂತೆ ಮಾಡಿ ಉಗಿಯ ಉಷ್ಣತೆಯು ಡಬ್ಬಿಗಳನ್ನು ಶುದ್ಧಗೊಳಿಸುವಂತೆ ಮಾಡು 
ಪುದಿದೆ. 

ಆಮ್ಲಾ ಯತೆಗೆ ಅನುಸಾರವಾಗಿ ಆಹಾರಗಳ ವರ್ಗೀಕರಣ: 1932ರ 
ಸುಮಾರಿಗೆ “ಬಿಗೆಲೊ' ಮತ್ತು "ಕೆಮರಾನ್‌' ಎಂಬುವರು, ಆಹಾರ ವಸ್ತುಗಳನ್ನೆ ಲ್ಲ ಅವುಗಳ 
ಆಮ್ಲಾಯತೆಗೆ ಅನುಸಾರವಾಗಿ ಮೂರು ವರ್ಗಗಳಾಗಿ ವಿಂಗಡಿಸಬಹುದೆಂತಲೂ, ಈ 
ವರ್ಗೀಕರಣವು ಅವುಗಳಲ್ಲಿರಬಹುದಾದ ಅಣುಜೀವಿಗಳನ್ನೂ ಅವುಗಳಿಗೆ ಯೋಗ್ಯವಾದ , 
ಉಷ್ಣಸಂಸ್ಕರಣಕ್ರಿಯೆಯ ಮಟ್ಟವನ್ನೂ ' ನಿರ್ಧರಿಸಲು ಸಹಾಯಕವಾಗುತ್ತದೆಂತಲೂ 
ಸೂಚಿಸಿದರು. ಇವರ ಅಭಿಪ್ರಾಯದಂತೆ ಮೂರು ವರ್ಗಗಳು ಯಾವುವೆಂದರೆ - 
(1) ನೀರಾಮ್ಲಾಯ ಆಹಾರಗಳು. ಇವುಗಳ pಗೆ ಅಂಶವು 6.0 ಕ್ಕಿಂತ ಅಧಿಕ 
ವಾಗಿರುವುದು, (2) ಅರ್ಧಾಮ್ಲಾಯ ಆಹಾರಗಳು pಗ ಮೌಲ್ಯ 4.5 ರಿಂದ 
6.0 ರ ನಡುವೆ ಇರುವುಶಹವು ಮತ್ತು (3) ಆಮ್ಲಾಯ ಆಹಾರಗಳು pH 
ಮೌಲ್ಯ 4.5 ಕ್ಕಿಂತ ಕೆಳಗಿನವು. 1940 ರಲ್ಲಿ 'ಕೆಮೆರಾನ'' ಮತ್ತು 'ಎಸ್ಬಿ' ಮಿಬುವರು 
ಇದನ್ನು ಸ್ವಲ್ಪಮಟ್ಟಿಗೆ ಬದಲಾಯಿಸಿಕೊಂಡು ಆಹಾರವಸ್ತುಗಳನ್ನು ನಾಲ್ಕು ವರ್ಗ 
ಗಳಾಗಿ ಮಾಡಿಕೊಳ್ಳುವ ಅವಶ್ಯಕಶೆಯನ್ನು ತೋರಿಸಿಕೊಟ್ಟರು... ಈ ವರ್ಗಗಳು 
ಇಂತಿವೆ :- (1) ಅಲ್ಪಾಮ್ಲಾಯ ಆಹಾರಗಳು ಇವುಗೆಳ ೫ ಬೆಲೆ 5.0 ಕ್ಕಿಂತ 
ಅಧಿಕವಾಗಿರತ್ಕದ್ದು, (2) ಮಧ್ಯಮ ಆಮ್ಲಾಯ ಆಹಾರಗಳು pಗೆ ಅಂಶ 4.5 
ರಿಂದ 5.0, (3) ಆಮ್ಲಾಯ ಆಹಾರಗಳು pಗ ಅಂಶ 3.7 ರಿಂದ 4.5 ರೊಳಗಿನವು, 
ಮತ್ತು (4) ಅಧಿಕ ಆಮ್ಲಾಯ ಆಹಾರಗಳು pಗ 3.7 ಕಂತ ಕೆಳಗಿನವು. ಮಾನ್ಮು 
ಮಾಂಸ ಮತ್ತು ಹೆಚ್ಚಿನ ಗಡ್ಡೆಗೆಣಸು, ತರಕಾರಿಗಳು ಮೊದಲನೆಯ ವರ್ಗಕ್ಕೆ ಸೇರುತ್ತವೆ. 
ಕೆಲವು ಸಿಹಿಯಾದ (ಕಡಿಮೆ ಹುಳಿಯಿರುವ) ಹಣ್ಣು ಹಂಪಲುಗಳು ಎರಡನೆಯ ವರ್ಗಕ್ಕೂ 
ಹುಳಿ ಅಧಿಕವಿರುವ ಕಿತ್ತಳೆ, ನಿಂಬೆಗಳಂತಹ ಹಣ್ಣುಗಳೂ ಅವುಗಳ ಉತ್ಪನ್ನಗಳೂ 
ಮೂರನೆಯ ವರ್ಗಕ್ಕೂ, ಉಪ್ಪಿನಕಾಯಿ, ಹಣ್ಣುಗಳ ಮುರಬ್ಬದಂತಹ ಪದಾರ್ಥಗಳು 
ಕೊನೆಯ ವರ್ಗಕ್ಕೂ ಸೇರುತ್ತವೆ. ಈ ವರ್ಗೀಕರಣದಲ್ಲಿ ೧1 ಮೌಲ್ಯ 4.5 ಕ್ಕಿಂತ 
ಹೆಚ್ಚಿರುವ ಹಾಗೂ ಕಡಮೆಯಿರುವ ಎರಡೆರಡು ಗುಂಪುಗಳ ನಡುವಣ ಅಂತರವು 
ಉಷ್ಣಸಂಸ್ಕರಣದ ದೃಷ್ಟಿಯಿಂದ ಪ್ರಾಮುಖ್ಯವಾದುದಾಗಿದೆ. ಸಾಧಾರಣವಾಗಿ 


110. ' *ಕ್ಕಾನಿಂಗ್‌' ಅಹಾರ ಜೋಪಾಸನೆಯ ಒಂದು ಆಧುನಿಕ ವಿಧಾನ 


ಬೀಜಾಣುರೂಪವನ್ನು ಹೊಂದಬಲ್ಲ ಹಾಗೂ ಅಧಿಕ ಉಷ್ಣಸಹಿಷ್ಣುತೆಯುಳ್ಳ ಜ್ಯಾಕ್ಟೀ 
ರಿಯಾಗಳು pಟ 4.5 ಕ್ಕಿಂತ ಕಡಮೆಯಿರುವ ಆವಿಸ್ಲಾಯ ಆಹಾರಗಳಲ್ಲಿ ಸ್ವಾಭಾವಿಕ 
ವಾಗಿ ಇರುವುದಿಲ್ಲವೆಂತಲೂ, ಹೊರ ಮೂಲಗಳಿಂದ ಅವಕ್ಕೆ ಸಂಕರವಾದರೂ ಸಹ 
ಅಂತಹ ಅಮಿಸ್ಲಾಯ ಪರಿಸರದಲ್ಲಿ ಅವುಗಳ ಉಷ್ಣ ನಿರೋಧಕಶಕ್ತಿಯು ಬಹಳಷ್ಟು 
ಕ್ಷೀಣಿಸುತ್ತದೆಂತಲೂ ಕಂಡುಬಂದಿರುತ್ತದೆ. ಇದರಿಂದಾಗಿ ಆಮ್ಲಾಯ ಆಹಾರಗಳ, 
ಅಂದರೆ pಗೆ ಮೌಲ್ಯವು 4.5 ಕ್ಕಿಂತ ಕಡಮೆಯಿರುವ ಆಹಾರಗಳ, ಡಬ್ಬಿ ಜೋಪಾಸನೆ 
ಯಲ್ಲಿ " ಪ್ಯಾಸ್ಟರೆ ೈಸೇಶನ್‌' ನಂತಹ ಕಡಮೆ ತೀಕ್ಷಣತೆಯ ಉಷ್ಣಸಂಸ್ಕರಣವೇ ಸಾಕಾ 
ಗುವುದಂ. ಆದರೆ 8 ಮೌಲ್ಯ 4.5 ಕ್ಕಿಂತ ಅಧಿಕವಾಗಿರುವ ಆಹಾರಗಳಿಗೆ 10°C 
ಗಿಂತಲೂ ಅಧಿಕವಾದ ಉಷ್ಣತೆಯಲ್ಲಿ ದೀರ್ಥಕಾಲದ ಉಷ್ಣಸಂಸ್ಕರಣದ ಅವಶ್ಯಕತೆ 
ಯಿರುತ್ತದೆ. . 


ಬ್ಯಾಕ್ಟೀರಿಯಗಳಲ್ಲಿ ಕೆಲವು ಜಾತಿಯವು ವಿಷಪದಾರ್ಥಗಳನ್ನು ಉತ್ಪಾದಿಸುತ್ತವೆ. 
ಇಂತಹವುಗಳಲ್ಲಿ ಬೀಜಾಣುಗಳನ್ನು ರಚಿಸಿಕೊಂಡು ಆಧಿಕ ಉಷ್ಣತೆಯನ್ನು ಸಹಿಸುವಂತವು 
" ಡಬ್ಬಿ ಜೋಪಾಸನೆಗೆ ತೊಡಕನ್ನುಂಟುಮಾಡುವುವು. ಇವೆಲ್ಲವುಗಳಲ್ಲೂ 'ಕ್ಲಾಸ್ಸಿ Wy 
ಡಿಯಂ ಬಾಟ್ಕುಲಿನಮ್‌' ಎಂಬುದು ಅತ್ಯಂತ ಅಪಾಯಕಾರಿಯೆಂದು ಕ್ಯಾನಿಂಗ್‌ 
ವರ್ತುಲಗಳಲ್ಲಿ ಅಭಿಪ್ರಾಯವಿದೆ. ಆದರೆ ಈ ಜಾತಿಯ ಅಣುಜೀವಿಯು ಆಮ್ಲಾಯತೆ 
ಹೆಚ್ಚಾಗಿದ್ದು ೧೫ ಮೌಲ್ಯ 4,5ಕ್ಕಿಂತ ಕಡಮೆಯಿರುವ ಆಹಾರಗಳಲ್ಲಿ ಬದುಕಲಾರ 
ದೆಂದೂ, ಅಂತಹ ಪರಿಸರದಲ್ಲಿ ಅದರ ಬೀಜಾಣುಗಳು ತಮ್ಮ ಉಷ್ಣಸಹಿಷ್ಣು ತೆಯನ್ನು 
ಕಳೆದುಕೊಳ್ಳುತ್ತವೆಂದೂ ಕಂಡು ಬಂದಿದೆ. ಹೀಗಾಗಿ ಆಮ್ಲಾಯ ಆಹಾರಗಳಲ್ಲಿ 
ವಿಷೋತ್ಪಾದಕ ಅಣುಜೀವಿಗಳ ಭಯ ಅಷ್ಟಾಗಿ ಇರುವುದಿಲ್ಲವೆಯುದು ಇನ್ನೊಂದು 
ಗಮನೀಯ ವಿಚಾರವಾಗಿದೆ. 


ಸೂಕ್ಷ್ಮಾಣುಜೀವಿಗಳಲ್ಲಿ ಬ್ಯಾಕ್ಟೀರಿಯ, ಬೂಸುರು (ಬೂಷ್ಟು, ಮತ್ತು ಯಾಸ್ಟ್‌ 
ವರ್ಗದವುಗಳಿವೆ. ಇವುಗಳಲ್ಲಿ ಕೊನೆಯ 'ಎರಡು ವರ್ಗಗಳು ಅಧಿಕ ಉಷ್ಣತೆಯಲ್ಲಿ 
ಬದುಕಲಾರವು. ಬ್ಯಾಕ್ಟೀರಿಯಾಗಳಲ್ಲೂ ಬೀಜಾಣುರಚನೆ ಸಾಧ್ಯವಿಲ್ಲದ ಜಾತಿಯವು 
ಸ್ವಲ್ಪ ಕಾಲ ಬಿಸಿ ಮಾಡುವುದರಿಂದಲೇ ಸಾಯುತ್ತವೆ. ಹೀಗಾಗಿ ಡಬ್ಬಿ ಜೋಪಾಸನೆಯ 
ವಿಧಾನದಲ್ಲಿ ತುಂಬಾ ತೊಡಕನ್ನುಂಟು ಮಾಡುವಂತಹವು ಬೀಜಾಣುಗಳನ್ನು ರಚಿಸಬಲ್ಲ 
ಬ್ಯಾಕ್ಟೀರಿಯಗಳೇ ಆಗಿವೆ. ಯಾಸ್ಟ್‌ ಹಾಗೂ ಬೂಸುರುಗಳು ಆಮ್ಲಾಯ ಆಹಾರ 
ಗಳನ್ನು ಕೆಡಿಸುವಲ್ಲಿ ಮುಖ್ಯ ಪಾತ್ರವನ್ನು ವಹಿಸುತ್ತವೆ. ಬ್ಯಾಕ್ಟೀರಿಯಗಳಲ್ಲಿ ಕೆಲವು 
ಜಾತಿಯವುಗಳಿಗೆ ಆಮ್ಲಜನಕ ಅಥವಾ ವಾಯುವು ತೀರಾ ಅವಶ್ಯ. ಇಂಥವು 
“ವಾಯ್ವಣು ಜೀವಿಗಳಂ' ಆಮ್ಲಜನಕದ ಅಭಾವದಲ್ಲಿ ಚೆನ್ನಾಗಿ ಅಭಿವೃದ್ಧಿ ಗೊಳ್ಳುವುವು 
ಗಳನ್ನು "ಅವಾಯ್ಡಣು ಜೀವಿಗಳಂ' ಎನ್ನುತ್ತಾರೆ. ಕ್ಯಾನಿಂಗ್‌ ವಿಧಾನದಲ್ಲಿ ಈ ಎರಡೂ 
ವರ್ಗದವು ಆಹಾರವನ್ನು ಹಾಳು ಮಾಡಲು ಸಾಧ್ಯವಿದೆ. ಕೆಲವು ಅಪೂರ್ವ ಸಂದರ್ಭ 


“A 
Mi 

೫1 

A 


ಆಹಾರ ಷದಾರ್ಥಗಳ ಉಷ್ಣಸಂಸ್ಕರಣ - 11] 


ಗಳಲ್ಲಿ ಬೀಜಾಣುಗಳನ್ನು ರಚಿಸಲಾರದ ಕೆಲವು ಆಣುಜೀವಿಗಳು ಡಬ್ಬಿಯ ಆಹಾರ 
ಗಳಲ್ಲಿರುವ ತೈಲ ಭಾಗಗಳೊಳಗೆ ಬಂಧಿಸಲ್ಪಟ್ಟು ಅಧಿಕ ಮಟ್ಟದ ಉಷ್ಣತೆಯನ್ನು 
ಸಹಿಸಬಲ್ಲವಾಗುವುದುಂಟು, ಇಂಥಹ ತೈಲಸ್ಮಿ ತಿಯನ್ನು ಪ್ರವೇಶಿಸದ ಬ್ಯಾಕ್ಟೀರಿಯಗಳು 
ಉಷ್ಣಸಂಸ್ಕರಣ ಕ್ರಿಯೆಯಿಂದ ನಾಶವಾಗದೆ ಡಬ್ಬಿಯೊಳಗಿನ ಆಹಾರದಲ್ಲಿ ಉಳಿದು 
ಕೊಳ್ಳಬಹುದಾದರೂ, ಅವು ಆ ಸ್ಥಿತಿಯಲ್ಲೆ ಇರುವ ತನಕ ಬೆಳೆದು ಅಭಿವೃದ್ಧಿ 
ಹೊಂದಲಾರವು. ಈ ಕಾರಣದಿಂದಾಗಿ ಆಹಾರವು ಕೆಡದೇ ಉಳಿಯುತ್ತದೆ. 


ಅಣುಜೀವಿಗಳಲ್ಲಿ ಕಂಡು ಬರುವ ಒಂದು ಮುಖ್ಯ ವೈಶಿಷ್ಟ್ಯವೆಂದರೆ, 
ಆಮ್ಲಾಯತೆಯನ್ನು ಸಹಿಸಿಕೊಳ್ಳುವುವು ಉಷ್ಣತೆಯನ್ನು ಸಹಿಸಿ ಕೊಳ್ಳಲಾರದಿರುವುದಂ 
ಹಾಗೂ ಉಷ್ಣಸಹಿಷ್ಣು ಗುಣವುಳ್ಳವು ಆಮ್ಲ್ಲಾಯತೆಯನ್ನು : ಎದುರಿಸಲಾಗದೆ 
ಇರುವುದು. ಆದರೆ ಈ ಸಾಮಾನ್ಯ ನಿಯಮಕ್ಕೆ ಕೆಲವು ಅಪವಾದಗಳಿವೆಯೆಂದು 
ಕಂಡುಬಂದಿದೆ. " ಬೆಸಿಲಸ್‌ ಕೊ ಆಗ್ಯುಲಾನ್ಸ್‌ ' ಅಥವಾ " ಥರ್ಮೋಲಸಿಡ್ಕುರಾನ್ಸ್‌ ' 
ಎಂಬ ಜಾತಿಯ ಅಣುಜೀವಿಗಳು ತಂಂಬ ಉಷ್ಣನಿರೋಧಕ ಶಕ್ತಿಯನ್ನೂ ಆಮ್ಲ 
ಸಹಿಷ್ಣು ತೆಯನ್ನೂ ಪ್ರದರ್ಶಿಸುವುವೆಂದು ತಿಳಿದುಬಂದಿದೆ. ಇಂಥವು ಆಲ್ಬಾಮ್ಲಾಯ 
ಹಾಗೂ ಆಮ್ಲಾಯ - ಈ ಎರಡೂ ವರ್ಗದ ಆಹಾರ ಪದಾರ್ಥಗಳಲ್ಲಿ ಬದುಕಬಲ್ಲವು. 
ಡಬ್ಬಿ ಜೋಪಾಸನೆಗೆ ನಿಕಟವಾದ ಸಂಬಂಧವುಳ್ಳ ಕೆಲವು ವಿವಿಧ ಜಾತಿಯ ಅಣುಜೀವಿಗಳ 
ಉದಾಹರಣೆಗಳನ್ನು ಕೋಷ್ಟಕ 8-1 ರಲ್ಲಿ ಕಾಣುವಿರಿ. 


ಕೆಳಗಿನ ಪಟ್ಟಿಯು ಡಬ್ಬಿಯ ಆಹಾರಗಳನ್ನು ಕೆಡಿಸುವುದಕ್ಕೆ ಕಾರಣವಾಗಂವ 
ಸೂಕ್ಷ್ಮಾಣುಜೀವಿಗಳ ಕೆಲವೇ ಉದಾಹರಣೆಯಾಗಿದೆಯಲ್ಲದೆ ಪೂರ್ಣ ಯಾದಿಯಲ್ಲ 
ವೆಂಬುದನ್ನು ತಿಳಿಯತಕ್ಕದ್ದು... ಈ ಅಣುಜೀವಿಗಳಲ್ಲಿ ಹೆಚ್ಚಿನವು ತಮ್ಮ ಜೈವಿಕ 
ಚಟುವಟಿಕೆಗಳಿಂದ ಆಹಾರದ ಪೋಷಕಾ:ಶಗಳನ್ನು ಒಡೆದು ಕೆಡಿಸುವಾಗ ಅನಿಲಗಳನ್ನು . 
ಉತ್ಪಾದಿಸಿ ಆಹಾರ ಡಬ್ಬಿಗಳು ಉಬ್ಬುವುದಕ್ಕೆ ಕಾರಣವಾಗುತ್ತವೆ. ಒಂದೆರಡು 
ಜಾತಿಯವು ಮಾತ್ರ ಅನಿಲಗಳ ಉತ್ಪಾದನೆಯಿಲ್ಲದೆ ಆಹಾರವನ್ನು ಕೆಡಿಸಬಲ್ಲವುಗಳಾಗಿವೆ. 
ಉದಾ: ಬೆ. ಸ್ಕಿ ಯರೊಥರ್ಮೊ ಫೈಲಸ್‌. ಇದರ ಚಟುವಟಿಕೆಯಿಂದಾಗಿ ಡಬ್ಬಿಗಳು 
ಪೀನತೆಯನ್ನು ಹೊಂದಿದ್ದರೂ, ಒಳಗಿನ ಆಹಾರದಲ್ಲಿನ ಆಮ್ಲಾಯತೆಯಲ್ಲಿ ಹೆಚ್ಚಳ 
ವುಂಟಾಗಂವುದರಿಂದ 711 ಮೌಲ್ಯವು ಇಳಿಯುತ್ತದೆ. ಇನ್ನು ಕೆಲವು ಅಣುಜೀವಿಗಳು 
ಆಹಾರಕ್ಕೆ ದುರ್ವಾಸನೆ ಉಂಟಾಗುವಂತೆ ಮಾಡುತ್ತವೆ. ಕೆಲವು ಪ್ರೊಟೀನಿನಿಂದ 
: ಕೂಡಿದ ಅಹಾರಗಳನ್ನೇ ಕೆಡಿಸುವಂತಹವಾದರೆ, ಬೇರೆ ಕೆಲವು ಮುಖ್ಯವಾಗಿ ಶರ್ಕರ 
ಪಿಷ್ಟಾದಿಗಳನ್ನೇ ಒಡೆದು ಬದುಕುತ್ತವೆ. ಕೆಲವು ಅಣುಜೀವಿಗಳು ಅಧಿಕೋಷ್ಣಜೀವಿ 
ಗಳಾಗಿಯೂ ಇನ್ನು ಕೆಲವು ಮಧ್ಯಮೋಷ್ಟ್ಣ ಜೀವಿಗಳಾಗಿಯೂ ಇರಬಹುದು. ಆದುದ 
ರಿಂದ ಡಬ್ಬಿಯ ಆಹಾರಗಳನ್ನಿಟ್ಟ ಉಷ್ಣತಾಮಾನವನ್ನನುಸರಿಸಿ ಇವುಗಳ ಚಟುವಟಿಕೆ 
ಗಳು ತೀವ್ರ ಅಥವಾ ನಿಧಾನವಾಗಬಹುದು. "ಇ 


11) | "ಕ್ಯಾನಿಂಗ್‌' ಆಹಾರ ಜೋಪಾಸನೆಯ ಒಂದು ಆಧುನಿಕ ವಿಧಾನ 
ಕೋಷ್ಟಕ 8-1 : | 
ಡಬ್ಬಿಯ ಆಹಾರಗಳಿಗೆ ಸಂಬಂಧಪಟ್ಟಿ ಕೆಲವು ಸೂಕ್ಸ್ರ್ಮಾಣುಜೀನಿಗಳು 


ಅಲ್ಪ ಮತ್ತು ಮಧ್ಯಮ 











ಟ್‌ ಷ್ಟು ತ್ರ ಖ್ಲೆಯ ಆಘಾರಗೆಳಲ ತ ಗ 
ಇರುವುವು " ೫ (!.. 
ಅ) ಬೀಜಾಣು ರಚಿಸುವ | ಬಿ. ಸ್ಟಿಯರೊಥರ್ಮೊ | ಬಿ. ಕೊಳಗ್ಕುಲಾನ್ಸ್‌ | 
ವಾಯ್ತಣು ಜೀವಿಗಳು ಫೈಲಸ್‌ ಇನ್ನು ಕೆಲವು ಆನಿಶೊ। 
i ಬಿ. ಕೊಆಗ್ಕೊಲಾನ್ಸ್‌ ತ್ಪಾದಕ ಅಣುಜೀವಿಗಳು 
3 ಬಿ. ಸಟ್ಟಿಸ್‌ ಗ 
En J | ಬಿ. ಮೆಗಥೇರಿಯಂ 
ಸಜೆ ೬61. _. (ಬಿ. ಬೀಟಾ ನಿಗ್ಬಿಫಿಕಾನ್ಸ್‌ | 
ಈ) ಬೀಜಾಣು ರಚಿಸುವ |ಕ್ಲಾ. ಧರ್ಮೊಸಕರೊಲ್ಲೆ [ಕ್ಲಾ, ಪ್ಯಾಸ್ಟುರಿಯಾ 
: ಇ`ಅವಾಯ್ತಣುಜೀವಿಗಳು ಟಿಕಮ್‌ ನಮ್‌ 
/ ಕ್ಲಾ, ಬಾಟ್ಕುಲಿನಮ್‌ ಕ್ಲಾ, ಬ್ಯುಟಿರಿಕವು? 
ಕ್ಲಾ. ಬ್ಯುಟಿರಿಕಮ್‌ 
ಕ್ಲಾ. ಸ್ಪೊರೋಜಿನಸ್‌ 


ಕ್ಲಾ. ಪರ್‌ಫಿಂಜನ್ಸ್‌ 





ಸ a 


ಇ) ಬೀಜಾಣು ರಚಿಸದ | ತೈಲ ಸ್ಥಿತಿಯನ್ನು ಪ್ರವೇಶಿ ದ ಬ್ಯಾಸಲತ 
ಸೂಕ್ಷ್ಮಾಣುಜೀವಿಗಳು | ಸಿದ ಸ್ಟಾಫಿಲೋಕೊಕ್ಕಸ್‌ | ಜೌತಿಗಳು " 
ಸೂಕ್ಷ್ಮ | ಸ್ಪಾಫಿಲೋಕೊಕ್ಕಸ ಲ್ಯೂಕೊನಾಸ್ಟಾಳ್‌ 

ಜಾತಿಯವು ಜಾಶಿಯವು 

EN EE I EE EEN 

ಈ) ಇತರ ಸೂಕ್ಷ್ಮಾಣು : | ಯಾಸ್ಟ್‌ ಮತ್ತು 
ಜೀವಿಗಳು ಜಾ ಭ್ಯ ಬೂಸುರುಗಳು 

















ಅಣುಜೀನಿಗಳ ಮೇಲೆ ಶಾಖದ ಪರಿಣಾಮ ; ಪ್ರತಿಯೊಂದು ಜಾತಿಯ 
ಅಣುಜೀವಿಗೂ ಅದು ಬೆಳೆಯಲು ಮತ್ತು ಸಿ:ಖೈಯಲ್ಲಿ ಅಭಿವೃದ್ಧಿಯಾಗಲು ಅ 
ಅನುಕೂಲವಾದ ಉಷ್ಣತೆಯ ಮಿಶಿಗಳಿರುತ್ತವೆ. ಈ ಲಕ್ಷಣದ ಮೇಲೆಯೇ ಆಣುಜೀ। 
ಗಳನ್ನು ನಿಮ್ನೋಷ್ಠತಾಜೀವಿ, ಮಧ್ಯಮೋಷ್ಟತಾಜೀವಿ ಮತ್ತು ಅಧಿಕೋಷ್ಣತಾಜೀ. 
ಗಳೆಂದು ಮೂರು ವರ್ಗಗಳಾಗಿ ವಿಂಗಡಿಸಿರುತ್ತಾರೆಂದು ಕೇಳಿರುವಿರಿ. ಈ ಅನುಕೂ: 
ವಾದ ಉಷ್ಣತಾ ಮಿತಿಗಳನ್ನು ಮಾರಿದಾಗ ಆಣುಜೀವಿಗಳ ಬೆಳವಣಿಗೆಯು ಕುಂಠಿ 
ವಾಗುತ್ತದಲ್ಲದೆ ಸಂಪೂರ್ಣವಾಗಿ ನಿಂತು ಹೋಗಲೂಬಹುದು; ಅನನುಕೂಲ ಪರಿಸ್ಥಿ 


ಆಹಾರ ಪದಾರ್ಥಗಳ ಉಷ್ಣಸಂಸ್ಕರಣ' 113 


ಗಳೊದಗಿ ಬಂದಾಗಿ ಬೀಜಾಣುಗಳನ್ನು ರಚಿಸಿಕೊಳ್ಳಬಲ್ಲ ಬ್ಯಾಕ್ಟೀರಿಯಗಳು ಆ ರೂಪ 
ವನ್ನು ಪಡೆದು ಸುಮ್ಮನೆ ಇದ್ದುಬಿಟ್ಟು, ಪುನಃ ಅನುಕೂಲ ಪರಿಸ್ಥಿತಿಯುಂಟಾದಾಗ 
ಪುನರುಜ್ಜೀವನಗೊಂಡು ತಮ್ಮ ಬೆಳವಣಿಗೆ ಹಾಗೂ ಅಭಿವೃದ್ಧಿಗೆ ಸಂಬಂಧಪಟ್ಟ ಚಟು 
ವಟಿಕೆಗಳನ್ನು ಪುನಃ ಆರಂಭಿಸುತ್ತವೆ. ಉಷ್ಣತಾಮಾನವು ಅಧಿಕವಾದಾಗಲೂ 
ಹೀಗೆಯೇ ವರ್ತಿಸುವುದು ಕಂಡುಬರುತ್ತದೆ. ಆದರೆ ಪರಿಸರದ ಉಷ್ಣತಾಮಾನವು 
ತೀರ ಅಧಿಕವಾದಾಗ ಅಣುಜೀವಿಗಳ ಜೀವಕೋಶಗಳೊಳಗೆ ನಡೆಯುವ ಯಾವುದೋ 
ಪ್ರಬಲವಾದ ಬದಲಾವಣೆಗಳಿಂದಾಗಿ ಬೀಜಾಣುಗಳು ಪುನರುಜ್ಜೀವನ ಶಕ್ತಿಯನ್ನೂ 
ಸಂತಾನಾಭಿವೃದ್ಧಿಯ ಶಕ್ತಿಯನ್ನೂ ಶಾಶ್ವತವಾಗಿ ಕಳೆದುಕೊಳ್ಳುತ್ತವೆ. ಹೀಗಾದಾಗ 
ಬ್ಯಾಕ್ಟೀರಿಯಗಳು ನಾಶವಾದವು ಅಥವಾ ಮೃತಪಟ್ಟವು ಎನ್ನಬಹುದು. ಅಣುಜೀವಿಗಳಿಗೆ 
"ಸಾವು' ಹೇಗೆ ಉಂಟಾಗುತ್ತದೆ ಎಂಬುದನ್ನು ವಿವರಿಸಲು ವಿಜ್ಞಾನಿಗಳು ಅನೇಕ ವಾದ 
ಗಳನ್ನು ಮುಂದಿಟ್ಟಿದ್ದಾರೆ. ಅವುಗಳ ಜೀವಕೋಶದ ಪ್ರೊಟೊಪ್ಲಾಸ್ಕ್‌ನಲ್ಲಿರುವ 
ಪ್ರೊಟೀನು ಸ್ವಭಾವ ವಿಕೃತಿ ಹೊಂದುವುದೇ ಕಾರಣವೆಂದು ಕೆಲವರ ಅಭಿಪ್ರಾಯ 
ವಾದರೆ, ಇನ್ನೊಂದು ವಾದದಂತೆ, ಜೀವಕೋಶದೊಳಗೆ ನಡೆಯುವ ಜೀವರಸಾಯನಿಕ 
ಕ್ರಿಯೆಗಳಿಗೆ ಕಾರಣವಾದ ಕೆಲವು ಕಿಣ್ವಗಳು ಶಾಖದಿಂದ ಒಡೆಯಲ್ಪಡುವುದೇ ಜೀವ 
ಕೋಶದ ನಾಶಕ್ಕೆ ಕಾರಣವಾಗಿದೆ. ಈ ಸಿದ್ಧಾಂತಗಳೇನೇ ಇರಲಿ, ವ್ಯಾವಹಾರಿಕ 
ದೃಷ್ಟಿಯಿಂದ ಹೇಳುವುದಿದ್ದ ರೆ, ನಮಗೆ ತಿಳಿದ ಮಟ್ಟಿಗೆ ಅತ್ಯಂತ ಅನುಕೂಲವಾದ 
ಪರಿಸ್ಥಿತಿಯೊದಗಿದಾಗಲೂ ಪುನರುಜ್ಜೀವನಗೊಂಡು ಬೆಳವಣಿಗೆ ಹಾಗೂ ಅಭಿವೃದ್ಧಿ 
ಹೊಂದದ ಸ್ಥಿತಿಯನ್ನು ತಲುಪಿದಾಗ ಅಣುಜೀವಿಯು ಮೃತಪಟ್ಟಿದೆ ಎನ್ನಬಹುದು. 
ವೇಗವಾಗಿ ಬೆಳೆಯುತ್ತಿರುವ ಬ್ಯಾಕ್ಟೇರಿಯಗಳ ಜೈವಿಕ ಕೋಶಗಳು 100°೦ನ ಉಷ್ಣತಾ 
ಮಾನದಲ್ಲಿ ಸುಮಾರು 5 ನಿಮಿಷಗಳ ಕಾಲ ಬಿಸಿ ಮಾಡಲ್ಪಟ್ಟಾಗ ಸಾಯುತ್ತವಾದರೂ, 
ಬೀಜಾಣು ರೂಪವನ್ನು ಪಡೆದ ಬ್ಯಾಕ್ಟೀರಿಯಗಳು ಕೆಲವೊಮ್ಮೆ ಅದ್ಭುತವಾದ ಉಷ್ಣ 
ರಿರೋಧಕ ಶಕ್ತಿಯನ್ನು ಪ್ರದರ್ಶಿಸುವುದು ಸಾಧ್ಯವಿದೆಯೆಂಬುದೇ ಕ್ಯಾನಿಗ್‌ ವಿಧಾನದಲ್ಲಿ 
ಗಮನಿಸಬೇಕಾದ ಮುಖ್ಯ ವಿಚಾರವಾಗಿದೆ. 


ಯಾವ ಒಂದು ಕನಿಷ್ಠ ಉಷ್ಣತಾಮಾನಕ್ಕಿಂತ ಮಾರಿ ಬಿಸಿಮಾಡಲ್ಬಟ್ಟಾಗ ಅಣು 
ಜೀವಿಗಳು ಶಾಶ್ವತವಾಗಿ ನಾಶಗೊಳ್ಳುತ್ತವೋ ಆ ಉಷ್ಣತೆಯನ್ನು ಆ ಅಣುಜೀವಿಯ 
ಮೃತ್ಯುಬಿಂದು' ಎನ್ನುತ್ತಾರೆ. ಈ ಉಷ್ಣತಾಮಾನಕ್ಕಿಂತ ಮೇಲ್ಮಟ್ಟದ ಎಲ್ಲಾ 
ಉಷ್ಪತೆಗಳು ಆ ಅಣುಜೀವಿಯ ಮಟ್ಟಿಗೆ “ಮಾರಕ'ವೆಂದು ಎಣಿಸತಕ್ಕದ್ದು. ಒಂದೇ 
ಜಾತಿಯ ಲಕ್ಷಗಟ್ಟಲೆ ಸಂಖ್ಯೆಯ ಅಣುಜೀವಿಗಳನ್ನು ಯಾವುದೊಂದು ಮಾಧ್ಯಮ 
ನಲ್ಲಿರಿಸಿ ಬಿಸಿ ಮಾಡಿದಾಗ ಪ್ರತಿ ನಿರ್ದಿಷ್ಟ ಕಾಲಾವಧಿಯಲ್ಲಿ ಅವುಗಳ ಒಂದಂಶವು 
ಕಾಶವಾಗುವುದಂ ಕಂಡುಬರುತ್ತದೆ. ಗೊತ್ತಾದ ಒಂದು ಉಷ್ಣತಾಮಾನದಲ್ಲಿ ಅಣು 
ಸೀವಿಗಳ ಆರಂಭದ ಸಂಖ್ಯೆಯಲ್ಲಿ ಶೇಕಡಾ 90ರಷ್ಟನ್ನು ನಾಶಗೊಳಿಸಲು ಕಾಯಿಸ 


3 


114 "ಕ್ಯಾನಿಂಗ್‌ ಆಹಾರ ಜೋಪಾಸನೆಯ ಒಂದು ಆಧುನಿಕ ವಿಧಾನ 


ಬೇಕಾದ ಕಾಲ (ನಿಮಿಷಗಳಲ್ಲಿ)ವನ್ನು ಆ ಅಣುಜೀವಿಗಳ “ದಶಮಾಂಶ ನಾಶಕಾಲ' ಎನ್ನು 
ತ್ತಾರೆ. ಹಾಗೆಯೇ ಮೂಲ ಸಂಖ್ಯೆಯ ಶೇಕಡ 99.9 ಅಂಶ ನಾಶವಾಗಿ ಸಾವಿರದಲ್ಲಿ 
ಒಂದಂಶ ಮಾತ್ರ ಉಳಿಯಲು ಅವಶ್ಯವಿರುವ ಕಾಲಾವಧಿಯನ್ನು ಆ ಅಣುಜೀವಿಯ 
“ಬಹುಮತ ನಾಶಕಾಲ' ಎನ್ನಬಹುದು. ಕೊಟ್ಟ ಅಣುಜೀವಿ ಸಮೂಹವನ್ನು ಯಾವು 
ದೊಂದು ಉಷ್ಣತಾಮಾನದಲ್ಲಿ ಬಿಸಿ ಮಾಡಿ ಸಂಪೂರ್ಣವಾಗಿ ನಾಶಮಾಡಲು ಬೇಕಾದ 
ಕಾಲವನ್ನು “ಉಷ್ಣವಿನಾಶಾವಧಿ' ಎನ್ನುವರು. 

ಅಣುಜೀವಿಗಳು ಶಾಖದ ಪರಿಣಾಮವಾಗಿ ನಾಶಹೊಂದುವುದನ್ನು ಪರಿಶೀಲಿಸಿದ 
ವಿಜ್ಞಾನಿಗಳು, ಅವುಗಳ ಉಷ್ಣವಿನಾಶ ಕ್ರಮದಲ್ಲಿ ಒಂದು ವೈಶಿಷ್ಟ್ಯವನ್ನು ಕಂಡು 
ಕೊಂಡಿದ್ದಾರೆ. ಯಾವುದೊಂದು ನಿರ್ದಿಷ್ಟ ಮಾರಕ ಉಷ್ಣತಾಮಾನದಲ್ಲಿ' ಆಧಿಕ 
ಸಂಖ್ಯೆಯ ಅಣುಜೀವಿಗಳು ಅಥವಾ ಅವುಗಳ ಬೀಜಾಣುಗಳಿರುವ ಸಮುದಾಯವನ್ನು 
ಬಿಸಿಮಾಡುವಾಗ ಪ್ರತಿಯೊಂದು ಗೊತ್ತಾದ ಕಾಲಾವಧಿಯಲ್ಲಿ ಮೂಲತಃ ಜೀವಂಕವಿದ್ದ 
ಆಣುಜೀವಿಗಳ ಸಂಖ್ಯೆಯ ಯಾವುದೋ ಒಂದು ಸ್ಥಿರವಾದ ಅಂಶ ಮಾತ್ರ ನಾಶವಾಗು 
ವುದೇ ಈ ವಿಶೇಷ ಲಕ್ಷಣವಾಗಿದೆ. ಉದಾಹರಣೆಗಾಗಿ ಮೊತ್ತಮೊದಲಾಗಿ ಫಸೆಯಾಗೆ 
ಒಂದು ಮಿಲಿಯ (106) ಅಣುಜೀವಿಗಳಿರುವ ಪ್ರಣಾಳವನ್ನು 1000 ನ ಉಜ್ಯತೆ 
ಯಲ್ಲಿ ಕಾಯಿಸುತ್ತಿದ್ದೇವೆ ಎಂದುಕೊಳ್ಳೋಣ. 15 ನಿಮಿಷಗಳ ನಂತರ ಪರೀಕ್ಷಿಸಿದಾಗ 
ಆ ಪ್ರಣಾಳದಲ್ಲಿನ ದಾವಣದಲ್ಲಿದ್ದ ಅಣುಜೀವಿಗಳಲ್ಲಿ ಶೇಕಡ 90 ರಷ್ಟು ನಾಶವಾಗಿದ್ದರೆ 
ಉಳಿದ ಅಣುಜೀವಿಗಳ ಸಾಂದ್ರತೆಯು ಘಸೆಮಾಗೆ ಒಂದು ಲಕ್ಷ (105) ಇನ್ನೂ 15 
ನಿಮಿಷಕಾಲ ಕಾಯಿಸಿದಾಗ ಉಳಿದವುಗಳಲ್ಲಿ ಶೇ. 90 ನಾಶವಾಗಿ ಶೇ. 10 ರಷ್ಟು 
(ಅಂದರೆ 104 ಮಾತ್ರ) ಉಳಿಯುವುದು ಕಂಡುಬರುತ್ತದೆ. ಹೀಗೆ ಪ್ರತಿ 15 ನಿಮಿಷ 
ಗಳ ಕಾಯಿಸುವಿಕೆಯಿಂದ ಅಣುಜೀವಿಗಳು ದಶಮಾಂಶ ಕ್ರಮದಲ್ಲಿ ಅಥವಾ ಹತ್ತರ 
ಘಾತಗಳ ಕ್ರಮದಲ್ಲಿ ಕಡಮೆಯಾಗುತ್ತ ಬರುತ್ತವೆ. ಇಂತಹ ಪ್ರಯೋಗಗಳ 
ಫಲಿತಾಂಶಗಳನ್ನು ಸಾಮಾನ್ಯ ಗ್ರಾಫ್‌ ಕಾಗದದಲ್ಲಿ ರೇಖಾಚಿತ್ರದಿಂದ ಸೂಚಿಸುವಾಗ, 
ಅಳಿದುಳಿದ ಅಣುಜೀವಿಗಳ ಸಂಖ್ಯೆಯ ಘಾತಸೂಚಿಯನ್ನು ಲಂಬಾಕ್ಷದಲ್ಲೂ, ಕೊಟ್ಟ 
ಉಷ್ಣತೆಯಲ್ಲಿ ಬಿಸಿಮಾಡುವ ಕಾಲಾವಧಿಯನ್ನು ತಲಾಕ್ಷದಲ್ಲೂ ಗಂರುತಿಸಿಕೊಂಡಾಗ 
ರೇಖಾ ಚಿತ್ರವು ಸರಳರೇಖೆಯ ರೂಪದಲ್ಲಿರುತ್ತದೆ. ಅದರ ಬದಲಾಗಿ ಲಂಬಾಕ್ಷದಲ್ಲಿ 
“ಲಾಗರಿತಮ್‌' ಕ್ರಮದಲ್ಲಿ ಗೆರೆಗಳಿರುವ "ಸೆಮಿಲಾಗ್‌' ಕಾಗದವನ್ನು ಪಯೋಗಿಸಿ ರೇಖಾ 
ಚಿತ್ರವನ್ನೆಳೆದರೂ ಅದು ಸರಳರೇಖೆಯೇ ಆಗುತ್ತದೆ. ಇದನ್ನು ಚಿತ್ರ 8-1 ರಲ್ಲಿ 
ತೋರಿಸಿದೆ. 

ಈ ರೀತಿಯ ದಶಮಾಂಶ ಶಾಖವಿನಾಶ ಕ್ರಮಕ್ಕೆ ಕೆಲವೊಂದು ಅಪವಾದಗಳಿರು 
ವುದೆಂದು ರೈನಾಲ್ಕ್ಸ್‌ ಮೊದಲಾದವರು ತೋರಿಸಿಕೊಟ್ಟಿದ್ದರೂ ಕೂಡ, ಹೆಚ್ಚಿನ 
ಎಲ್ಲ ಸಂದರ್ಭಗಳಲ್ಲಿ ಅಣುಜೀವಿನಾಶ ರೇಖಾಚಿತ್ರಗಳು ಸರಳ ರೇಖೆಗಳೆ:ದೇ ಭಾವಿಸಿ 
ದಲ್ಲಿ ವಿಶೇಷ ತಪ್ಪಾಗಲಾರದು. 


ಅಹಾರ ಪದಾರ್ಥಗಳ ಉಷ್ಣಸಂಸ್ಕರಣ 115 








ಆಲ್ಭಮು ಯುಪಿ ಬೀಾಳಾಗೆಳ ಸಂಖೈ; 























ವಿಸಿಷ್ಟಿ ಅ ಹ್ಲಿತೇಯುಲ್ಲಿ 'ಪಿಮೊದೆಪಿ ಅಪಿಷಿ { ನಿಮಮ ೫ಳಲ್ಲ) 


ಚಿತ್ರ : 8-1 ಶಾಖದಿಂದ ಅಣುಜೀವಿಗಳು ನಾಶವಾಗುವ ಕ್ರಮ 


ಬ್ಯಾಕ್ಟೀರಿಯಗಳ ವಿನಾಶಕಾಲ ಮತ್ತು ಉಷ್ಣತಾಮಾನಗಳೊಳಗಿನ 
ಸಂಬಂಧ ; ಉಷ್ಣದಿಂದ ನಾಶಹೊಂದುವುದಕ್ಕೆ ಸಂಬಂಧಪಟ್ಟ ಅಣುಜೀವಿಗಳ ಅಥವಾ 
ಅವುಗಳ ಬೀಜಾಣುರೂಪಗಳ ಇನ್ನೊಂದು ವಿಶೇಷಧರ್ಮ ಹೀಗಿದೆ. ಯಾವುದೊಂದು 
ಗೊತ್ತಾದ ಸಂಖ್ಯೆಯ ಬೀಜಾಣುಗಳ ಸಮುದಾಯವನ್ನು ಅದರ ಮೃತ್ಯುಬಿಂದುವಿಗೆ 
ಮಾರಿದ ಉಷ್ಣತಾಮಾನಕ್ಕೆ ಬಿಸಿ ಮಾಡಿದಾಗ ಅಣುಜೀವಿಗಳು ನಾಶಹೊಂದುತ್ತವಷ್ಟೆ. 


116 "ಕ್ಯಾನಿಂಗ್‌ ಆಹಾರ ಜೋಪಾಸನೆಯ ಒಂದು ಆಧುನಿಕ ವಿಧಾನ 


ಹೀಗೆ ನಾಶಹೊಂದುವುದಕ್ಕೆ ಬೇಕಾಗುವ ಕಾಲಾವಧಿಯು ಯಾವ ಉಷ್ಣತಾಮಾನದಲ್ಲಿ 
ಕಾಯಿಸುತ್ತೇವೆ ಎಂಬುದರ ಮೇಲೆ ಹೊಂದಿರುತ್ತದೆ. ವಿವಿಧ ಮಾರಕ ಉಪ್ಪತೆಗಳಲ್ಲಿ, 
ಒಂದು ಜಾತಿಯ ಗೊತ್ತಾದ ಸಂಖ್ಯೆಯ ಬೀಜಾಣು ಸಮುದಾಯವನ್ನು ನಾಶಗೊಳಿಸಲು 
ಬೇಕಾಗುವ ಕಾಲಾವಧಿಗಳನ್ನು ಪ್ರತ್ಯೇಕವಾದ ಪ್ರಯೋಗಗಳಿಂದ ನಿರ್ಧರಿಸಿಕೊಂಡು ಈ 
ಫಲಿತಾಂಶಗಳನ್ನು ಪರಿಶೀಲಿಸಿದಲ್ಲಿ ತಿಳಿದು ಬರುವುದೇನೆಂದರೆ, ಬೀಜಾಣು ಸಮುದಾಯದ 
ಮೇಲೆ ವರ್ತಿಸುವ ಉಷ್ಣತಾಮಾನವು ಹೆಚ್ಚಿದಂತೆಲ್ಲಾ ಆದರ ನಾಶಕ್ಕೆ ಹಿಡಿಯುವ 
ವಿನಾಶ ಕಾಲಾವಧಿಯು ಕಡಮೆಯಾಗುತ್ತಾ ಹೋಗುತ್ತದೆ. ಅಲ್ಲದೆ, ಹೀಗೆ ವಿನಾಶ 
ಕಾಲಾವಧಿಯು ಕಡಮೆಯಾಗುವ ದರವು ಸಹ ದಶಮಾಂಶ ಪದ್ಧತಿಯನ್ನೇ ಅನುಸರಿಸಿ 
ರುತ್ತದೆ. ಅಂದರೆ, ಉಷ್ಣತಾಮಾನಗಳನ್ನು (ಲಿ. ನಲ್ಲಾಗಲೀ “8೯ ನಲ್ಲಾಗಲೀ) 
ತಲಾಕ್ಷದ ಮೇಲೂ, ಬೀಜಾಣುಗಳ ವಿನಾಶ ಕಾಲಾವಧಿಗಳನ್ನು "ಸೆಮಿಲಾಗ್‌' ಕಾಗದದಲ್ಲಿ 
ಲಂಬಾಕ್ಷದ ಮೇಲೂ ಗುರುತಿಸಿಕೊಂಡು ರಚಿಸಿದ ರೇಖಾಚಿತ್ರಗಳು ಸರಳರೇಖೆಗಳೇ 
' ಆಗಂತ್ತವೆ. ಇಂತಹ ಪ್ರತಿಯೊಂದು ರೇಖೆಯು ಆಯಾ ಬೀಜಾಣು ಸಮುದಾಯದ, 
ಉಷ್ಣಸಹಿಷ್ಣುತೆ ಅಥವಾ ಉಷ್ಣನಿರೋಧ ಶಕ್ತಿಯ ಮೌಲ್ಯವು ಯಾವುದೊಂದು ಉಷ್ಣತೆ : 
ಯಲ್ಲಿ ಎಷ್ಟಿರುತ್ತದೆಂದು ಕಂಡುಹಿಡಿಯಲು ಸಹಾಯಕವಾಗುತ್ತದೆ. ಚಿತ್ರ 8-2 ರಲ್ಲಿ ' 
ಎರಡು ಜಾತಿಯ ಬೀಜಾಣುಗಳ ಉಷ್ಣವಿನಾಶಾವಧಿಗಳ ರೇಖಾಚಿತ್ರಗಳನ್ನು ಕಾಣ | 
ಬಹುದು. 

ಅಣುಜೀವಿಗಳ ಉಷ್ಕನಿರೋಧಕ ಶಕ್ತಿ ಅಥವಾ ಉಷ್ಣಸಹಿಷ್ಣುತೆ: 
ಅಣುಜೀವಿಗಳು ಯಾವುದೊಂದು ನಿರ್ದಿಷ್ಟ ಉಷ್ಣತಾಮಾನದಲ್ಲಿ ಎಷ್ಟುಕಾಲ ಬದುಕಿ 
ಉಳಿಯಬಲ್ಲವು ಅಥವಾ ಯಾವುದೊಂದು ಉಷ್ಣತಾಮಾನದಲ್ಲಿ ಎಷ್ಟು ಕಾಲಕ್ಕಿಂತ 
ಮಾರಿ ಬದುಕಿ ಉಳಿಯಲಾರವು, ಎಂಬುದನ್ನು ಸೂಚಿಸುವ ಅಳತೆಯೇ ಆ ಅಣುಜೀವಿಗಳ 
ಉಷ್ಣನಿರೋಧಶಕ್ತಿ ಇಲ್ಲವೆ ಉಷ್ಣಸಹಿಷ್ಣು ತೆಯೆಂದು ತಿಳಿಯಲ್ಪಡುವುದು. ಪ್ರಾಯೋಗಿಕ 
ವಾಗಿ ಈ ಶಕ್ತಿಯನ್ನು ನಿರ್ಧರಿಸುವಾಗ ಕೊಟ್ಟ ಅಣುಜೀವಿ ಸಮುದಾಯವನ್ನು 
ಗೊತ್ತಾದ ಉಷ್ಣತೆಯಲ್ಲಿ ಅನೇಕ ಪ್ರಣಾಳಗಳಲ್ಲಿಟ್ಟು ಬೇರೆ ಬೇರೆ ಅವಧಿಗಳಿಗೆ ಬಿಸಿ 
ಮಾಡಿ ತೆಗೆದು, ಅವುಗಳಲ್ಲಿ ಅಣುಜೀವಿಗಳು ಬದುಕಿವೆಯೋ ಇಲ್ಲವೆ ಸಂಪೂರ್ಣ ನಾಶ 
ವಾಗಿವೆಯೋ ಎಂಬುದನ್ನು ಕಂಡು ಹಿಡಿಯಬೇಕಾಗುತ್ತದೆ. ಒಂದು ಪ್ರಯೋಗದಲ್ಲಿ . 
31 ನಿಮಿಷಗಳ ಕಾಲ ಬಿಸಿ ಮಾಡಿದ ಪ್ರಣಾಳದಲ್ಲಿ ಅಣುಜೀವಿಗಳು ಉಳಿದಿದ್ದು, 32 
ನಿಮಿಷ ಕಾಯಿಸಿದ ಪ್ರಣಾಳಗಳಲ್ಲಿ ಪೂರ್ತಿಯಾಗಿ ನಾಶವಾಗಿವೆಯೆಂದು ಇಟ್ಟುಕೊಳ್ಳಿ. 
ಆಗ, ಆ ಉಷ್ಣತಾಮಾನದಲ್ಲಿ ಪ್ರಯೋಗದಲ್ಲಿ ಉಪಯೋಗಿಸಲ್ಪಟ್ಟ ಅಣುಜೀವಿಗಳ 
ಜೀವಿತಾವಧಿ (ಉಳಿಗಾಲ)ಯು 31 ನಿಮಿಷ ಹಾಗೂ ಉಷ್ಣವಿನಾಶಕಾಲ (ಅಳಿಗಾಲ)ವು 
32 ನಿಮಿಷ ಎಂದಾಯಿತಷ್ಟೆ.. ಈ ಪ್ರಯೋಗವು 11070 ನ ಉಷ್ಣತೆಯಲ್ಲಿ ನಡೆಯಿ 
ಸಲ್ಪಟ್ಟಿದ್ದರೆ, ಆಗ ಮೇಲೆ ಹೇಳಿದ ಅಣುಜೀವಿಗಳ ಉಷ್ಣನಿರೋಧ ಶಕ್ತಿಯು 100°C 
ನಲ್ಲಿ 31 ರಿಂದ 32 ನಿಮಿಷಗಳ ನಡುವೆ ಇರುತ್ತದೆನ್ನ ಬಹುದು. ಈ ಉಷ್ಣಸಹಿಷ್ಣುತೆ 


ಆಹಾರ ಷದಾರ್ಥಗಳ ಉಷ್ಣಸುಸ್ಕರಣ A 


il 
PN 
ky 












ನ 
1 We, ಇಕಾ reg ಚತರ bid ಸಾಸ 
ಜೆ ಪಾನ ಸಾತ ಹಾ cel 2 
ಷು: ಜತೆ ಎಕ OE ೫4 2% 1% ೫6856 ೬6 
ಜಸ ಇಒ 7 ೬5 525 ಇ ಷಸ 
ಬ ಎ ಬ TENE 





Ws 
Kam 
1 







MM 


A [|] 
1 
Will 


/ 
ಕ 


dl ಬಾ ಬ್ಯ ಜಾ 


HM 


ತ್ತ 





Br 
1 


ವಿನಾಸಿ ಹಾಲೂಶಧಿ ಓವಿಮಿನಗೆ ಕಲ್ಲು 
18585333111 A 





MRE 
4 | 
ph 
a 
|| 
ಸ 









(ಶಾಹ ಚಹ ಸಾಸ ಗಾನ al IN ERE aa) ಹಾಹಾಹಾ 
yo Bs ಅಸ ಪಲ Ye ತಪ OO eR ದ ದ್‌ 
|W VBP PB ee i SE TOs ಸಾರ ಸಾಗಾ 
೫೫೫ PERE ಹಸ ಸಾ; ಬಾ| ON ಹಾಸ್‌ ಗಾ ತಾ ಪ್‌: 1. 106 ನ RE 
ರ ತಾ ಸಾವಾಸ ಭಾ ನನನ RE ನಾನ ನಾಮ ಹಾಸ್ನ ಶ್ಚ ಮು 
ll EE 


ee 
೮ 65 ೬/5 ೬ WR ೬ ಇ 
ರ್ಗ” 


ಸಿ-ಕೆಟ್ಟುಹೋದ ಹಾಲಿನ ಡಬ್ಬಿಯಿಂದ ಪ್ರತ್ಯೇಕಿಸಲ್ಪಟ್ಟ ಅಣುಜೀವಿಗಳು 


188 11 
ಚಿತ್ರ : 8-2 ಉಷ್ಣ ವಿನಾಶ ಕಾಲಗಳ ರೇಖಾಚಿತ್ರ 
8 -ಕ್ಲಾಸಿ ಕ್ರೀಡಿಯಂ ಬಾಟ್ಕುಲಿನಂ ಬೀಜಾಣುಗಳು (ಎಸ್ಸಿ ಮತ್ತು ಮೆಯರ್‌ರ ಬೆಲೆಗಳು) 





, ಯನ್ನು ಇದಕ್ಕಿಂತಲೂ ನಿಖರವಾಗಿ ನಿರ್ಧರಿಸುವುದು ಕಷ್ಟಸಾಧ್ಯವಾದೀತು. ಹೀಗಾಗಿ, 
"110°C ನಲ್ಲಿ 32 ನಿಮಿಷ' ಎಂಬ ಉಷ್ಣವಿನಾಶಕಾಲವನ್ನೇ ಆ ಅಣುಜಿವಿಗಳ ಉಷ್ಣ 
ನಿರೋಧ ಶಕ್ತಿಯ ಅಳತೆಯಾಗಿ ತಿಳಿಸುವ ಕ್ರಮವು ಬಳಕೆಯಲ್ಲಿದೆ. 


118 *ಕ್ಯಾನಿಂಗ್‌' ಆಹಾರ ಜೋಪಾಸನೆಯ ಒಂದು ಆಧುನಿಕ ವಿಧಾನೆ 


ಅಣುಜೀವಿಗಳ ಉಷ್ಕನಿರೋಧ ಶಕ್ತಿಯ ಮೇಲೆ ಪ್ರಭಾವ ಬೀರುವ 
ಅಂಶಗಳು; ಅಣುಜೀವಿಗಳು ಬೆಳಯುತ್ತಿರುವ ಜೀವಕೋಶದ ರೂಪದಲ್ಲಿರುವಾಗ 
ಅವುಗಳ ಉಷ್ಣನಿರೋಧಕ ಶಕ್ತಿಯು ಅಲ್ಪವಾಗಿರುತ್ತದೆಂದೂ, ಬೀಜಾಣುಗಳ ರೂಪದಲ್ಲಿ 
ದ್ಹಾಗ ಬಹಳ ಅಧಿಕವಾಗಿರುತ್ತದೆಂದೂ ಹಿಂದೆಯೇ ಹೇಳಿದೆಯಷ್ಟೆ. ಏವಿಧ ಜಾತಿಯ 
ಅಣುಜೀವಿಗಳಲ್ಲಿ ಬೆಳೆಯುವ ಕೋಶರೂಪದಲ್ಲಿರುವಾಗ ಉಷ್ಣನಿರೋಧಕ ಶಕ್ತಿಯಲ್ಲಿ 
ಹೆಚ್ಚಿನ ವ್ಯತ್ಕಾಸವಿರುವುದಿಲ್ಲ. ಎಲ್ಲ ಜಾತಿಯವೂ 82°€ ನಲ್ಲಿ 13 ನಿಮಿಷ ಅಥವಾ 
100°C ನಲ್ಲಿ 5 ನಿಮಿಷ ಬಿಸಿ ಮಾಡಲ್ಪಟ್ಟಾಗ ನಾಶವಾಗುತ್ತವೆಂದು ಕಂಡುಬಂದಿದೆ. 
ಆದರೆ ಬೀಜಾಣುರೂಪ ಹೊಂದಿದ ಅಣುಜೀವಿಗಳೊಳಗೆ ಉಷ್ಣನಿರೋಧ ಶಕ್ತಿಯಲ್ಲಿ 
ತುಂಬಾ ವ್ಯತ್ಯಾಸವಿರುತ್ತದೆ. ಇದಲ್ಲದೆ, ಈ ಉಷ್ಣಸಹಿಷ್ಣುತೆಯು ಅನೇಕ ಕಾಥಣ 
ಗೆಳಿಂದಾಗಿ ಹೆಚ್ಚುಕಡಮೆಯಾಗುತ್ತದೆ. ಹೀಗೆ ಅಣುಜೀವಿಗಳ ಉಷ್ಣನಿರೋಧಶಕ್ತಿಗಳ 
ಮೇಲೆ ಪ್ರಭಾವ ಬೀರುವ ಅಂಶಗಳನ್ನು ಈ ಕೆಳಗೆ ಚುಟುಕಾಗಿ ವಿವರಿಸಿದೆ. 


1) ಅಣುಜೀನಿಗಳ ಜಾತಿ ಮತ್ತು ಸ್ಮಭಾವ : ಅಣಂಜೀವಿಗಳಲ್ಲಿ ಸಾವೆ 
ರಾರು ವರ್ಗ, ಜಾತಿ ಮತ್ತು ಉಪಜಾತಿಯವುಗಳಿರುತ್ತವೆ. ಇವುಗಳಲ್ಲಿ ಪ್ರತಿ 











ಕೋಷ್ಟಕ 8-2 
ಕೆಲವು ಬ್ಯಾಕ್ಟ್ರೀರಿಯ ಬೀಚಾಣುಗಳ ಉಷ್ಸನಿರೋಧ ಶಕ್ತಿ 
| ಬಿಸಿ ಮಾಡುವ! 
| ಬೀಜಾಣು | ಜೀವಿತೆ ಕಾಲ ನಾಶ ಕಾಲ 
ಸಂ. ಜಿ ee ಷ್ಣತೆ 
ಅ.ಸಂ ಅಣುಜೀವಿ ; ಸಾಂದ್ರತೆ (ಅ ಸ್ಸ | (ನಿಮಿಷಗಳಲ್ಲಿ) 
ಸ ಬೆ. ಸಟ್ಲಿಸ್‌ ಘಸೆಮಾಗೆ : | 
| 50 ಮಿಲಿಯ' 100 10 | 11 
2. | ಜೆ. ನಾಟ್ಟೊ ~~ | ಜರೆಡ 16 | 18 
3. |ಬೆ. ಮೆಗೆಥೇರಿ | 
ಯಮ್‌ ದರದ ದರದ 8 9 
4. ಕ್ಲಾ. ಬಾಟ್ಯುಲಿ | 
ನಮ್‌ ಜಾಫ್ರಿ 115 — | 10 
5, |ಕ್ಲಾ.ಸ್ಪೊರೊಜಿ | 
ನಸ್‌ ಮೂ ಡಿದ ವ 15-16 
6. ಕ್ಲಾ. ಥರ್ಮೊಸೆ | 
ಕೈರೊ ಲ್ಯಾಟಿಕಮ್‌! ಇಗ |1| 60-10 
7. |ಬೆ. ಸ್ಟಿಯರೊ 
ಥರ್ಮೊ ಫ್ಯಾಲಸ್‌ | . |. 130-140 



















"ಆಹಾರ ಪದಾರ್ಥಗಳ ಉಷ್ಣ ಸಂಸ್ಕರಣ 119 


ಯೊಂದಕ್ಕೂ ಅವುಗಳ ಸ್ವಭಾವಕ್ಕ ನುಗುಣವಾದ ಉಷ ನಿರೋಧಕ ಶಕ್ತಿಯಿರುತ್ತದೆ. 
ಬೀಜಾಣುರೂಪವನ್ನು ಜೋಡ ಕೆಲವು ಜಾತಿಯ ಅಣುಜೀವಿಗಳ ಉಷ್ಣನಿರೋಧ 
ಕತೆಯನ್ನು ಮೇಲಿನ ಕೋಷ್ಟ ಕಗಳಿಂದ ತಿಳಿಯಬಹುದು. 


ಹೀಗೆ ಜಾತ್ಯನುಸಾರವಾಗಿ ಸ್ವಭಾವತಃ ಅಣುಜೀವಿಗಳಿಗಿರತಕ್ಕ ಉಷ್ಣ ನಿರೋಧಕ 
ಶಕ್ತಿಯನ್ನು ಅವುಗಳ "ಮೂಲ ಉಷ್ಣನಿರೋಧಕಶಕ್ತಿ' ಎಂತಲೂ ಕರೆಯುವುದಿದೆ. 
ಇದು ಪರಿಸರವು ಬದಲಾದಾಗ ವ್ಯತ್ಯಾಸ ಹೊಂದುತ್ತದೆ. ಒಂದೇ ಜಾತಿಯೊಳಗೂ 
ಬೀಜಾಣುಗಳು ಪ್ರದರ್ಶಿಸುವ ಉಷ್ಣ ಸಹಿಷ್ಣು ತೆಯಲ್ಲಿ ತುಂಬಾ ವ್ಯತ್ಯಾಸವಿರುವುದು 
ಸಾಧ್ಯವಿದೆ. ಎಸ್ಸಿ (Esty) ಮು ಮೆಯರ್‌ (Meyer) Se ಪ್ರಯೋಗ 
ಗಳಲ್ಲಿ ಕ್ಲಾ. ಬಾಟ್ಕು ಲಿನಮ್‌ ಜಾಶಿಯ ಅಣುಜೀವಿಗಳ ಬೀಜಾಣುಗಳೇ 105°C ನಲ್ಲಿ 
3 ಮಿನಿಟಿನಿಂದ 100 ಮಿನಿಟುಗಳವರೆಗಿನ ವ್ಯತ್ಯಾಸವುಳ್ಳ ಉಷ್ಣನಿರೋಧಕತೆಗಳನ್ನು 
ತೋರಿಸಿವೆ. ಈ ವಿಷೋತ್ಪಾದಕ ಜಾತಿಯ ಅಣುಜೀವಿಗಳ ಮೇಲೆ ನೂರಾರು 
ಪ್ರಯೋಗಗಳನ್ನು ನಡೆಯಿಸಿದ ಮೇಲಿನ ಇಬ್ಬರು ವಿಜ್ಞಾನಿಗಳಂ, ಅವುಗಳ ಗರಿಷ್ಠ 
ಉಷ್ಣನಿರೋಧಕಶಕ್ತಿಯು ಬೇರೆ ಬೇರೆ ಉಷ್ಣತೆಗಳಲ್ಲಿ ಕೆಳಗಿನಂತೆ ಇರುವುದೆಂದು 
ನಿರ್ಧರಿಸಿರುತ್ತಾರೆ. ಈ ಬೆಲೆಗಳನ್ನೆ ಆಹಾರಗಳ ಉಷ್ಣಸಂಸ್ಕರಣದಲ್ಲಿ ಆಧಾರವಾಗಿ 
ಇಟ್ಟುಕೊಳ್ಳುವ ಕ್ರಮವು (ಅಲ್ಟಾಮ್ಲಾಯ ಆಹಾರಗಳ ಮಟ್ಟಿಗೆ) ರೂಢಿಯಲ್ಲಿದೆ. 








ಕೋಷ್ಟಕ 8-3 
ಕ್ಲಾ, ಬಾಟ್ಯುಲಿನಮ್‌ನ ಗರಿಷ್ಠ ಉಷ್ಣನಿರೋಧಕಶಕ್ತಿ 
ಹ ಸ್ರ | ಷ್ಟ ಸಕಳ ಕಾ 
100 212 330 ಬೀಜಾಣು ಸಾಂದ್ರತೆ 
105 | 221 100 6101/00 
110 230 32 ಬಿಸಿ ಮಾಡಿದ್ದು 
115 239 ` 10 ph 7.0ರ 
120 248 4 ಫಾಸ್ಟೇಟ್‌ 
121.4 250 ತ ಬಫರ್‌ನಲ್ಲಿ 





` [ಆಧಾರ : ಎಸ್ಸಿ ಮತ್ತು ಮೆಯರ್‌] 


120 “ಕ್ಯಾನಿಂಗ್‌” ಆಹಾರ ಜೋಪಾಸನೆಯ ಒಂದು ಆಧುನಿಕ ವಿಧಾನ 


(2) ಜೀಜಾಣುಗಳ ಸಾಂದ್ರತೆ ಅಥವಾ ಸಂಖ್ಯಾಬಲದ ಪೈಭಾವ: 
ಶಾಖದಿಂದ ಅಣುಜೀವಿಗಳು ನಾಶ ಹೊಂದುವಲ್ಲಿ ದಶಮಾಂಶ ಕ್ರಮವನ್ನು ಅನುಸರಿಸು 
ತ್ತವೆಯೆಂದು ಹಿಂದೆ ಹೇಳಿದೆಯಷ್ಟೆ. ಈ ಸ್ವಭಾವ ಧರ್ಮದಿಂದಾಗಿ, ಬಿಸಿ ಮಾಡುವಾಗ 
ಮೊತ್ತಮೊದಲು ಬೀಜಾಣುಗಳ ಸಂಖ್ಯೆ ಅಥವಾ ಸಾಂದ್ರತೆ ಅಧಿಕವಾಗಿದ್ದಲ್ಲಿ 
ಅವುಗಳನ್ನು ಸಂಪೂರ್ಣವಾಗಿ ನಾಶಗೊಳಿಸಲು ಯಾವುದೊಂದು ಉಷ್ಣತೆಯಲ್ಲಿ ಬೇಕಾ 
ಗುವ ಕಾಲಾವಧಿಯೂ ದೀರ್ಫವಾಗುವುದು. ಅಂದರೆ, ಬೀಜಾಣುಗಳು ಆರಂಭದಲ್ಲಿ 
ಹೆಚ್ಚಿದ್ದರೆ ಅಥವಾ ಹೆಚ್ಚು ದಟ್ಟವಾಗಿದ್ದಂತೆ ಅವುಗಳ ಉಷ್ಣನಿರೋಢಕತೆಯೂ 
ಹೆಚ್ಚುವುದು ಪಟ್ಟಿ 8-4 ರ ಅಂಕೆ ಸಂಖ್ಯೆಗಳು ಈ ವಿಷಯಕವಾದ ಉದಾಹರಣೆ 
ಗಳಾಗಿವೆ. 


ಕೋಸ್ಟ ಕ 8-4 
ಅಣುಜೀವಿಗಳ ಉಷ್ಣನಿಕೋಧಕ ಶಕ್ತಿಯೆ ಮೇಲೆ ಸಂಖ್ಯೆ ಯೆ 
ಪರಿಣಾಮ 
ಬೀಜಾಣುಗಳ ಜಾತಿ | ಆರಂಭದ ಸಂಖ್ಯೆ ೨. 
ಕ್ಯಾ. ಬಾಟ್ಕುಲಿನಮ್‌ | 900,000,000 4. 48 \ 
(ಸ್ಟೈನ್‌ 90) 9,000,000 34 36 \ 
90,000 ip 80 \ 
900 12 14 ' 
9 ಸಾ 2 





' [ಆಧಾರ : ಎಸ್ಪಿ ಮತ್ತು ಮೆಯರ್‌] 

ಆಹಾರ ಸಂಸ್ಕರಣದಲ್ಲಿ ಅಣುಜೀವಿಗಳ ಈ ಸರು ಅತ್ಯಂತ ಪ್ರಾಮುಖ್ಯ 
ವಾದ ಅಂಶವಾಗಿರುತ್ತ ದೆ. ಆಹಾರ ಪದಾರ್ಥಗಳ ಪೂರ್ವತಯಾರಿಯ ಎಲ್ಲ 
ಹೆಜ್ಜೆಗಳಲ್ಲೂ ಅವಕ್ಕೆ ಅಧಿಕ ಸಂಖ್ಯೆಯಲ್ಲಿ ಅಣುಜೀವಿಗಳ ಸಂಕರವಾಗದಂತೆ ಎಚ್ಚರಿಕೆ 
ವಹಿಸತಕ್ಕದ್ದು. ಇಲ್ಲವಾದರೆ ಸಾಮಾನ್ಯವಾಗಿ ಆಹಾರ ಡಬ್ಬಿಗಳಿಗೆ ಕೊಡುವ ಸಂಸ್ಕರಣ 
ಕಾಲವು ಅಧಿಕ ಸಂಖ್ಯೆಯ ಅಣುಜೀವಿಗಳನ್ನು ನಾಶಗೊಳಿಸುವುದಕ್ಕೆ ಸಾಲದೆ ಹೋಗಿ 
ಉಷ್ಣಸಂಸ್ಕರಣವು ವಿಫಲವಾಗುವ ಸಾಧ್ಯತೆಯಿದೆ. ಆಹಾರ ವಸ್ತುಗಳು, ಪಾತ್ರೆ 
ಸಲಕರಣೆಗಳು, ಯಂತ್ರ ಸಾಮಗ್ರಿಗಳು ಆರಂಭದಲ್ಲೇ ಸಾಧ್ಯವಿದ್ದಷ್ಟು ಶುಚಿಯಾಗಿದ್ದಲ್ಲಿ, 
ತಯಾರಿತ ಆಹಾರಗಳು ಡಬ್ಬಿಯಲ್ಲಿ ತುಂಬಲ್ಪಡುವಾಗ ಅವುಗಳಲ್ಲಿ ಅಣುಜೀವಿಗಳ 


ಆಹಾರ ಪದಾರ್ಥಗಳ ಉಷ್ಣಸಂಸ್ಕರಣ 121 


ಸಂಖ್ಯೆಯು ಕಡಮೆಯಿರುತ್ತದೆ. ಇದರಿಂದಾಗಿ ಅವುಗಳ ಉಷ್ಣನಿರೋಧಕ, ಶಕ್ತಿಯೂ 
ಕಡಮೆಯಾಗುವುದರಿಂದ 'ಉಷ್ಣಸಂಸ್ಕರಣ ಕಾಲವು ಚುಟುಕಾಗುವುದಲ್ಲದೆ, ಡಬ್ಬಿಯ 
ಆಹಾರಗಳಲ್ಲಿ ಅವುಗಳ ಮೂಲ ಸದ್ಗುಣಗಳ ಹೆಚ್ಚಿನ ಅಂಶವು ನಾಶವಾಗದೆ ಉಳಿದು 
ಉತ್ತಮ ಮಟ್ಟದ ಆಹಾರವು ಸಿಗುತ್ತದೆ. "ಡಬ್ಬಿಗಳನ್ನು ಮುಚ್ಚುವ ಮೊದಲು 
ಅವುಗಳಲ್ಲಿ ಎಷ್ಟು ಅಣುಜೀವಿಗಳಿದ್ದರೂ ಅಡ್ಡಿಯಿಲ್ಲ ಏಕೆಂದರೆ ಉಷ್ಣಸಂಸ್ಕರಣದಿಂದ 
ಅವೆಲ್ಲಾ ನಾಶವಾಗೇ ತೀರುವುವು' ಎಂಬ ಅಭಿಪ್ರಾಯವು ಆಹಾರ ಸಂಸ್ಕರಣದ 
ಮೂಲ ತತ್ವಕ್ಕೆ ವಿರೋಧವಾದುದಾಗಿದೆಯೆಂದು ಅರಿತುಕೊಳ್ಳುವುದು ಮುಖ್ಯವಾದ 
ವಿಚಾರ, ಸಂಸ್ಕರಣಾಲಯವು ಶುಚೆಯಾಗಿರುವಂತೆ ನೋಡಿಕೊಳ್ಳು ವುದೂ, ಆದಷ್ಟು 
ತೀವ್ರವಾಗಿ ಪೂರ್ವತಯಾರಿಯ ಕಾರ್ಯಗಳು ನಡೆಯುವಂತೆಯೂ, ಕಾಲವಿಳಂಬ 
ವಿಲ್ಲದೆ ಮುಚ್ಚಲ್ಪಟ್ಟ ಆಹಾರ ಡಬ್ಬಿಗಳು ಉಷ್ಣಸಂಸ್ಕರಣವನ್ನು ಪಡೆಯುವಂತೆಯೂ 
ಎಚ್ಚರಿಕೆ ವಹಿಸುವುದೂ, ಕ್ಯಾನಿಂಗ್‌ ವಿಧಾನದಿಂದ ಆಹಾರ ಜೋಪಾಸನೆ ಮಾಡುವಲ್ಲಿ 
ಸಫಲತೆಗೆ ಕಾರಣವಾಗಂವ ಮೂಲ ಸೂತ್ರಗಳಾಗಿವೆ. 


(3) ಉಷ್ಕನಿರೋಧಕಶಕ್ತಿ ಮತ್ತು ಅವಿ್ಲಾಯತೆ: ಅಣುಜೀವಿಗಳ 
ಉಷ್ಣನಿರೋಧ ಶಕ್ತಿಯ ಮೇಲೆ ತುಂಬಾ ಪ್ರಭಾವವನ್ನು ಬೀರುವ ಇನ್ನೊಂದು ಅಂಶ 
ವೆಂದರೆ, ಅಣುಜೀವಿಗಳನ್ನು ಬಿಸಿ ಮಾಡುವಾಗ ಅವುಗಳಿರುವ ಪರಿಸರದ ಆಮ್ಲಾಯತೆ 
ಆಥವಾ pಗ ಮೌಲ್ಯ. ಅಮ್ಲಾಯ ಆಹಾರ ಪದಾರ್ಥಗಳಲ್ಲಿ ಅಧಿಕ ಉಷ್ಣನಿರೋಧಕ 
ಶಕ್ತಿಯ ಬೀಜಾಣುರಚಕ ಬ್ಯಾಕ್ಟೀರಿಯಗಳು ಸ್ವಾಭಾವಿಕವಾಗಿ ಇರುವುದಿಲ್ಲವಷ್ಟೇ 
ಅಲ್ಲದೆ, ಹೊರ ಮೂಲಗಳಿಂದ ಅಂಥವುಗಳ ಸಂಕರವಾದಾಗ್ಯೂ ಅವುಗಳ ನೈಸರ್ಗಿಕ 
ಉಷ್ಣಸಹಿಷ್ಣುತೆಯು ಪರಿಸರದ ಆಮಾಯತೆಯ ಪ್ರಭಾವದಿಂದಾಗಿ ತುಂಬಾ ಕಡಮೆ 
ಯಾಗುತ್ತದೆಂದು ಕಂಡುಬಂದಿದೆ. ಈ ಕಾರಣದಿಂದಾಗಿಯೇ pಗ ಮೌಲ್ಯವು 4.5 
ಕ್ಕಿಂತ ಕಡಮೆಯಿರುವ ಆಹಾರ ಪದಾರ್ಥಗಳಿಗೆ ಪ್ಯಾಸ್ಟರೈಸೇಶನ್‌ ಮಟ್ಟದ 
ಉಷ್ಣಸಂಸ್ಕರಣವೇ ಸಾಕಾಗುತ್ತದೆಂದು ಹಿಂದೆಯೇ ತಿಳಿಸಿದೆ. ಇಂತಹ ಉಷ್ಣಸಂಸ್ಕರಣ 
ವನ್ನು 100°€ ಅಥವಾ ಅದಕ್ಕಿಂತ ಕೆಳಗಿನ ಉಷ್ಣತೆಯಲ್ಲಿ ನೆರವೇರಿಸಬಹುದಾದುದ 
ರಿಂದ ಬಿಸಿನೀರಿನ ಸಹಾಯದಿಂದಲೇ ಉಷ್ಣವನ್ನು ಡಬ್ಬಿಗಳಿಗೆ ಒದಗಿಸಬಹುದು. ಇವಕ್ಕೆ 
ಉಗಿಹಂಡೆಯ ಅಧಿಕ ಉಷ್ಣತೆಯು ಅವಶ್ಯವಿರುವುದಿಲ್ಲ. ಕ್ಲಾ. ಬಾಟ್ಯುಲಿನಮ್‌ 
ಮೊದಲಾದ ಬೀಜಾಣುಗಳನ್ನು ರಚಿಸುವ ಸಾಮರ್ಥ್ಯವುಳ್ಳ ಅನೇಕ ಅಣುಜೀವಿ 
ಗಳ ಉಷ್ಣನಿರೋಧಕಶಕ್ತಿಯು ಪರಿಸರದ ಅಥವಾ ಕಾಯಿಸುವ ಮಾಧ್ಯಮದ 
ಆಮ್ಲಾಯತೆಯಿಂದ ಹೇಗೆ ವ್ಯತ್ಕಾಸವಾಗುವುದೆಂಬುದನ್ನು "ಬಿಗೆಲೊ' "ಎಸ್ಟಿ' 
" ಮೆಯರ್‌' "ಕ್ರುಎಸ್‌' " ವೈಸ್‌' ಮೊದಲಾದವರು ಪ್ರಯೋಗಗಳ ಮೂಲಕ 
ಅಭ್ಯಸಿಸಿದ್ದಾರೆ. ವೈಸ್‌ನ ಒಂದು ಪ್ರಯೋಗದಲ್ಲಿ, ಹಣ್ಣು ಹಂಪಲು, 
ಟೊಮೆಟೊ, ಹರಿವೆ, ಬಟಾಟೆ, ಜೋಳ, ಸಿಗಡಿ ಮೊದಲಾದ ವಿವಿಧ pಟ 


122 “ಕ್ಯಾನಿಂಗ್‌' ಅಹಾರ ಜೋಪಾಸನೆಯ ಒಂದು ಆಧುನಿಕ ವಿಧಾನ 


ಮೌಲ್ಯಗಳುಳ್ಳ ಆಹಾರ ಪದಾರ್ಥಗಳಲ್ಲಿ ಕ್ಲಾ. ಬಾಟ್ಕುಲಿನಮ್‌ನ ಬೀಜಾಣುಗಳನ್ನು 
ಸೇರಿಸಿ ಅವುಗಳ ಉಷ್ಣನಿರೋಧಶಕ್ತಿಯನ್ನು ನಿರ್ಧರಿಸಿದಾಗ, 1000 ನಲ್ಲಿ ಏಣ ಬೆಲೆ 
3.0 ಇರುವಾಗ ಬೀಜಾಣುಗಳ ಉಷ್ಣವಿನಾಶ ಕಾಲವು 10 ನಿಮಿಷ ಮಾತ್ರವಿದ್ದು, pಗ 
5.05 ಇರುವ ಕ್ಕಾರಟ್‌ನಲ್ಲಿ 90 ನಿಮಿಷಗಳಷ್ಟೂ, pಗೆ 7.0 ಇರುವ ಸಿಗಡಿಯಲ್ಲಿ 
150 ನಿಮಿಷಗಳಷ್ಟೂ ಇರುವುದೆಂದು ನಿದರ್ಶಿಸಲ್ಪಟ್ಟಿದೆ. ಸಿಟ್ರಿಕ್‌, ಅಸೆಟಿಕ್‌ ಮತ್ತು 
ಲ್ಯಾಕ್ಟಿಕ್‌ ಆಮ್ಲಗಳು ವಿವಿಧ ಮಿತಿಯಲ್ಲಿ ಅಣುಜೀವಿಗಳ ಉಷ್ಣನಿರೋಧಕತೆಯನ್ನು 
ಕಡಮೆ ಮಾಡುವುದೂ ಪ್ರಯೋಗಗಳಿಂದ ಸಾಧಿಸಲ್ಪಟ್ಟಿದೆ. ಹೆಚ್ಚಿನ ಎಲ್ಲ ಅಣುಜೀವಿ 
ಗಳ ಉಷ್ಣನಿರೋಧಕ ಶಕ್ತಿಗಳು ತಟಸ್ಥ ಆಹಾರ (೧8 7.0) ಗಳಲ್ಲಿ ಅತ್ಯಧಿಕ ಮಟ್ಟ 
ವನ್ನು ತಲುಪುವುವೆಂದು ತಿಳಿದಿದೆ. ಈ ಕಾರಣದಿ:ದಾಗಿ, ಆಹಾರ ಪದಾರ್ಥಗಳನ್ನು 
ಉಷ್ಣ ಸಂಸ್ಕರಣಕ್ಕೆ ಗುರಿಪಡಿಸುವಾಗ ದೀರ್ಫ್ಥಕಾಲ ಆಧಿಕ ಉಷ್ಣತೆಗೆ ಬಿಸಿ ಮಾಡಿ 
ಕೊಳ್ಳುವುದರಿಂದ ಆಹಾರವು ಕೆಡುವ ಸಂದರ್ಭವಿದ್ದಲ್ಲಿ ಅಂತಹ ಆಹಾರಗಳಿಗೆ ತಿನ್ನಲು 
ಯೋಗ್ಯವಾದ ಸಾವಯವ ಆಮ್ಲಗಳನ್ನು ಬೆರಸಿ, ಅವುಗಳ pಗೆ ಮೌಲ್ಯವನ್ನಿಳಿಸಿ 
ಕೊಂಡು, ಕಡಮೆ ತೀಕ್ಷ್ಣತೆಯ ಉಷ್ಣ ಪರಿಷ್ಕರಣದಿಂದಲೇ ಕಾರ್ಯವನ್ನು ಸಾಧಿಸಬಹು 
ದೆಂಬ ಸಾಧ್ಯತೆಯು ವ್ಯಾವಹಾರಿಕವಾಗಿ ಉಪಯುಕ್ತವಾಗುತ್ತದೆ. 


4) ಬೀಜಾಣುಗಳ ಪ್ರಾಯ ಮತ್ತು ಉಷ್ಕನಿಕೋಧಕ ಶಕ್ತಿ: 
ಉಷ್ಣನಿರೋಧಕ ಶಕ್ತಿಯ ಮೇಲೆ ಬೀಜಾಣುಗಳ ವಯಸ್ಸಿನ ಪ್ರಭಾವವನ್ನೂ ಅನೇಕರು 
ಅಭ್ಯಸಿಸಿದ್ದಾರೆ. ಎಸ್ಟಿ ಮತ್ತು ಮೆಯರ್‌ ಎಂಬವರ ಪ್ರಯೋಗಗಳಿಂದ ಕಂಡುಬಂದ 
ಮುಖ್ಯ ವಿಚಾರವೇನೆಂದರೆ, ಕ್ಲಾ. ಬಾಟ್ಕುಲಿನಮ್‌ ಜಾತಿಯ ಅಣುಜೀವಿಗಳಲ್ಲಿ 
ಬೀಜಾಣುಗಳು ರಚಿತವಾಗಿ ತುಂಬಾ ಕಾಲವು ಕಳೆದಿದ್ದರೆ ಅವುಗಳ ಉಷ್ಣನಿರೋಧಕ 
ಶಕ್ತಿಯು ಕಡಮೆಯಾಗುತ್ತದೆ. ಕಡಮೆ ವಯಸ್ಸಾದ ಹಾಗೂ ಒದ್ದೆಯಾದ ಬೀಜಾಣು 
ಗಳು ಮುದಿ ಮತ್ತು ಶುಷ್ಕ ಬೀಜಾಣುಗಳಿಗಿಂತ ಅಧಿಕ ಮಟ್ಟದ ಉಷ್ಣನಿರೋಧ 
ಕತೆಯನ್ನು ಪ್ರದರ್ಶಿಸುತ್ತವೆ. ಸೋಮರ್ಸ್‌ ಎಂಬುವರ ಪ್ರಯೋಗಗಳು 4 ರಿಂದ 
8 ದಿನವಾದ ಬೀಜಾಣುಗಳು (ಕ್ಲಾ. ಬಾಟ್ಯುಲಿನಮ್‌) ಅತ್ಯಧಿಕವಾದ ಉಷ್ಣನಿರೋಧಕ 
ಶಕ್ತಿಯನ್ನು ಪಡೆದಿರುತ್ತವೆಂದು ತೋರಿಸಿದವು. ಇನ್ನು ಕೆಲವು ವಾಯ್ವಣುಜೀವಿಗಳ 
ಬೀಜಾಣುಗಳ ಉಷ್ಣನಿರೋಧಕಶಕ್ತಿಯು ಬೀಜಾಣುಗಳು ರಚಿತವಾದ ಒಂದು ವರ್ಷ 
ಕಾಲದವರೆಗೂ ಹೆಚ್ಚುತ್ತಾ ಹೋಗುವುದು. `ಕ್ಯುರಾನ್‌' ಎಂಬುವರ ಪ್ರಯೋಗಗಳಿಂದ 

೪ಿದುಬುದಿದೆ. "ಬ್ಯಾಶ್‌ಫರ್ಡ್‌' ಎಂಬುವರ ಕ್ಲಾ. ಸ್ಪೊರೊಜಿನಸ್‌ ಜಾತಿಯ 
ಬೀಜಾಣುಗಳಲ್ಲಿ ಉಷ್ಣನಿರೋಧಕ ಶಕ್ತಿಯು 7 ರಿಂದ 14 ದಿನಗಳವರೆಗೆ ಗರಿಷ್ಠ ಮಟ್ಟ 
ದಲ್ಲಿರುತ್ತದೆಂದು ತೋರಿಸಿಕೊಟ್ಟರು. "ಸಕಾಗಂಚಿ' ಮತ್ತು "ಅಮಾಹ' ಎಂಬು 
ವರ ಬ್ಯಾಸಿಲಸ್‌ ಸಟ್ಲಿಸ್‌ ಬೀಜಾಣುಗಳ ಮೇಲಿನ ಪ್ರಯೋಗಗಳಲ್ಲಿ ಅವುಗಳ 
ಉಷ್ಣನಿರೋಧಕ ಶಕ್ತಿಯು 10 ದಿನಗಳವರೆಗೆ ಅಧಿಕವಾಗಿದ್ದು ಆ ಮೇಲೆ ನಿಧಾನವಾಗಿ 


ಆಹಾರ ಪದಾರ್ಥಗಳ ಉಷ್ಣಸಂಸ್ಕರಣ 123 


ಕ್ಷೀಣಿಸುವುದು ಕಂಡುಬಂದಿದೆ. ಒಟ್ಟಾರೆ ಹೇಳುವುದರಲ್ಲಿ ಬೀಜಾಣುಗಳು ಮುದಿ 
ಯಾದಂತೆ ಅವುಗಳ ಉಷ್ಣಸಹಿಸ್ಥತೆಯೂ ಕ್ಷಯಿಸುತ್ತದೆನ್ನಬಹುದು. 


5) ಉಷ್ಣನಿರೋಧಕ ಶಕ್ತಿಯ ಮೇಲೆ ಕೆಲವು ಆಹಾರಾಂಶಗಳ 
ಪ್ರಭಾವ: ಆಹಾರ ಪದಾರ್ಥಗಳಲ್ಲಿ ಸಾಮಾನ್ಯವಾಗಿ ಇರತಕ್ಕ ಉಪ್ಪ, ಸಕ್ಕರೆ, 
ಕೊಬ್ಬುತೈಲ ಮೊದಲಾದ ಅಂಶಗಳೂ ಸಹ ಅಣುಜೀವಿಗಳ ಉಷ್ಣನಿರೋಧಕ ಶಕ್ತಿಯ 
ಮೇಲೆ ಪ್ರಭಾವ ಬೀರುವುದು ತಿಳಿದುಬಂದಿದೆ. ಆಹಾರದಲ್ಲಿ ಉಪ್ಪಿನ ಅಂಶವು ಶೇಕಡ 
1 ರಿಂದ 2ರವರೆಗೆ ಇದ್ದಲ್ಲಿ ಬೀಜಾಣುಗಳ ಉಷ್ಣಸಹಿಷ್ಣು ತೆಯು ಹೆಚ್ಚುವುದೆಂತಲೂ 
ಶೇಕಡಾ 3 ಕ್ಕಿಂತ ಮಿಕ್ಕಿದ ಉಪ್ಪಿನ ಪ್ರಮಾಣವಿದ್ದಾಗ ಕ್ಲಾ. ಬಾಟ್ಕುಲಿನಮ್‌ ಬೀಜಾಣು 
ಗಳ ಉಷ್ಣನಿರೋಧಕ ಶಕ್ತಿಯು ಕ್ಷೀಣಿಸುತ್ತದೆಂತಲೂ ಎಸ್ಟಿ, ಮೆಯರ್‌ ಹಾಗೂ ವೈಸ್‌ರ 
ಪ್ರಯೋಗಗಳು ನಿದರ್ಶಿಸಿರುತ್ತವೆ. ಶೇಕಡಾ 8 ಅಂಶಕ್ಕಿಂತ ಅಧಿಕವಾದಾಗ ಉಪ್ಪು 
ನಿಶ್ಚಯವಾಗಿಯೂ ಅಣುಜೀವಿಗಳ ಉಷ್ಣಸಹಿಷ್ಣುತೆಯನ್ನು ತುಂಬಾ ಕಡಮೆ ಮಾಡುವು 
ದೆಂದು ತಿಳಿದುಬಂದದೆ. ಆಹಾರದಲ್ಲಿರುವ ಸಕ್ಕರೆಯ ಪ್ರಮಾಣವು ಅಧಿಕವಾದಂತೆಲ್ಲ 
ಅಣುಜೀವಿಗಳ ಉಷ್ಣನಿರೋಧಕ ಶಕ್ತಿಯು ಹೆಚ್ಚುತ್ತದೆಂಬುದನ್ನು ಅನೇಕ ಅಣುಜೀವಿ 
ಗಳಿಗೆ ಸಂಬಂಧಿಸಿದ ಪ್ರಯೋಗಗಳಿಂದ ತಿಳಿಯಬಹುದು. ಉದಾಹರಣೆಗಾಗಿ, ಬ್ಯಾಸಿ 
ಲಸ್‌ ಸ್ಲಿಯರೊಥರ್ಮಾಫಿಲಸ್‌ ಅಣುಗಳ ಬೀಜಾಣುಗಳು ಸಕ್ಕರೆಯಿಲ್ಲದ ಪರಿಸರದಲ್ಲಿ 
250°Fನ ಉಷ್ಣತಾಮಾನವನ್ನು 28 ನಿಮಿಷ ಎದುರಿಸಬಲ್ಲುವಾದರೆ, ಶೇಕಡ 30ರಷ್ಟು 
ಸಕ್ಕರೆಯಿದ್ದಲ್ಲಿ 40 ನಿಮಿಷ ಹಾಗೂ ಶೇಕಡ 70 ರಷ್ಟು ಸಕ್ಕರೆಯಿದ್ದಾಗ 90 ನಿಮಿಷ 
ಸಹಿಸಿಕೊಳ್ಳಬಲ್ಲವು. ಹೀಗೆ ಅಧಿಕ ಪ್ರಾಬಲ್ಯದ ಸಕ್ಕರೆ ಅಥವಾ ಅದರ ದ್ರಾವಣಗಳು 
ಬೀಜಾಣುಗಳಿಗೆ ರಕ್ಷಕವಾಗಿ ವರ್ತಿಸುವುದು ಬಾಕಿ ಕೆಲವು ಅಣುಜೀವಿಗಳ (ಉದಾ. ಕ್ಲಾ. 
ಬಾಟ್ಕುಲಿನಮ್‌) ವಿಷಯವಾಗಿಯೂ ಕಂಡುಬಂದಿರುವುದು. ಕೊಬ್ಬುತೈಲಗಳು ಸಹ 
ಬೀಜಾಣುಗಳಿಗೆ ಹಾಗೂ ಬೀಜಾಣುಗಳನ್ನು ರಚಿಸಿಕೊಳ್ಳಲಾರದ ಅಣುಜೀವಿಗಳಿಗೆ 
ಕೂಡ ಕೆಲವೊಮ್ಮೆ ಅತಿಶಯವಾದ ಉಷ್ಣನಿರೋಧಕ ಶಕ್ತಿಯನ್ನು ಒದಗಿಸಿಕೊಡುತ್ತ 
ದೆಂಬುದನ್ನು ಈ ಹಿಂದೆಯೇ ಸೂಚಿಸಿದೆ. ಕೆಲವು ಸಂಬಾರ ಜೀನಸುಗಳ ಪರಿಣಾಮವು 
ಇದಕ್ಕೆ ವಿರೋಧವಾಗಿರುವುದನ್ನು ಅನೇಕ ಪಾಶ್ಚಿಮಾತ್ಯ ಹಾಗೂ ಭಾರತೀಯ ವಿಜ್ಞಾನಿ 
ಗಳು ತೋರಿಸಿದ್ದಾರೆ. ಮೆಣಸು, ಯಾಲಕ್ಕಿ, ಲವಂಗ, ಸಾಸಿವೆ ಮೊದಲಾದ ಪದಾರ್ಥ 
ಗಳಲ್ಲಿರುವ ಕೆಲವು ಶಕ್ತಿಶಾಲಿ ರಾಸಾಯನಿಕಗಳೇ ಅಣುಜೀವಿಗಳ ಉಷ್ಣಸಹಿಷ್ಣುತೆಯನ್ನು 
ಕುಂದಿಸಲು ಕಾರಣವಾಗುತ್ತವೆಂದು ತಿಳಿದುಬಂದಿದೆ. ಸಾಸಿವೆ ಎಣ್ಣೆಯಲ್ಲಿರುವ "ಅಲೈಲ್‌ 
ಐಸೊಥಯೊಸಯನೇಟ್‌' ಎಂಬುದು ಇಂತಹ ಪದಾರ್ಥವಾಗಿದೆ. 


6) ಕೆಲವು ರಾಸಾಯನಿಕಗಳ ಪ್ರಭಾವ: ಆಹಾರ ಪದಾರ್ಥಗಳು 
ಕೆಡದಂತೆ ಜೋಪಾಸನೆ ಮಾಡಿಡಲು ಉಷ್ಣದ ಬದಲಾಗಿ ಕೆಲವು ರಾಸಾಯನಿಕ ಪದಾರ್ಥ 
ಗಳನ್ನು ಉಪಯೋಗಿಸಬಹುದೆಂದು ತಿಳಿದಿದೆ. ಸಲ್ಫರ್‌ ಡೈಆಕ್ಸೈಡ್‌, ಬೆನ್‌ಜಾಯಿಕ್‌ 


\ 


124 “ಕ್ಯಾನಿಂಗ್‌' ಆಹಾರ ಜೋಪಾಸನೆಯ ಒಂದು ಅಧುನಿಕ ವಿಧಾನ 


ಆಮ್ಲ, ಎಥಿಲಿನ್‌ ಡೈಆಕ್ಸೈಡ್‌ ನಂತಹ ಪದಾರ್ಥಗಳನ್ನು ಆಹಾರಕ್ಕೆ ಬೆರೆಸಿದಾಗ 
ಅದರಲ್ಲಿರುವ ಅಣುಜೀವಿಗಳ ಅಭಿವೃದ್ಧಿಗೆ ತೊಡಕಾಗುವುದು ಮಾತ್ರವಲ್ಲದೆ, ಅವುಗಳ 
ಉಷ್ಣನಿರೋಧಕ ಶಕ್ತಿಯೂ ಕುಂಠಿತವಾಗುತ್ತದೆ. ಇದೇ ರೀತಿಯಲ್ಲಿ "ಸಟ್ಲಿನ್‌', "ನಿಸಿನ್‌' 
ಮೊದಲಾದ ಪ್ರಬಲ ರಾಸಾಯನಿಕಗಳು ಅಲ್ಪಮಿಶಿಯಲ್ಲಿ (ಮಿಲಿಯಭಾಗ ಆಹಾರದಲ್ಲಿ 
10 ರಿಂದ 20 ಭಾಗದಷ್ಟು) ಸೇರಿಸಲ್ಪಟ್ಟಾಗಲೂ ಕೆಲವು ಅಣುಜೀವಿಗಳ ಉಷ್ಣನಿರೋ 
ಧಕ ಶಕ್ತಿಯು ಅರ್ಧ ೈರ್ಧ ಅಥವಾ ಅದಕ್ಕೂ ಹೆಚ್ಚಾಗಿ ಕ್ಷೀಣಿಸುತ್ತದೆಂದು ಕಂಡು 
ಹಿಡಿದಿದ್ದಾರೆ. ಆದರೆ, ಇಂತಹ ರಾಸಾಯನಿಕಗಳನ್ನು ಬೆರೆಸಿದ ಆಹಾರಗಳನ್ನು ದೀರ್ಫ 
ಕಾಲ ಉಪಯೋಗಿಸುವವರ ಆರೋಗ್ಯದ ಮೇಲೆ ಯಾವ ದುಷ್ಪರಿಣಾಮಗಳೂ ಆಗ 
ಲಾರವು ಎಂಬುದನ್ನು ನಿಸ್ಸಂಶಯವಾಗಿ ಸಾಧಿಸುವುದರ ಕ್ಲಿಷ್ಟತೆಯಿಂದಾಗಿ, ಇವುಗಳ 
ಉಪಯೋಗದ ಪ್ರಯೋಜನವನ್ನು ಕ್ಯಾನಿಂಗ್‌ ವಿಧಾನದಲ್ಲಿ ಬಳಸಿಕೊಳ್ಳಲಾಗುವುದಿಲ್ಲ. 


7) ಇತರ ಕಾರಣಗಳು: ಮೇಲೆ ಹೇಳಿದವುಗಳಲ್ಲದೆ ಇನ್ನೂ ಹಲವಾರು 

ಕಾರಣಗಳಿಂದ ಅಣುಜೀವಿಗಳ ಬೀಜಾಣುಗಳ ಉಷ್ಣನಿರೋಧ ಶಕ್ತಿಯು ಸಂದರ್ಭಕ್ಕನು 
ಸಾರವಾಗಿ ವ್ಯತ್ಯಾಸ ಹೊಂದಬಹುದು. ಅಣುಜೀವಿಗಳಿಂದ ಬೀಜಾಣುಗಳ ರಚನೆ 
ಯಾಗುವ ಸಮಯದಲ್ಲಿ ಅವುಗಳ ಪರಿಸರದ ಸ್ಥಿತಿಗತಿಗಳು ಬೀಜಾಣುಗಳ ಉಷ್ಣ 
ಸಹಿಷ್ಣುತೆಯ ಬದಲಾವಣೆಗಳಿಗೆ ಕಾರಣವಾಗುವುದಿದೆ. ಅಧಿಕ ಉಷ್ಣತೆಯಲ್ಲಿ ಉತ್ಪಾದಿತ 
ವಾದ ಬೀಜಾಣುಗಳು ಕಡಮೆ ಉಷ್ಣತೆಯಲ್ಲಿ ಉಂಟಾದವಕ್ಕಿಂತ ಭಿನ್ನವಾದ ಉಷ್ಣ 
ಹಿಷ್ಣುತೆಯನ್ನು ಪ್ರದರ್ಶಿಸುವುದೂ, ಜೀವಾಣುರಹಿತ ಮಾಧ್ಯಮದಲ್ಲಿ ಹುಟ್ಟಿದ 
ೀಜಾಣುಗಳು ಇತರ ಬೀಜಾಣುಗಳಿಗಿಂತ ಅಧಿಕ ಉಷ್ಣನಿರೋಧಕತೆಯನ್ನು ಪಡೆಯು 
ವುದೂ, ಮಾಧ್ಯಮದಲ್ಲಿ ಕಬ್ಬಿಣ ಮತ್ತು ಕ್ಯಾಲ್ಸಿಯಂಗಳ ಆಯಾನುಗಳು ಇರುವಾಗ 
ಉಷ್ಣನಿರೋಧಕ ಶಕ್ತಿಯು ಹೆಚ್ಚುಕಡಮೆಯಾಗುವುದೂ, ಪುನರುಜ್ಜೀವನ ಮಾಧ್ಯಮಗಳ 
ಸ್ವಭಾವ ವ್ಯತ್ಯಾಸಗಳಿಂದ ಉಷ್ಣನಿರೋಧಕ ಶಕ್ತಿಯಲ್ಲಿ ಕಂಡುಬರುವ ವ್ಯತ್ಯಾಸಗಳೂ, 
ಇವಕ್ಕೆ ಕೆಲವು ಉದಾಹರಣೆಗಳಾಗಿವೆ. ಈ ಎಲ್ಲ ಕಾರಣಗಳಿಂದಾಗಿ ಅಣುಜೀವಿಗಳಲ್ಲಿ 
ಯಾವುದೊಂದು ಜಾತಿಯ ಅಥವಾ ಉಪಜಾತಿಯ ಬೀಜಾಣುಗಳ ಉಷ್ಣನಿರೋಧಕ 
ಶಕ್ತಿಯನ್ನು ಇಂತಿಷ್ಟೇ ಎಂದು ಮುಂದಾಗಿ ಹೇಳುವುದಕ್ಕೆ ಅಸಾಧ್ಯವಾಗುವುದು. ಪ್ರತಿ 
ಯೊಂದು ಸಂದರ್ಭದಲ್ಲಿ ಸಂಬಂಧಪಟ್ಟ ಬೀಜಾಣುಗಳ ಉಷ್ಣಸಹಿಷ್ಣು ತೆಯನ್ನು 
ಪ್ರಯೋಗತಃ ನಿರ್ಧರಿಸಿಕೊಂಡೇ ತಿಳಿದುಕೊಳ್ಳಬೇಕಾಗುತ್ತದೆ. 


೩೬ 


i © 


ಡಬ್ಬಿಯ ಆಹಾರಗಳಲ್ಲಿ ಉಷ್ಮಪ್ಪನೇಶ ಮೆತ್ತು ಉಷ್ಣಪ್ರಸಾರ : 
ಡಬ್ಬಿಯ ಆಹಾರಗಳ ಉಷ್ಣಸಂಸ್ಕರಣದ ಒಂದು ಮುಖವು ಆಹಾರದಲ್ಲಿರಬಹುದಾದ 
ಅಣುಜೀವಿಗಳ ಉಷ್ಣ ನಿರೋಧಕ ಶಕ್ತಿಯಾಗಿದ್ದರೆ, ಇನ್ನೊಂದು ಮುಖವು ಡಬ್ಬಿ 
ಯೊಳಗೆ ಶಾಖವು ಹೇಗೆ ಮತ್ತು ಎಷ್ಟು ತೀವ್ರವಾಗಿ ಪ್ರವೇಶಿಸುತ್ತದೆ ಮತ್ತು ಡಬ್ಬಿ 
ಯೊಳಗಿನ ಆಹಾರದ ಎಲ್ಲ ಭಾಗಗೆಳು ಯಾವ ರೀತಿಯಲ್ಲಿ ಉಷ್ಣ ತೆಯನ್ನು ಪಡೆಯು 


ಆಹಾರ ಪದಾರ್ಥಗಳ ಉಷ್ಣಸಂಸ್ಕರಣ 125 


ತ್ತವೆ ಎಂಬುದಾಗಿದೆ. ಉಷ್ಣಪ್ಪವೇಶ ಮತ್ತು ಉಷ್ಣಪ್ರಸಾರದ ವಿಧಾನಗಳು ಪೂರ್ತಿ 
ಯಾಗಿ ಭೌತಶಾಸ್ತ್ರದ ತತ್ವಗಳನ್ನೇ ಅನುಸರಿಸಿರುತ್ತವೆ. ಆಹಾರದಿಂದ ತುಂಬಿದ ಡಬ್ಬಿ 
ಗಳನ್ನು ಉಷ್ಣಸಂಸ್ಕರಣಕ್ಕೆ ಗುರಿಪಡಿಸುವಾಗೆ ಬಿಸಿ ನೀರಿನಲ್ಲಾಗಲಿ ಉಗಿಹಂಡೆಗಳಲ್ಲಾಗಲಿ 
ಇರಿಸಿದ ಡಬ್ಬಿಗಳನ್ನು ಹೊರಗಿನಿಂದ ಶಾಖವನ್ನೊದಗಿಸಿಕೊಟ್ಟು ಬಿಸಿ ಮಾಡುತ್ತೇವೆ. 
ಆಗ ಶಾಖವು ಡಬ್ಬಿಯ ಹಾಳೆಯ ಮೂಲಕವಾಗಿ ಪ್ರವೇಶಿಸಿ ಸುತ್ತಲಿಂದಲೂ ಡಬ್ಬಿಯ 
ಕೇಂದ್ರದ ಕಡೆಗೆ ಪ್ರಸರಿಸುವುದು. ಡಬ್ಬಿಗೆ ಸಮಾಪವಿರುವ ಆಹಾರದ ಭಾಗಗಳು 
ಮೊತ್ತಮೊದಲಾಗಿಯೂ ಒಳಪ್ರದೇಶದ ಆಹಾರ ಭಾಗಗಳು ತಡವಾಗಿಯೂ ಬಿಸಿ 
ಯೇರುತ್ತ ಹೋಗಂವುದು ಸಹಜವಾಗಿದೆ. ' ಅಂದರೆ, ಡಬ್ಬಿಯೊಳಗಿನ ಎಲ್ಲ ಆಹಾರ 
. ವನ್ನೂ ಒಮ್ಮೆಲೆ ಸರಿಸಮಾನವಾಗಿ ಬಿಸಿ ಮಾಡುವುದಾಗಲಿ ಉನ್ನತ ಉಷ್ಣತೆಗೆ ಏರಿಸು 
ವುದಾಗಲಿ ಈ ವಿಧಾನದಲ್ಲಿ ಸಾಧ್ಯವಿಲ್ಲ. ಪ್ರತಿಯೊಂದು ಡಬ್ಬಿಯೊಳಗಡೆ, ಡಬ್ಬಿಯ 
ಗಾತ್ರ, ಆಕಾರ, ಆಹಾರದ ಸ್ವಭಾವಗಳನ್ನು ಹೊಂದಿಕೊಂಡು ಕಟ್ಟಕಡೆಗೆ ಬಿಸಿಯಾಗುವ 
(ಶಾಖವನ್ನು ಪಡೆಯುವ) ಬಿಂದು ಅಥವಾ ಭಾಗೆವಿರುತ್ತದೆ. ಈ ಪ್ರದೇಶವನ್ನು 
ಡಬ್ಬಿಯ ಆಹಾರದ "ಶೀತಲ ಬಿಂದು' ಎಂದು ಕರೆಯಬಹುದು. ಯಾವುದೊಂದು 
ಡಬ್ಬಿಯ ಆಹಾರವು ಉಷ್ಣಸಂಸ್ಕರಣದ ಪೂರ್ತಿ ಪರಿಣಾಮವನ್ನು ಹೊಂದಬೇಕಾದರೆ 
ಈ ಶೀತಲ ಬಿಂದುವು ಕೂಡ ಸಾಕಷ್ಟು ಶಾಖವನ್ನು ಪಡೆದು ಆ ಸ್ಥಳದಲ್ಲಿರಬಹುದಾದ 
ಅಣುಜೀವಿ ಅಥವಾ ಬೀಜಾಣುಗಳು ನಾಶವಾಗತಕ್ಕದ್ದು. 


ಶೀತಲ ಬಿಂದುವಿನ ಸ್ಥಾನ ನಿರ್ಧಾರ: ಡಬ್ಬಿಯ ಒಳಗಿನ ಯಾವ 
ಭಾಗದ ಆಹಾರವು ಅತ್ಯಂತ ತಡವಾಗಿ ಶಾಖವನ್ನು ಪಡೆಯುಸ್ತದೆಂಬುದನ್ನು ನಿರ್ಧರಿಸಿ 
ಕೊಳ್ಳುವುದು ಮುಖ್ಯವಾದ ವಿಚಾರವಾಗಿದೆ. ಈ ಬಿಂದುವಿನಲ್ಲಿ ಸಾಕಷ್ಟು ಉಷ್ಣ 
ಸಂಸ್ಕರಣ ಉಂಟಾದರೆ ಡಬ್ಬಿಯೊಳಗಿನ ಇತರ ಎಲ್ಲ ಭಾಗಗಳಲ್ಲಿನ ಆಹಾರಗಳೂ 
ಸಂಸ್ಕರಿಸಲ್ಪಟ್ಟವೆಂದು ಭಾವಿಸಬಹುದಲ್ಲವೆ. ಈ ಶೀತಲ ಬಿಂದುವನ್ನು ಕಂಡು 
ಹಿಡಿಯುವುದಕ್ಕಾಗಿ ಯಾವುದೊಂದು . ಆಹಾರ ಡಬ್ಬಿಯೊಳಗೆ ವಿವಿಧ ಸ್ಥಾನಗಳಲ್ಲಿ 
ಉಷ್ಣತಾಮಾಪಕದ ಗೋಲಕವನ್ನಾಗಲಿ ಉಷ್ಣತೆಯನ್ನಳಿಯುವ ಲೋಹಯುಗ್ಮ 
ತುದಿಯನ್ನಾಗಲಿ ತೂರಿಸಿಟ್ಟು, ಡಬ್ಬಿಯನ್ನು ಬಿಸಿಮಾಡುವ ಪ್ರಯೋಗಗಳನ್ನು 
ನಡೆಯಿಸಬೇಕಾಗುತ್ತದೆ. ಅನೇಕ ಪ್ರಯೋಗಗಳ ಫಲಿತಾಂಶಗಳಿಂದ ಡಬ್ಬಿಯೊಳಗಿನ 
ಶೀತಲ ಬಿಂದುವಿನ ಸರಿಯಾದ ಸ್ಥಾನವನ್ನು ನಿಖರವಾಗಿ ತಿಳಿದುಕೊಳ್ಳಬಹುದು. 


ಶಾಖವು (1) ಉಷ್ಣವಹನ (2) ಉಷ್ಣಚಲನ ಮತ್ತು (3) ಉಷ್ಣವಿಕಿರಣ 
ಎಂಬ ಮೂರು ವಿಧಾನಗಳಲ್ಲಿ ಪ್ರಸಾರವಾಗುತ್ತದೆಂದು ಕೇಳಿರುವಿರಷ್ಟೆ. ಡಬ್ಬಿಯ 
ಆಹಾರಗಳಲ್ಲಿ ಉಷ್ಣಪ್ಪಸಾರವು ಮೇಲಿನವುಗಳಲ್ಲಿ ಮೊದಲಿನ ಎರಡು ಕ್ರಮಗಳಿಂದ 
ಮಾತ್ರ ಜರುಗಬಲ್ಲದು. ಉಷ್ಣವಿಕಿರಣ ವಿಧಾನವು ಆಹಾರಗಳ ಉಷ್ಣಸಂಸ್ಕರಣ 
ಕ್ರಮಕ್ಕೆ ಅನ್ವಯಿಸುವುದಿಲ್ಲ. ಘನಪದಾರ್ಥಗಳಲ್ಲಿ ಉಷ್ಣವು ವಹನ ಕ್ರಮದಿಂದಲೂ, 


ಕ 


126 "ಕ್ಯಾನಿಂಗ್‌' ಆಹಾರ ಜೋಪಾಸನೆಯ ಒಂದು ಆಧುನಿಕ ವಿಧಾನ 


ದ್ರವಗಳಲ್ಲಿ ಚಲನದಿಂದಲೂ, ಘನದ್ರವಗಳ ಮಿಶ್ರಣಗಳಲ್ಲಿ ಭಾಗಶಃ ಚಲನದಿ:ದಲೂ 
ಪ್ರಸಾರವಾಗುವುದು. ಹೆಚ್ಚಿನ ಎಲ್ಲ ಆಹಾರದ ಡಬ್ಬಿಗೇಲ್ಲಿ ಘನ ಮತ್ತು ದ್ರವರೂಪದ 
ಪದಾರ್ಥಗಳು ಇದ್ದೇ ಇರುವುವು. ಆದರೆ ಕೆಲವು ಆಹಾರಗಳಲ್ಲಿ ಘನವಸ್ತುಗಳೇ 
ಬಹು ಅಂಶವಾಗಿಯೂ ಇನ್ನು ಕೆಲವಲ್ಲಿ ದ್ರವಗಳೇ ಬಹಳಪಾಗಿಯೂ ಇರಬಹುದು. 
ಹೀಗಾಗಿ ಡಬ್ಬಿಯ ಆಹಾರಗಳನ್ನು ಅವುಗಳಲ್ಲಿರುವ ಘನ ದ್ರವಾಂಶಗಳ ದಾಮಾಶೆ 
ಯನ್ನನುಸರಿಸಿ, ಮುಖ್ಯವಾಗಿ ಉಷ್ಣವಹನದಿಂದ ಬಿಸಿಯೇರುವ ಆಹಾರಗಳು, ಮುಖ್ಯ 
ವಾಗಿ ಉಷ್ಣಚಲನದಿ:ದ ಬಿಸಿಯಾಗುವ ಆಹಾರಗಳು ಮತ್ತು ಮಿಶ್ರವಿಧಾನದಿಂದ 
ಬಿಸಿಯೇರುವ ಉತ್ಪನ್ನೆಗಳು ಎಂದು ವಿಂಗಡಿಸಿಕೊಳ್ಳಬಹುದು. ಸ್ತಂಭಾಕಾರದ ಡಬ್ಬಿ 
ಗಳಲ್ಲಿ ಆಹಾರವನ್ನು, ಡಬ್ಬಿಗಳನ್ನು ನೆಟ್ಟಗೆ ನಿಲ್ಲಿಸಿ ಸಂಸ್ಕರಿಸುವಾಗ, ಉಷ್ಣವಹನ 
ಕ್ರಮದಿಂದ ಬಿಸಿಯೇರುವ ಸ:ದರ್ಭಗಳಲ್ಲಿ ಶೀತಲ ಬಿಂದುವು ಡಬ್ಬಿಯ ಲಂಬಾಕ್ಷದ 
ಮಧ್ಯಭಾಗದಲ್ಲಿರುತ್ತದೆನ್ನಬಹುದು. ಉಷ್ಣಚಲನದಿಂದ ಬಿಸಿಯೇರುವ ಆಹಾರಗಳ ಡಬ್ಬಿ 
ಗಳಲ್ಲಿ ಡಬ್ಬಿಗಳ ಗಾತ್ರದ ಮೇಲೆ ಹೊಂದಿಕೊಂಡು ಶೀತಲ ಬಿಂದುವು ಡಬ್ಬಿಯ 
ಲಂಬಾಕ್ಷದಲ್ಲಿ ತಳದಿಂದ ಸ್ಯ“ ನಿಂದ 2" ನಷ್ಟು ಎತ್ತರದಲ್ಲಿರುತ್ತದೆಂದು ತಿಳಿದು ಬಂದಿದೆ. 
ಘನದ್ರವಗಳ ಮಿಶ್ರಣಗಳ ರೂಪದಲ್ಲಿರುವ ಆಹಾರ ಡಬ್ಬಿಗಳಲ್ಲಿ ಶೀತಲ ಬಿಂದುವು 
ಡಬ್ಬಿಗಳ ಕೇಂದ್ರಕ್ಕೂ ತಳದಿಂದ ”--2' ಮೇಲಿರುವ ಬಿಂದುವಿಗೂ ನಡುವೆ 
ಎಲ್ಲಿಯಾದರೂ ಇರಬಹುದು. ಚಿತ್ರ 8-3 ರಲ್ಲಿ ಬೇರೆ ಬೇರೆ ಡಬ್ಬಿಗಳ ಆಹಾರಗಳ 
ಶೀತಲ ಬಿಂದುಗಳ ಸ್ಮಾನಗಳನ್ನು ತೋರಿಸಿದೆ. 











ಚಿತ್ರ: 8.3 ವಿವಿಧ ಡಬ್ಬಿಯ ಆಹಾರಗಳಲ್ಲಿ ಶೀತಲ ಬಿಂದುವಿನ ಸ್ಥಾನ 
(೩) ಘನ ಆಹಾರ; (8) ದ್ರವ ಆಹಾರ; (0) ಘನ ದ್ರವಗಳ ಮಿಶ್ರಣ 


ಆಹಾರ ಪದಾರ್ಥಗಳ ಉಷ್ಣಸಂಸ್ಕರಣ 1.1” 


ಡಬ್ಬಿಯ ಆಹಾರಗಳ ಉಷ್ಕಸಂಸ್ಕರಣದ ರೇಖಾಚಿತ್ರ: ಉಷ್ಣ 
ಸಂಸ್ಕರಣಕ್ಕಾಗಿ ಆಹಾರದಿಂದ ತುಂಬಿದ ಡಬ್ಬಿಗಳನ್ನು ಬಿಸಿನೀರಿನಲ್ಲಾಗಲಿ ಉಗಿಹಂಡೆ 
ಗಳಲ್ಲಾಗಿಲಿ ಇಟ್ಟು ಬೇಯಿಸಿ, ನಿಶ್ಚಿತಾವಧಿಯು ಕಳೆದ ನಂತರ ತಣಿಸುವ ಕ್ರಮವನ್ನು 
ಅನುಸರಿಸುತ್ತಾರೆ. ಈ ಕಾರ್ಯಕ್ರಮವು ಜರಗಿಸಲ್ಪಡುವ ಡಬ್ಬಿಯ ಒಳಗಿನ ಆಹಾರದ 
ಸರವ ಯಾವ ರೀಶಿಯಲ್ಲಿ ಬದಲಾವಣೆಗಳನ್ನು ಹೊಂದುತ್ತದೆಂದು ಪರಿಶೀಲಿ 
ಸಲು, ಡಬ್ಬಿಯ ಶೀತಲ ಬಿಂದುವಿನಲ್ಲಿ ಲೋಹಯುಗ್ಮಗಳನ್ನಿರಿಸಿ, ಉಷ್ಣಪರಿಷ್ಯರಣದ 
ಆರಂಭದಿಂದ ಡಬ್ಬಿಗಳ ತಣಿಯುವಿಕೆಯು ಪೂರ್ತಿಗೊಳ್ಳುವ ತನಕ ಯೋಗ್ಯ ಕಾಲಾವಧಿ 
ಗಳಲ್ಲಿ ಉಷ್ಣತಾಮಾನಗಳನ್ನು ಬರೆದಿಟ್ಟುಕೊಳ್ಳಬೇಕು. ಆಮೇಲೆ ಕಾಲವನ್ನು ತಲಾಕ್ಷ 
ದಲ್ಲೂ ಅನುಗುಣವಾದ ಉಷ್ಣತಾಮಾನಗಳನ್ನು ಲಂಬಾಕ್ಷದಲ್ಲೂ ಸೂಚಿಸಿ, ಇಡೀ 
ಕಾರ್ಯಕ್ರಮದ ರೇಖಾಚಿತ್ರವನ್ನು ಸಾಮಾನ್ಯ ಗ್ರಾಫ್‌ ಕಾಗದದ ಮೇಲೆ ಎಳೆಯಬೇಕು. 
ಆಗ ಚಿತ್ರ 8-4 ರಲ್ಲಿ ತೋರಿಸಿದಂತಹ ರೇಖಾಚಿತ್ಛವು ಸಿಕ್ಕುತ್ತದೆ. ಇದರಲ್ಲಿ ಉಗಿ 
ಹಂಡೆಯು ಬೇರೆ ಬೇರೆ ಕಾಲಗಳಲ್ಲಿ ಪಡೆದ ಉಷ್ಣತಾಮಾನಗಳನ್ನು ಸಹ ಸೂಚಿಸಿದಲ್ಲಿ 
ಇನ್ನೂ ಅನುಕೂಲವಾಗುತ್ತದೆ. 


ಆಯಿಯ ಪ್ರ ಡಿಯ ಸಾಬಾ ಖೂ ದ ಜಾ ಬು ತಾ ಹಾಟ ಯಾ ಡಯಾ ಬ್ರಾ ದ ಯ ತ್ಸ ದ ಕ ಎ ಒಡ ಕು ದಾದ 








೪೮೮ ( ನಿಎಿಟಗೆಳಲ್ಲ 


ಚಿತ್ರ 8-4 ಆಹಾರ ಡಬ್ಬಿಗಳ ಉಷ್ಣ್ಯಸಂಸ್ಕರಣದ ರೇಖಾಚಿತ್ರ 
ಹಿ_ಉಗಿಹಂಡೆಯ ಉಷ್ಣತಾಮಾನ ; ೫-ಆಹಾರ ಡಬ್ಬಿಯ ಕೇಂದ್ರದ ಉಷ್ಣತಾಮಾಪನ ; 
CU-ಲಗಿಹಂಡೆಯ ಉತ್ಕೆ ಮಣ ಕಾಲ; 2೫. ಸಂಸ್ಕರಣಾವಧಿ ; 
CL-ತಣಿಸುವ ಕಾಲಾವಧಿ 
ಇಂತಹ ಉಷ್ಣಸಂಸ್ಕರಣದ ರೇಖಾ ಚಿತ್ರಗಳಲ್ಲಿ ಮುಖ್ಯವಾಗಿ ಮೂರು ಭಾಗ 
ಗಳನ್ನು ಕಾಣಬಹುದು. ಮೊದಲನೆಯ ಭಾಗವು ಡಬ್ಬಿಯೊಳಗಿನ ಶೀತಲ ಬಿಂದುವಿನಲ್ಲಿ 
ಉಷ್ಣತಾಮಾನವು ಏರುತ್ತಾ ಹೋಗುವುದನ್ನು ತೋರಿಸುತ್ತದೆ. ಆಮೇಲೆ ಸ್ವಲ್ಪಕಾಲ 


128 'ಕ್ಯಾನಿಂಗ್‌' ಆಹಾರ ಜೋಪಾಸನೆಯ ಒಂದು ಅಧುನಿಕ ವಿಧಾನ 


ಈ ಉಷ್ಣತಾಮಾನವು ಸ್ಥಿರವಾಗಿರಬಹುದು. ಡಬ್ಬಿಗಳು ತಣಿಸಲ್ಪಡುವಾಗ ಶೀತಲ 
ಬಿಂದುವೂ ಹೇಗೆ ಶಣಿಯುತ್ತದೆ:ಬುದನ್ನು ರೇಖಾಚಿತ್ರದ ಕೊನೆಯ ಭಾಗವು ಸೂಚಿಸು 
ತ್ತದೆ. ಇದರಲ್ಲಿ ಲಕ್ಷಿಸಬಹುದಾದ ಇನ್ನೊಂದು ವಿಷಯವೇನೆಂದರೆ, ಡಬ್ಬಿಯ 
ಕೇಂದ್ರದ ಉಷ್ಣತೆಯಲ್ಲಾಗುವ ಏರಿಳಿತಗಳು ಉಗಿದರೆ ಉಷ್ಣತಾಮಾನದ ಏರಿಳಿತ 
ಗಳನ್ನು ಅನುಸರಿಸುತ್ತವಾದರೂ. ಅದಕ್ಕಿಂತ ನಿಧಾನವಾಗಿ ಬದಲಾಗು ತ್ವವೆಂಬುದು. 
ಆಹಾರ ಡಬ್ಬಿಗಳೊಳಗಿನ ಉಷ್ಣ ವನದ ಏರಿಳಿತಗಳ ವೇಗಗಳು ಅನೇಕ ಅಂಶಗಳ 
ಮೇಲೆ ಜೋಸಕೂಂ ಡಿರುತ್ತದೆ. ಟು ವಾಗಿ ವೇಗವಾಗಿ ಬಿಸಿಯೇರುವ ಆಹಾರ 
ಗಳು ತೀವ್ರವಾಗಿಯೇ ತಣಿಯುತ್ತವೆ 


ಡಬ್ಬಿಯ ಆಹಾರಗಳೊಳಗೆ ಉಷ್ಣ ಪ್ರವೇಶದ ವೇಗವನ್ನು ನಿರ್ಧರಿಸುನ 
ಅಂಶಗಳು: ಡಬ್ಬಿಯ ಆಹಾರಗಳನ್ನು ಉಷ್ಣಸಂಸ್ಕರಣಕ್ಕೆ ಗುರಿಪಡಿಸಿದಾಗ ಶಾಖವು 
ಡಬ್ಬಿ ಯನ್ನು ಪ್ರವೇಶಿಸಿ ಆಹಾರದ ಮೂಲಕ ಪಸರಿಸಿ ಎಷ್ಟು ತೀವ್ರವಾಗಿ ಶೀತಲ 
ಬಿಂದುವನ್ನು ಕೂಡ ಬಿಸಿಯೇರುವಂತೆ ಮಾಡುವುದೆಂಬುದು, ಡಬ್ಬಿ ಯನ್ನು ರಚಿಸಿ 
ಕೊಲು ವುದರಲ್ಲಿ ಉಪಯೋಗಿಸಲ್ಪಟ್ಟ ಪದಾರ್ಥ ಹಾಗೂ ಡಬ್ಬಿಯ ಗುಣಲಕ್ಷಣಗಳನ್ನೂ 
ಆಹಾರದ ಸ್ವಭಾವಗಳನ್ನೂ, ಶಾಖಸಂಸ್ಕರಣವನ್ನು ನಡೆಯಿಸುವ ವಿಧಾನಗಳನ್ನೂ 
ಅವಲಂಬಿಸಿರುತ್ತದೆ. ಇವುಗಳಲ್ಲಿ ಮುಖ್ಯವಾದ ಕೆಲವು ಅಂಶಗಳನ್ನು ಕೆಳಗೆ ಚರ್ಚಿಸ 
ಲಾಗಿದೆ. 


(1) ಡಬ್ಬಿಯ ಗುಣಲಕ್ಷಣಗಳು: ಡಬ್ಬಿಯ ಪದಾರ್ಥವು ಉತ್ತಮ 
ಉಷ್ಣ ವಾಹಕವಾಗಿದ್ದ ರೆ ಉಷ ವು ಬೇಗನೆ ಡಬ್ಬಿ ಯೊಳಗಿನ ಆಹಾರವನ್ನು ತಲುಪುವುದು. 
ಉಕ್ಕಿನ ಹಾಳೆಗಳಿ ಂದ ರಚಿತವಾಗಿ ತವರದ ಆವರಣಕೊಡಲ್ಪಟ್ಟ ಡಬ್ಬಿಗಳೇ ಅತ್ಯಧಿಕ 
ಪ್ರಮಾಣದಲ್ಲಿ ಆಹಾರ ಜೋಪಾಸನೆಯಲ್ಲಿ ಉಪಯೋಗಿಸಲ್ಪಡುತ್ತವೆ. ಉಕ್ಕಿನ 
ಮೂಲಕ ಮತ್ತು ಅಲ್ಕುಮಿನಿಯಂನ ಮೂಲಕ ಶಾಖವು ತೀವ್ರವಾಗಿಯೇ ಪ್ರವೇಶಿಸುತ್ತ 
ದೆನ್ನಬಹುದು. ಆದರೆ ಗಾಜಿನ ಸೀಸೆ ಅಥವಾ ಭರಣಿಗಳಲ್ಲೂ ಪ್ಲಾಸ್ಟಿಕ್‌ ಪಾತ್ರೆಗಳಲ್ಲೂ 
ಉಷ್ಣಸಂಚಾರವು ನಿಧಾನವಾಗುತ್ತದೆ. ಈ ಪದಾರ್ಥಗಳ ಉಷ್ಣವಾಹಕತ್ವವು ಲೋಹ 
ಗಳಿಗಿಂತ ಕಡಮೆಯಾಗಿರುವುದೇ ಇದಕ್ಕೆ ಕಾರಣವಾಗಿದೆ. ಅಲ್ಲದೆ, ಪಾತ್ರೆಗಳ ವಿಶಿಷ್ಟ 
ತಾಪ, ದಪ್ಪಗಳೂ ಸಹ ಉಷ್ಣಪ್ಪ ವೇಶದ ಮೇಲೆ ಪರಿಣಾಮವನ್ನುಂಟು ಮಾಡುವುವು. 
ಆಹಾರ ಜೋಪಾಸನೆಗೆ ಉಪಯೋ ಗಿಸಿದ ಪಾತ್ರೆ ಅಥವಾ ಡಬ್ಬಿಗಳ ಗಾತ್ರ ಮತ್ತು 
ಆಕಾರಗಳು ಇತರ ಪ್ರಾಮುಖ್ಯ ಲಕ್ಷಣಗಳಾಗಿವೆ. ಪಾತ್ರೆಯು ದೊಡ್ಡದಾದಂತೆ 
ಶೀತಲ ಬಿಂದುವನ್ನು ಶಾಖವು ತಲುಪಲು ಬೇಕಾಗುವ ಕಾಲವು ಹೆಚ್ಚುತ್ತದೆ. 
ಹಾಗೆಯೇ ಚಪ್ಪಟೆಯಾದ ಡಬ್ಬಿಗಳಲ್ಲೂ, ಕಡಮೆ ವ್ಯಾಸವುಳ್ಳೆ ಡಬ್ಬಿಗಳಲ್ಲೂ, ಉಷ್ಣವು 
ಬೇಗನೆ ಮಧ್ಯಭಾಗವನ್ನು ತಲುಪುವುದರಿಂದ ಡಬ್ಬಿಯೊಳಗಿನ ಆಹಾರವೆಲ್ಲ ಬಿಸಿಯೇರಲು 
ಹೆಚ್ಚುಕಾಲ ಬೇಕಾಗುವುದಿಲ್ಲ. ಡಬ್ಬಿಗಳ ಒಟ್ಟು ) ಮೇಲ್ಮೈಯ ವಿಸ್ತೀರ್ಣಕ್ಕೂ 


ಆಹಾರ ಪದಾರ್ಥಗಳ ಉಷ್ಣಸಂಸ್ಕರಣ 129 


ಡಬ್ಬಿಯ ಗಾತ್ರಕ್ಕೂ ಇರುವ ನಿಷ್ಟತ್ತಿಯು, ಡಬ್ಬಿಯ ಆಹಾರಗಳು ಬಿಸಿಯೇರುವ 
ವೇಗವನ್ನು ನಿರ್ಧರಿಸುವ ಒಂದಂ ಮುಖ್ಯ ಅಂಶವಾಗಿದೆ. ಒಂದೇ ಜಾತಿಯ ಆಹಾರ 
ದಿಂದ ತುಂಬಿರುವ, ಬೇರೆ ಬೇರೆ ವ್ಯಾಸಗಳುಳ್ಳ, ಒಂದೇ ಲೋಹದ ಹಾಳೆಗಳಿಂದ ರಚಿತ 
ವಾಗಿದ್ದು ವ್ಯಾಸಕ್ಕಿಂತ ಎತ್ತರವು ಅಧಿಕವಾಗಿರುವ, ಎರಡು ಡಬ್ಬಿಗಳನ್ನು ಬಿಸಿಮಾಡು 
ವಾಗ, ಅವುಗಳ ಕೇಂದ್ರವು ಯಾವುದಾದರೊಂದು ನಿಶ್ಚಿತ ಉಷ್ಣತಾಮಾನವನ್ನು 
ತಲುಪಲು ತಗಲುವ ಕಾಲಗಳು ಆ ಡಬ್ಬಿಗಳ ಫ್ರಿಜ್ಯಗಳ ವರ್ಗದಾಮಾಶೆಯಲ್ಲಿರುತ್ತ 
ವೆಂದು ಹೇಳಬಹುದು. ಈ ನಿಯಮವು ಉಷ್ಣಪರಿವಹನ ರೀತಿಯಿಂದ ಬಿಸಿಯಾಗಂವ 
ಆಹಾರ ಪದಾರ್ಥಗಳಿಗೆ ಅನ್ವಯಿಸಲಾರದು. 


(2) ಆಹಾರ ಪದಾರ್ಥದ ಸ್ವಭಾವಗಳು: ಉಷ್ಣ ಪ್ರಸರಣದ ದೃಷ್ಟ 
ಯಿಂದ ಪ್ರಾಮುಖ್ಯವಾದ ಆಹಾರ ಪದಾರ್ಥದ ಗುಣಲಕ್ಷಣಗಳು (|) ಆಹಾರದ 
ರೂಪ-ಆಹಾರವು ಘನ ರೂಪದಲ್ಲಿದೆಯೋ ದ್ರವರೂಪದಲ್ಲಿದೆಯೋ ಎಂಬುದು. ಘನ 
ಗಳಲ್ಲಿ ಶಾಖವು ಉಷ್ಣವಹನ ಕ್ರಮದಿಂದ ನಿಧಾನವಾಗಿ ಪ್ರಸಾರವಾಗುತ್ತದೆ. ದ್ರವಗಳಲ್ಲಿ 
ಬಿಸಿಯಾದಾಗ ಆಹಾರದ ಆಂಶಗಳೇ ಸ್ಮಾನಪಲ್ಲಟ ಹೊಂದಿ ಉಷ್ಣಚಲನ ಪ್ರವಾಹಗಳು 
ಡಬ್ಬಿಯೊಳಗೆ ಏರ್ಪಡುವುದರಿಂದಾಗಿ ಶಾಖವು ತೀವ್ರವಾಗಿ ಪ್ರಸಾರವಾಗುತ್ತದೆ. ಹೆಚ್ಚಿನ 
ಆಹಾರಗಳಲ್ಲಿ ಘನ ದ್ರವಗಳೆರಡೂ ಇರುವುದರಿಂದ, ಇವುಗಳೊಳಗಿನ ನಿಷ್ಟತ್ತಿಯು 
ಮುಖ್ಯವಾಗುತ್ತದೆ. ದ್ರವ ಪದಾರ್ಥಗಳ ದಾಮಾಶೆಯು ಹೆಚ್ಚಿದಂತೆ ಶಾಖಪ್ರಸಾರದ 
ವೇಗವೂ ಹೆಚ್ಚುತ್ತದೆ. ಈ ಉದ್ದೇಶಕ್ಕಾಗಿಯೇ ಅನೇಕ ಘನರೂಪದ ಆಹಾರಗಳ 
ಡಬ್ಬಿ ಜೋಪಾಸನೆಯಲ್ಲಿ ಉಪ್ಪಿನ ದ್ರಾವಣ ಅಥವಾ ಸಕ್ಕರೆಯ ದ್ರಾವಣ ಇಲ್ಲವೆ ಎಣ್ಣೆ 
ಗಳನ್ನು ಪೂರಣಮಾಧ್ಯಮವಾಗಿ ಉಪಯೋಗಿಸುವರು. (1) ಘನರೂಪದ 
ಪದಾರ್ಥಗಳಲ್ಲಿ ಅವುಗಳ ವಿಶಿಷ್ಟತಾಪ ಮತ್ತು ಉಷ್ಣವಾಹಕತೆಗಳು ಶಾಖಪ್ರಸರಣಕ್ಕೆ 
ಸಾರ್ಥಕವಾದ ಲಕ್ಷಣಗಳಾಗಿದ್ದರೆ, ದೃವರೂಪದ ಆಹಾರಗಳಲ್ಲಿ ಅವುಗಳ ಸಾಂದ್ರತೆ 
ಹಾಗೂ ಸ್ನಿಗ್ಬತೆಗಳು ಪ್ರಾಮುಖ್ಯ ಗುಣಗಳಾಗಿವೆ. ಸಾಂದ್ರತೆಯೂ, ಸ್ನಿಗೃತೆಯೂ 
ಹೆಚ್ಚಾದಂತೆ ಉಷ್ಣಚಲನವು ನಿಧಾನವಾಗುತ್ತದೆ. ಉದಾಹರಣೆಗಾಗಿ ತೆಳ ಗಿನ ಉಪ್ಪಿನ 
ದ್ರಾವಣದಲ್ಲಿ ದಪ್ಪವಾದ ಸಕ್ಕರೆಯ ಪಾಕ, ಟೊಮೆಟೊ ರಸ, ಮೊದಲಾದವುಗಳಿಗಿಂತ 
ಎಷ್ಟೋ ಶೀವ್ರವಾಗಿ ಉಷ್ಣ ಪ್ರಸಾರವಾಗುವುದು. ನೀರಿನಲ್ಲಿ ಪಿಷ್ಟದ ಅಂಶವನ್ನು 
ಹೆಚ್ಚಿಸುವುದರಿಂದಾಗುವ ಪರಿಣಾಮವನ್ನು ಚಿತ್ರ 8-5 ರಲ್ಲಿ ನಿದರ್ಶಿಸಲಾಗಿದೆ. 
(111) ಘನ ಆಹಾರಗಳನ್ನು ಡಬ್ಬಿಗಳಲ್ಲಿ ತುಂಬಿಸುವಾಗ ಅವನ್ನು ಎಷ್ಟು ದೊಡ್ಡ 
ತುಂಡುಗಳಾಗಿ ಮಾಡಿರುತ್ತದೆಂಬುದೂ ಉಷ್ಣಪ್ಪಸಾರಕ್ಕೆ ಸಂಬಂಧಿಸಿದ ವಿಚಾರವೇ 
ಆಗಿದೆ. ದೊಡ್ಡ ದೊಡ್ಡ ತಂಂಡುಗಳಿಗಿಂತ ಚಿಕ್ಕ ಚಿಕ್ಕ ತುಣುಕುಗಳ ರೂಪದಲ್ಲಿರುವ 
ಆಹಾರ ಪದಾರ್ಥಗಳೊಳಗೆ ಶಾಖವು ವೇಗವಾಗಿ ಪ್ರವೇಶಿಸುತ್ತದಲ್ಲದೆ, ದ್ರವ ಮಾಧ್ಯಮ 
ದಲ್ಲಿರಿಸಲ್ಪಟ್ಟ ಚಿಕ್ಕ ತುಣುಕುಗಳು ತಾವೇ ಸ್ಮಾನಪಲ್ಲಟ ಹೊಂದಿ ಡಬ್ಬಿಯೊಳಗಿನ ಎಲ್ಲ 


9 


130 “ಕ್ಯಾನಿಂಗ್‌” ಆಹಾರ ಜೋಪಾಸನೆಯ ಒಂದು ಆಧುನಿಕ ವಿಧಾನ 


ಭಾಗಗಳಿಗೂ ಬೇಗನೆ ಉಷ್ಣಸಂಚಾರವಾಗಲು ಅನುಕೂಲವಾಗುತ್ತದೆ. (1೪) ಆಹಾರ 
ದಲ್ಲಿರುವ ಕೆಲವು ಅಂಶಗಳಂ ಬಿಸಿಯಾದಾಗ ಅಂಟಾಗಿ ಬದಲಾಗುತ್ತವೆ. ಈ ಲಕ್ಷಣ 
ವಿರುವ ಪದಾರ್ಥಗಳಲ್ಲಿ ಉಷ್ಣಪ್ರಸರಣಕ್ಕೆ ಒಂದು ಮಟ್ಟದ ಉಷ್ಣತೆಗಿಂತ ಮಾರಿದ 
ಉಷ್ಣತೆಗಳಲ್ಲಿ ತೊಡಕುಂಟಾಗುತ್ತದೆ. 





ರಿ 10 ಸಂ ೨೦ 40 50 «a 
ಆಲ (ನಿಮಿಷಗಳಲ್ಲಿ 
ಚಿತ್ರ 8-5 ನೀರಿನಲ್ಲಿ ಪಿಷ್ಟದ ಅಂಶ ಹೆಚ್ಚಿದಂತೆ ಉಷ್ಣಪ್ರವೇಶ ನಿಧಾನ 
ಸಿ-ಬರೇ ನೀರಿನ ಡಬ್ಬಿ; ಔ. 2% ಪಿಷ್ಟವಿರುವ ನೀರು; ೮.5% ಪಿಷ್ಟವಿರುವ ನೀರು 
(ಉಪಯೋಗಿಸಲ್ಪಟ್ಟ ಡಬ್ಬಿ -110 1 Tal, ಕುದಿಯುವ ನೀರಿನಲ್ಲಿರಿಸಿದಾಗ) 


(3) ಆಹಾರವನ್ನು ಡಬ್ಬಿಯಲ್ಲಿ ತುಂಬಿದ ರೀತಿ ಮತ್ತು ಮಿತಿ: ಘನ 
ರೂಪದ ಆಹಾರ ಪದಾರ್ಥಗಳನ್ನು ಡಬ್ಬಿಗಳಲ್ಲಿ ತುಂಬಿಸುವಾಗ ಒಂದು ಕ್ರಮದಲ್ಲಿರಿಸದೆ 
ಅಡ್ಡ ತಿಡ್ನವಾಗಿ ತುಂಬಿದರೆ ಅವುಗಳ ನಡುವೆ ದ್ರವಗಳು ಸುಲಭವಾಗಿ ಚಲಿಸುವುದಕ್ಕೆ 
ತೊಡಕಾಗುವುದು ಸ್ವಾಭಾವಿಕ. ಇದರಿಂದಾಗಿ ಉಷ್ಣಪ್ರಸರಣಕ್ಕೆ ತೊಡಕಾಗುವುದ8 


ಆಹಾರ ಪದಾರ್ಥಗಳ ಉಪ್ಣಸಂಖ್ಕರಣ 131 


ಹಾಗೂ ಉಷ್ಣ ಸಂಸ್ಕರಣಕ್ಕೆ ಹಿಡಿಯುವ ಹೊತ್ತು ಅಧಿಕವಾಗುವುದು. ಅದೇ ರೀತಿ 
ಯಲ್ಲಿ ಆಹಾರವನ್ನು ಡಬ್ಬಿಯೊಳಗೆ ಮಿತಿ ಮಾರಿ ತುಂಬಿದಾಗಲೂ ಉಷ್ಣಪ್ರಸಾರದ 
ವೇಗವು ಕುಂಠಿತವಾಗುವುದು. ಪ್ರತಿಯೊಂದು ಡಬ್ಬಿಯಲ್ಲಿಯೂ ನಿರ್ದಿಷ್ಟವಾದ 
"ಶಿರಾವಕಾಶ'ವಿರುವುದು ಉತ್ತಮವಾದ ವಾಯುಶೋಷಣೆಗೆ ಹೇಗೆ ಮುಖ್ಯವೋ 
ಹಾಗೆಯೇ ತೀವ್ರವಾದ ಉಷ್ಣಪ್ರವೇಶಕ್ಕೂ ಮುಖ್ಯವಾದ ಸಂಗತಿಯಾಗಿದೆ. ಕೆಲವೊಂದು 
ಡಬ್ಬಿಯ ಆಹಾರಗಳನ್ನು ಉಷ್ಣಸಂಸ್ಕರಣಗೊಳಿಸುವಾಗಲೇ ಚಲನೆಗೆ ಗುರಿಪಡಿಸುವುದಿದೆ. 
ಇಂತಹ ಚಲನಾ ಸಂಸ್ಕರಣ ವಿಧಾನಗಳನ್ನನುಸರಿಸುವಾಗ ಡಬ್ಬಿಗಳು ಅತಿಪೂರಣವನ್ನು 
ಪಡೆಯದಂತೆ ತುಂಬ ಎಚ್ಚರಿಕೆ ವಹಿಸಬೇಕು. 

(4) ಡಬ್ಬಿಗಳ ಚಾಲನೆ: ಉಪ್ಣಸಂಸ್ಕರಣಕ್ಕಾಗಿ ಆಹಾರ ಡಬ್ಬಿಗಳನ್ನು 
ಬಿಸಿ ಮಾಡುತ್ತಿರುವಾಗ ಅವುಗಳನ್ನು ಚಲಿಸುತ್ತಿರುವಂತೆ ಏರ್ಪಡಿಸಿದರೆ, ಅವುಗಳೊಳಗಿನ 
ಆಹಾರದ ಅಂಶಗಳೂ ವಿಚಲಿತವಾಗಿ ಬಿಸಿಯಾದ ಮತ್ತು ತಣ್ಣಗಿನ ಭಾಗಗಳು ಒಂದರ 
ಸಂಪರ್ಕಕ್ಕೆ ಇನ್ನೊಂದು ಬರುವುದರಿಂದಾಗಿ ಡಬ್ಬಿಯೊಳಗಿನ ಸಂಪೂರ್ಣ ಆಹಾರವು 
ಬೇಗನೆ ಅಧಿಕ ಉಷ್ಣತೆಯನ್ನು ಹೊಂದುವುದು ಸಾಧ್ಯವಿದೆ. ಈ ರೀತಿಯಾಗಿ ಡಬ್ಬಿ 
ಗಳನ್ನು ಚಲನೆಗೀಡು ಮಾಡಿ ಸಂಸ್ಕರಣವನ್ನು ತೀವ್ರಗೊಳಿಸಿಕೊಳ್ಳುವ ವಿಧಾನಗಳನ್ನು 
“ಚಾಲನ ಸಂಸ್ಕರಣ' ಎನ್ನುತ್ತಾರೆ. ಆಹಾರ ಡಬ್ಬಿಗಳನ್ನು ಸಾಮಾನ್ಯವಾಗಿ ಮೂರು 
ರೀತಿಗಳಲ್ಲಿ ಚಲಿಸುತ್ತಿರುವಂತೆ ಮಾಡಬಹಂದಾಗಿದೆ. ಒಂದು ವಿಧಾನದಲ್ಲಿ ಡಬ್ಬಿಗಳು 
ತಮ್ಮ ಅಕ್ಷದಲ್ಲೆ ಉರುಳುತ್ತ ಇದ್ದು ಬಿಸಿನೀರಿನಿಂದಾಗಲಿ ಉಗಿಯಿಂದಾಗಲಿ ಬಿಸಿ 
ಮಾಡಲ್ಪಡುತ್ತವೆ. ಎರಡನೆ ರೀತಿಯಲ್ಲಿ ಡಬ್ಬಿಗಳು ಅತ್ತಿತ್ತ ಅಥವಾ ಹಿಂದಕ್ಕೂ 
ಮುಂದಕ್ಕೂ ಚಲಿಸುವಂತೆ ಮಾಡುವರು. ಮೂರನೆಯ ವಿಧಾನದಲ್ಲಿ ಉಗಿಹಂಡೆ 
ಯೊಳಗೆ ಇರಂವ ಒಂದಂ ಅಕ್ಷದಿಂದ ಅದರ ಪರಿಧಿಯ ಕಡೆಗೆ ಹೊರಡುವ ಶ್ರಿಜ್ಯಗಳಂತೆ 
ಏರ್ಪಡಿಸಿರುವ ಪಟ್ಟಿಗಳಿಗೆ ಡಬ್ಬಿಗಳನ್ನು ಜೋಡಿಸಿಟ್ಟು, ಈ ಅಕ್ಷವು ತಿರುಗುವಂತೆ 
ಮಾಡುವ ವ್ಯವಸ್ಥೆಯಿರುತ್ತದೆ. ಹೀಗೆ ತಿರುಗುವಾಗ ಡಬ್ಬಿಗಳು ಉಗಿಹಂಡೆಯೊಳಗೆ 
ಸುತ್ತುತ್ತ ಬಿಸಿಯೇರುತ್ತವೆ. ಪ್ರತಿಯೊಂದು ಡಬ್ಬಿಯೂ ಉಗಿಹಂಡೆಯೊಳಗೆ 
ಮೇಲಿನ ಸ್ಥಾನಕ್ಕೆ ಬಂದಾಗ ನೆಟ್ಟಗಿದ್ದೂ, ಕೆಳಭಾಗಕ್ಕೆ ಬಂದಾಗ ತಲೆಕೆಳಗಾಗುತ್ತದೆ. ಈ 
ವಿಧಾನವು ಡಬ್ಬಿಗಳ “ಕೊನೆ ಬದಲಾಗುವ ಚಲನೆ' ಎಂದು ಕರೆಯಲ್ಪಡುತ್ತದೆ. ಡಬ್ಬಿ 
ಗಳು ಸುತ್ತುವ ವೇಗವು ಯಾವುದೋ ಒಂದು ಮಿತಿಯನ್ನು ತಲುಪಿದಾಗ ಡಬ್ಬಿಯೊಳಗಿನ 
ಶಿರಾವಕಾಶದ ಖಾಲಿಭಾಗವು ಡಬ್ಬಿಯ ಕೇಂದ್ರದ ಮೂಲಕ ಹಾದು ಹೋಗಂವುದರಿಂದ 
ಡಬ್ಬಿಗಳೊಳಗಿನ ಆಹಾರದ ಅಂಶಗಳ ಮಿಶ್ರ ಕಾರ್ಯವು ಅತ್ಯಂತ ತೀವ್ರವಾಗಿ ಆಗಿ 
ಉಷ್ಣ ಪ್ರಸಾರವು ಅತಿ ಸುಲಭವಾಗುತ್ತದೆಂದು ಕಂಡುಬಂದಿದೆ. ಈ ಮೂರು ವಿಧದ 
ಚಾಲನ ಕ್ರಮಗಳನ್ನು ಚಿತ್ರ 8-6 ರಲ್ಲಿ ಹೋಲಿಸಿದೆ. 

ಚಾಲನಾ ಸಂಸ್ಕರಣದಿಂದ ಪ್ರಯೋಜನ ಸಿಕ್ಕಬೇಕಾದರೆ ಡಬ್ಬಿಯೊಳಗಿನ ಆಹಾ 
ರದ ಭಾಗಗಳು ಚಲಿಸುವಂತಿರಬೇಕು. ದ್ರವಭಾಗವೇ ಇಲ್ಲದ, ಬಿಗಿಯಾಗಿ ತುಂಬಲ್ಬಟ್ಟ 


132 *ಕ್ಯಾನಿಂಗ್‌' ಆಹಾರ ಚೋಪಾಸನೆಯ ಒಂದು ಆಧುನಿಕ ವಿಧಾನ 


'` ಘನ ಆಹಾರ ಉತ್ಪನ್ನಗಳಿಗೆ ಈ 
(ಜಾ ಬು <>) é- ಚಲನೆಯಿಂದ ಪ್ರಯೋಜನವಾಗ 
ಹ ೫ ಲಾರದು. ಅಲ್ಲದೆ ತೆಳ್ಳಗಿನ ದ್ರವ 

0 ರೂಪದ ಹಣ್ಣಿನ ರಸ್ತ ಮೊದಲಾದ 
ಸ ಉಷ್ಣಚಲನದಿಂದಲೇ ಬಿಸಿಯಾಗುವ 
ಚಿತ್ರ: 8-6 ಆಹಾರ ಡಬ್ಬಿಗಳ ಚಲನ ಸಂಸ್ಕ ಉತ್ಪನ್ನಗಳಲ್ಲಿ ಡಬ್ಬಿಯು ಅಚಲ 
ಣದ ವಿವಿಧ ರೀತಿಗಳು ವಾಗಿದ್ದರೂ ಸಹ ಉಷ್ಣಪ್ಪಸರಣವು 

(4) ಹಿಂದು ಮುಂದು ಚಲನೆ; (0) ಜಾ ಸ್ವಾಭಾವಿಕವಾಗಿಯೇ ವೇಗವಾಗಿ ನಡೆ 
ಳುವ ಚಲನೆ; (0) ಕೊನೆ ಬದಲಾಗುವ ಚಲನೆ ಯುವುದರಿಂದ, ಡಬ್ಬಿಯ ಆಲು 
ಗಾಟವು ತುಂಬ ಪ್ರಯೋಜನ ಕೊಡಲಾರದು. ಆದರೆ, ದ್ರವ ಮಾಧ್ಯಮಗಳಲ್ಲಿ 
ಇರಿಸಲ್ಪಟ್ಟ ಚಿಕ್ಕ ತುಂಡುಗಳ ರೂಪದ ಘನ ಪದಾರ್ಥಗಳಿರುವ ಉತ್ಪನ್ನಗಳಿಗೂ, 
ತಾವಾಗಿಯೇ ಚಲನಕ್ಕೆ ಅಷ್ಟು ಅನುಕೂಲವಲ್ಲದ, ಆದರೆ ಡಬ್ಬಿಚಲಿಸಿದಾಗ ಚಲಿಸು 
ವಂತಹ ಸ್ನಿಗ್ಧ ಉತ್ಪನ್ನಗಳಿಗೂ, ಚಾಲನ ಸಂಸ್ಕರಣ ವಿಧಾನವನ್ನು ಅನುಸರಿಸುವುದ 
ರಿಂದ ತುಂಬ ಪ್ರಯೋಜನವಿದೆ. ಟೊಮೆಟೊ ರಸದಲ್ಲಿರಿಸಲ್ಪಟ್ಟ ಅವರೆಯಿಂದ 
ತುಂಬಿದ &-10 (603700) ಗಾತ್ರದ ಡಬ್ಬಿಗಳ ಮೇಲೆ ನಡೆಯಿಸಿದ ಒಂದಂ 


“a (> 





ಕೋಷ್ಟಕ 85 
ಉಷ್ಣಪ್ರನೇಶದ ಮೇಲೆ ಡಬ್ಬಿಗಳ ಚಲನೆಯ ಪ್ರಭಾವ 

ಸಂಸ್ಕರಣದ ರ್ಕಾರ್ಪರಾರ್ಟಾನಾನಸ್ವಾರ್‌ 
“ ಶ್‌ wiilbrge oles shh 
ಉಷ್ಣತೆ | ಡಬ್ಬಿಗಳ ಸ್ಥಿತಿ | ತ 081 IIE 40S ಕ 

| ಮಿನಿಟುಗಳಲ್ಲಿ 
2409೯ : ಡಬ್ಬಿಗಳು ಅಚಲ |. 200 2355 300 -_ 
pore SS 165s 190 220 260 
240°F 1 4 ಸುತ್ತು ಬಿ 13% 17 ಸಾ 

| ಉರುಳುತ್ತ ಇರುವ 

| ಡಬ್ಬಿಗಳು 
WOE! ಜಾ | 10 | 13 16 


(ಆಧಾರ: ಡಮ್‌ ಮತ್ತು ಸ್ಟೀವನ್ಸ್‌) 
ಪ್ರಯೋಗದ ಫಲಿತಾಂಶಗಳನ್ನು ಮೇಲಿನ ಕೋಷ್ಟಕದಲ್ಲಿ ಕೊಟ್ಟಿದೆ. ಇದರ ಸಹಾಯ 
ದಿಂದ “ಚಾಲನ ಸಂಸ್ಕರಣ'ವು ಇಂತಹ ಉತ್ಪನ್ನಗಳ ಉಷ್ಣಸಂಸ್ಕರಣದಲ್ಲಿ ಎಷ್ಟು ಉಪ 


ಯುಕ್ತವಾಗುವುದೆಂಬುದನ್ನು ಅರಿತುಕೊಳ್ಳಬಹುದು. 


ಆಹಾರ ಪದಾರ್ಥಗಳ ಉಷ್ಣಸಂಸ್ಕರಣ 133 


ಚಲನಾಸಂಸ್ಕರಣದಲ್ಲಿ ತುಂಬ ಪ್ರಯೋಜನ ಸಿಕ್ಕಬೇಕಾದರೆ ಡಬ್ಬಿಯ ಆಹಾರ 
ಗಳಲ್ಲಿ ಸಾಕಷ್ಟು ದ್ರವರೂಪದ ಆಹಾರವಿರಬೇಕಲ್ಲದೆ, ಡಬ್ಬಿಯು ಚಲಿಸುವಾಗ ಒಳಗಿನ 
ಆಹಾರ ಸ್ಮಾನಪಲ್ಲಟವಾಗುವಂತೆ ಯೋಗ್ಯಮಿಶಿಯ ಶಿರಾವಕಾಶವೂ ಇರತಕ್ಕದ್ದು. ಈ 
ವಿಧಾನದಲ್ಲಿ ಉಷ್ಣಪ್ರಸರಣದ ವೇಗೋತ್ಕರ್ಷವು ಆಹಾರದಲ್ಲಿರುವ ಘನದ್ರವಗಳ 
ನಿಷ್ಪತ್ತಿಯ ಮೇಲೆಯೂ, ಘನಗಳನ್ನು ತುಂಬಿದ ರೀತಿ ಮತ್ತು ಮಿತಿಯ ಮೇಲೆಯೂ, 
ಡಬ್ಬಿಗಳನ್ನು ಚಲಿಸುವ ಕ್ರಮ ಮತ್ತು ವೇಗದ ಮೇಲೆಯೂ ಹೊಂದಿಕೊಂಡಿರುವುದು. 
ಇದರಿಂದ ಸಿಕ್ಕುವ ಮುಖ್ಯ ಪ್ರಯೋಜನಗಳಿಂದರೆ...(1) ಉಷ್ಣಸಂಸ್ಕರಣದ ಕಾಲವು 
ಬಹಳಷ್ಟು ಕಡಮೆಯಾಗುವುದು ಮತ್ತು (2) ಡಬ್ಬಿಯೊಳಗಿನ ಎಲ್ಲ ಆಹಾರ ಭಾಗಗಳು 
ವೇಗವಾಗಿ ಅಲ್ಪಕಾಲದಲ್ಲಿಯೇ ಪರಿಷ್ಕರಣೋಷ್ಣತೆಯನ್ನು ತಲುಪುವುದರಿಂದಾಗಿ, 
ಡಬ್ಬಿಯ ಹೊರಭಾಗ ಹಾಗೂ ಕೇಂದ್ರಭಾಗದ ಆಹಾರಗಳೆಲ್ಲ ಏಕಪ್ರಕಾರವಾಗಿ 
ಸಂಸ್ಕರಣಹೊಂದಿ, ಉತ್ಪನ್ನದ ಮೂಲಗುಣಗಳೂ ಪೋಷಕತೆಯೂ ರಕ್ಷಿಸಲ್ಪಡುವುದಂ. 

5) ಉಷ್ಮತೆಗಳ ಅಂತರದ ಪ್ರೆಭಾವ : ಶಾಖವು ಅಧಿಕ ಉಷ್ಣತಾಮಾನ 
ವಿದ್ದಲ್ಲಿಂದ ಕಡವೆಂ ಉಷ್ಣತೆಯ ಭಾಗಗಳಿಗೆ ಹರಿಯುವಾಗ ಅದರ ಸಂಚಾರದ ವೇಗವು ಆ 
ಎರಡು ಉಷ್ಣತಾಮಾನಗಳ ವ್ಯತ್ಕಾಸದ ಸಮಾನುಪಾತಕ್ರಮದಲ್ಲಿರುತ್ತದೆಂಬುದು 
ಭೌತಿಕ ನಿಯಮವಾಗಿದೆ. ಆಹಾರ ಡಬ್ಬಿಗಳನ್ನು ಉಗಿಹಂಡೆಗಳಲ್ಲಿರಿಸಿ ಸಂಸ್ಕರಣಗೊಳಿ 
ಸುವ ಆರಂಭದಲ್ಲಿ ಡಬ್ಬಿಯೊಳಗಿನ ಅಹಾರ ಪದಾರ್ಥಗಳು ಕಡಮೆ ಉಷ್ಣತೆಯಲ್ಲಿಯೂ 
ಉಗಿಹಂಡೆಯೊಳಗಿನ ಉಗಿಯ ಉಷ್ಣತೆಯು ಅಧಿಕ ಮಟ್ಟದಲ್ಲಿಯೂ ಇರುತ್ತದೆ. ಹೀಗಾಗಿ 
ಡಬ್ಬಿಗಳ ಹೊರಭಾಗದಿಂದ ಕೇಂದ್ರಭಾಗಕ್ಕೆ ಶಾಖದ ಪ್ರವಾಹವು ಏರ್ಪಡುತ್ತದೆ. 
ಉಷ್ಣಸಂಸ್ಕರಣಕ್ಕೆ ಪ್ರಯೋಗಿಸಲ್ಪಡುವ ಉಷ್ಣತಾಮಾನವನ್ನು ಉಗಿಹಂಡೆಯ ಉಷ್ಣತೆ 
(RT) ಎಂತಲೂ, ಡಬ್ಬಿಯ ಕೇಂದ್ರದ ಉಷ್ಣತೆಯನ್ನು ಡಬ್ಬಿಯ ಉಷ್ಣತೆ (CT) 
ಎಂತಲೂ ಕರೆಯುವುದು ವಾಡಿಕೆ. ಉಗಿಹಂಡೆಯ ಉಷ್ಣತೆಯು ಅಧಿಕವಾಗಿದ್ದಷ್ಠೂ ಕ್‌ 
ಡಬ್ಬಿಯ ಕೇಂದ್ರದ ಉಷ್ಣತೆಯು ಕಡಮೆಯಾಗಿದ್ದಷ್ಟೂ, ಇವೆರಡರ ಅಂತರವು ಅಧಿಕ 
ವಾಗುವುದರಿಂದ ಡಬ್ಬಿಯ ಆಹಾರದೊಳಕ್ಕೆ ಹೋಗುವ ಉಷ್ಣಪ್ಪಸಾರದ ವೇಗವು 
ಹೆಚ್ಚುತ್ತದೆ. ಆದರೆ ಆಹಾರವು ಬಿಸಿಯೇರಂತ್ತಹೋದಂತೆ, ಅಂದರೆ ಉಷ್ಣಸಂಸ್ಕರಣದ 
ಕೊನೆಯ ಭಾಗಗಳಲ್ಲಿ, ಈ ಉಷ್ಣತಾವ್ಯತ್ಕಾಸವು ಕಡಮೆಯಿರುವುದು. ಉಗಿಹಂಡೆಯ 
ಹಾಗೂ ಡಿಬ್ಬಿಯೊಳಗಿನ ಆಹಾರದ ಉಷ್ಣತೆಗಳು ಒಂದಕ್ಕೊಂದು ತೀರ ಸಮಾಪ 
ವಾದಾಗ ಈ ಒಳಮುಖವಾದ ಉಷ್ಣಸ:ಚಾರದ ವೇಗವು ಕಡಮೆಯಾಗುವುದು. ಉಗಿ 
ಹಂಡೆಯಲ್ಲಿ ಅಧಿಕ ಉಷ್ಣತೆಗಳನ್ನು ಸಂಸ್ಕರಣಕ್ಕಾಗಿ ಉಪಯೋಗಿಸುವುದರಿಂದ ಸಂಸ್ಕರಣ 
ಕಾಲವನ್ನು ಕಡಮೆಮಾಡಿಕೊಳ್ಳಬಹುದಾದರೂ, ಆಹಾರ ಡಬ್ಬಿಗಳ ಆರಂಭದ ಉಷ್ಣತೆ 
ಯನ್ನು ಕಡಮೆಮಾಡಿಕೊಳ್ಳುವುದರಿಂದ ವಿಶೇಷ ಪ್ರಯೋಜನವಿಲ್ಲ ಮಾತ್ರವಲ್ಲ ಇದ 
ರಿಂದಾಗಿ ಒಟ್ಟು ಸಂಸ್ಕರಣಕ್ರಿಯೆಯ ಮಾರಕತೆಯ ಮೌಲ್ಯವು ಕಡಮೆಯಾಗುವ 
ಸಂಭವವಿದೆ. 


134 "ಕ್ಯಾನಿಂಗ್‌' ಆಹಾರ ಜೋಪಾಸ ಒನೆಯಂದು ಆಧುನಿಕ ವಿಧಾನ 


6) ಉಗಿಹಂಡೆಯೊಳಗಿನ ವಾಯು ಅನಕಾಶಗಳು ಮತ್ತು ಡಬ್ಬಿ 
ಗಳ ಸ್ಥಾನ; ಉಗಿಹಂಡೆಗಳೊಳಗೆ ಆಹಾರ ತುಂಬಿದ ಡಬ್ಬಿಗಳನ್ನಿಟ್ಟು ಮುಚ್ಚಿದ 
ನಂತರ ಆರಂಭದಲ್ಲಿ ಉಗಿಯನ್ನು ಒಳಗೆ ಬಿಟ್ಟು, ಉಗಿಹಂಡೆಯೊಳಗಿದ್ದ ವಾಯು 
ವೆಲ್ಲ ಹೊರಗೆ ಹೋಗುವಂತೆ ಮಾಡಬೇಕು. ಎಲ್ಲ ವಾಯುವು ಹೊರಗೆ ಹೋಗಿ 
ಒಳಭಾಗವೆಲ್ಲ ಸಂತೃಪ್ತ ಉಗಿಯಿಂದ ತುಂಬಿದಾಗ ಉಗಿಹಂಡೆಗೆ ಜೋಡಿಸಿಟ್ಟ 
ಉಷ್ಣೃತಾಮಾಪಕವೂ ಒತ್ತಡಮಾಪಕವೂ ಒಂದಕ್ಕೊಂದು ಅನುಗುಣವಾದ ಅಳತೆಗಳನ್ನು 
ಸೂಚಿಸುತ್ತವೆ. ಈ ಸ್ಥಿತಿಯು ಏರ್ಪಟ್ಟ ನಂತರವೇ ಉಷ್ಣಸಂಸ್ಕರಣದ ಕಾಲವನ್ನು 
ಆರುಭಿಸತಕ್ಕದ್ದು. ಉಗಿಹಂಡೆಗಳ ರಚನೆಯ ಕೊರತೆಯಿಂದಾಗಲಿ ಇನ್ನಾವ ಕಾರಣ 
ದಿಂದಲೇ ಆಗಲಿ ಉಗಿಹಂಡೆಯೊಳಗೆ ಕೆಲವು ಭಾಗಗಳಲ್ಲಿ ವಾಯುವು ಉಳಿದಿದ್ದರೆ, 
ಇಂತಹ ಅವಕಾಶಗಳಲ್ಲಿರುವ ಆಹಾರ ಡಬ್ಬಿಗಳು ಸರಿಯಾದ ಶಾಖವನ್ನು ಪಡೆಯಲಾರವು. 
ವಾಯುವು ಉಷ್ಣಅವಾಹಕವಾಗಿದ್ದು ನಿರೋಧಕದಂತೆ ವರ್ತಿಸುವುದೇ ಇದಕ್ಕೆ ಕಾರಣ. 
ಹೀಗಾಗಿ, ಇಂತಹ ಭಾಗಗಳಲ್ಲಿರುವ ಆಹಾರ ಡಬ್ಬಿಗಳು ಪೂರ್ತಿ ಸಂಸ್ಕರಣವನ್ನ ಪಡೆ 
ಯದ ಕಾರಣದಿಂದಾಗಿ ಅವುಗಳೊಳಗೆ ಅಣುಜೀವಿಗಳು ನಾಶವಾಗದೆ ಉಳಿದು ಆ ಡಬ್ಬಿ R 
ಗಳಂ ಮಾತ್ರ ಮುಂದೆ ಕೆಟ್ಟುಹೋಗುತ್ತವೆ. ಹೀಗೆ ಆಗದಂತೆ ಸಾಕಷ್ಟು ಎಚ್ಚರಿಕೆ 
ವಹಿಸಬೇಕು. | 

ಕೆಲವು ಡಬ್ಬಿಗಳು ಅಲ್ಪಸಂಸ್ಕರಣ ಹೊಂದಲು ಇನ್ನೊಂದು ವಿಷಯವೂ ಕಾರಣ 
ವಾಗಬಹುದು.  ಉಗಿಹಂಡೆಯೊಳಗೆ ಉಗಿಯು ಪ್ರವೇಶಿಸುವಲ್ಲಿ ಮತ್ತೂ ಹೊರ 
ಹೋಗುವಲ್ಲಿ ಹಾಗೂ ಹಂಡೆಯ ಹೆಚ್ಚಿನ ಭಾಗಗಳಲ್ಲಿರುವ ಡಬ್ಬಿಗಳಂ ಉಗಿಯ 
ಸಂಪರ್ಕಕ್ಕೆ ಬಂದಂ ಕೂಡಲೇ ಬಿಸಿಯೇರುತ್ತವಾದರೂ, ಉಗಿಯು ಹಂಡೆಯೊಳಗಿನ 
ಕೆಲವು ಭಾಗಗಳಲ್ಲಿರುವ ಡಬ್ಬಿಗಳ ಸಂಪರ್ಕಕ್ಕೆ ಬಾರದೇ ಇರುವ ಸಂದರ್ಭಗಳಿವೆ. ಅನೇಕ 
ಡಬ್ಬಿಗಳನ್ನು ಒಂದರ ಮೇಲೊಂದು ಸರಿಯಾದ ಕ್ರಮದಲ್ಲಿ ಜೋಡಿಸಿಟ್ಟು ಉಗಿಹಂಡೆ 
ಗಳಲ್ಲಿ ಉಷ್ಣಸಂಸ್ಕರಣಕ್ಕೆ ಗುರಿಪಡಿಸುವುದರಿಂದ ಪ್ರತಿ ಡಬ್ಬಿಯ ಹೊರಮೈಯ ಎಲ್ಲ 
ಭಾಗಗಳಿಗೂ ಉಗಿಯ ಸಂಪರ್ಕವುಂಟಾಗಲು ಒಂದಕ್ಕೊಂದು ತಾಗಿಸಿ ಇಟ್ಟ ಇತರ 
ಆಹಾರ ಡಬ್ಬಿಗಳೇ ತಡೆಯನ್ನುಂಟುಮಾಡಬಹುದು. ಹೀಗಿದ್ದಲ್ಲಿ ನಡುನಡುವೆ ಇರಿಸ 
ಲ್ಪಟ್ಟ ಡಬ್ಬಿಗಳು ಪೂರ್ತಿ ಸಂಸ್ಕರಣ ಪಡೆಯಲಾರವು. ಸ್ವಂಭಾಕಾರದ ಡಬ್ಬಿ ಗಳಿಗಿಂತಲೂ 
ಆಯತ ಅಥವಾ ಘನಕಲ್ಪ ಆಕೃತಿಯ ಡಬ್ಬಿಗಳ ಸಂಸ್ಕರಣದಲ್ಲಿ ಈ ವಿಷಯವಾಗಿ 
ಎಚ್ಚರಿಕೆಯನ್ನು ವಹಿಸುವುದು ಹೆಚ್ಚು ಪ್ರಾಮುಖ್ಯವಾಗಿದೆ. ಡಬ್ಬಿಗಳನ್ನು ಕ್ರಮ 
ರಹಿತವಾಗಿ ಅಂದರೆ ಅಡ್ಡತಿಡ್ಡವಾಗಿ ಉಗಿಹಂಡೆಯೊಳಗೆ ತುಂಬುವ ಕ್ರಮವೇ ಕ್ರಮ 
ವಾಗಿ ಜೋಡಿಸಿಡುವುದಕ್ಕಿಂಶ ಉತ್ತಮವಾದುದೆಂದು ಉಷ್ಣಪ್ಪಸರಣದ ದೃಷ್ಟಿಯಿಂದ 
ಹೇಳಬಹಂದಾಗಿದೆ. ಆದರೆ ಈ ರೀತಿಯಾಗಿ ಏರ್ಪಡಿಸುವುದರಿಂದ ಹಂಡೆಯೊಳಗೆ 
ಹಿಡಿಸಬಹುದಾದ ಡಬ್ಬಿಗಳ ಸಂಖ್ಯೆಯು ಕಡಮೆಯಾಗಂತ್ತದಲ್ಲದೆ, ದೊಡ್ಡ ಡಬ್ಬಿಗಳ 
ದೇಹಭಾಗಗಳು ನಜ್ಮುಗಂಜ್ಜಾಗುವುದು ಸಾಧ್ಯವಿದೆ. 


ಆಹಾರ ಪದಾರ್ಥಗಳ ಉಷ್ಣ ಸಂಸ್ಕರಣ 135 


'ಉಷ್ಣಸಂಸ್ಕರಣದ ಯುಕ್ತಶೆಯ ನಿರ್ಧಾರ: ಯಾವುದೊಂದು ಡಬ್ಬಿಯ 
ಆಹಾರಕ್ಕೆ ಸಮರ್ಪಕವಾಗಂವ ಉಷ್ಣಸಂಸ್ಕರಣ ಕ್ರಿಯೆಯು ಯಾವ ಉಷ್ಣತಾಮಾನದಲ್ಲಿ 
ಎಷ್ಟು ಕಾಲ ಇರತಕ್ಕದ್ದು ಎಂಬುದನ್ನು ವೈಜ್ಞಾನಿಕವಾಗಿ ನಿರ್ಧರಿಸಿಕೊಳ್ಳುವಾಗ, ಈ 
ಅಧ್ಯಾಯದಲ್ಲಿ ಇಷ್ಟರತನಕ ವಿಮರ್ಶಿಸಿದ ಎಲ್ಲ ಅಂಶಗಳನ್ನೂ ಗಣನೆಗೆ ತೆಗೆದುಕೊಳ್ಳ 
ಬೇಕಾಗುತ್ತದೆ. ಅಂದರೆ, ವಿಶಿಷ್ಟ ಆಹಾರ ಪದಾರ್ಥದಲ್ಲಿ ಸಾಮಾನ್ಯವಾಗಿ ಇರಬಹು 
ದಾದ ಅಣಂಜೀವಿಗಳು ಯಾವುವು, ಅವುಗಳ ಉಷ್ಣಸಹಿಷ್ಣು ತೆಯೆಷು ಸ ಯಾವ 
ಡಬ್ಬಿಯಲ್ಲಿ ಈ ಆಹಾರವನ್ನು ತುಂಬಿದಾಗ ಅದರೊಳಗಿನ ಎಲ್ಲ ಆಹಾರವೂ (ಶೀತಲ 
ಬಿಂದುವಿನಲ್ಲಿರುವ ಆಹಾರ ಕೂಡ) ಉಷ್ಣಸಂಸ್ಕರಣ ಕಾಲದಲ್ಲಿ ಎಷ್ಟೆಷ್ಟು ಅಧಿಕ 
ಉಷ್ಣತಾಮಾನವನ್ನು ತಲುಪುವುದು ಹಾಗೂ ಈ ಉಷ್ಣತಾಮಾನಗಳ ಒಟ್ಟು ಪರಿಣಾಮ 
ವೇನು, ಎಂಬ ಅಂಶಗಳನ್ನು ಪ್ರಯೋಗತಃ ಆಯಾ ಸಂದರ್ಭಗಳಿಗೆ ಅನ್ವಯಿಸುವ 
ರೀತಿಯಲ್ಲಿ ನಿರ್ಧರಿಸಿಕೊಳ್ಳತಕ್ಕದ್ದು.  ಅಣುಜೀವಿಗಳ ಉಷ್ಣನಿರೋಧಕ ಶಕ್ತಿಯು 
ಹಿಂದೆ ಹೇಳಿದ ಅನೇಕ ಕಾರಣಗಳಿಂದಾಗಿ ವಿಚಲಿತವಾಗಂವುದರಿಂದಲೂ, ಡಬ್ಬಿಯೊಳಗಣ 
ಆಹಾರ ಭಾಗಗಳೆಲ್ಲ ಏಕ ಪ್ರಕಾರವಾಗಿ ಮತ್ತು ತೀವ್ರವಾಗಿ ಉಷ್ಣತೆಯನ್ನು ಪಡೆಯು 
ವುದು ಅಸಾಧ್ಯವಾದುದರಿಂದಲೂ, ಯೋಗ್ಯ ಉಷ್ಣಸಂಸ್ಕರಣದ ನಿರ್ಧಾರವು ಕ್ಲಿಷ್ಟವಾದ 
ಸಮಸ್ಯೆಯಾಗುತ್ತದೆ. 


ಕ್ಯಾನಿಂಗ್‌ ವಿಧಾನದಲ್ಲಿ ಡಬ್ಬಿಯ ಆಹಾರಗಳಿಗೆ ಸಮಂಜಸವಾದ ಉಷ್ಣಸಂಸ್ಕರಣ 
ವನ್ನು ನಿರ್ಧರಿಸುವ ವಿಧಾನಗಳಲ್ಲಿ ಮುಖ್ಯವಾದವು... 


(1) ಬಿಗೆಲೊ ಅವರ " ಸಾಮಾನ್ಯ ವಿಧಾನ ' ಅಥವಾ " ರೇಖಾಚಿತ್ರ ವಿಧಾನ ' 
(11) ಬಾಲ್‌ ಮತ್ತು ಆಲ್ಲನ್‌ ಅವರ "ಸೂತ್ರ ವಿಧಾನ ' 
(111) ಅಲ್ಪನ್‌ ಮತ್ತು ಸ್ಟೀವನ್ಸ್‌ ಅವರ " ನೊಮೊಗ್ರಾಮ್‌ ವಿಧಾನ ' 
(11) ಆಹಾರ ಡಬ್ಬಿಗಳಲ್ಲಿ ಅಣುಜೀವಿಗಳನ್ನು ಚುಚ್ಚಿ ಸಂಸ್ಕರಿಸುವ ವಿಧಾನ, 


ಮೊದಲನೆಯ ವಿಧಾನವು ಎಲ್ಲ ವಿಧದ ಆಹಾರ ಪದಾರ್ಥಗಳಿಗೂ ಎಲ್ಲ 
ಗಾತ್ರದ ಡಬ್ಬಿಗಳಿಗೂ ಉಪಯುಕ್ತವಾದ ವಿಧಾನವಾಗಿದ್ದು ಪ್ರಯೋಗ ರೀತಿಯಿಂದ 
ನಿರ್ಧರಿಸುವುದಕ್ಕೆ ಅನುಕೂಲವಾಗಿದೆ. ಎರಡನೆಯ ವಿಧಾನವು ಬಹಳಷ್ಟು ಗಣಿತ 
ಶಾಸ್ತ್ರವನ್ನು ಬಳಸಿಕೊಂಡ ವಿಧಾನವಾಗಿದೆ. ಮೂರನೆಯದರ ಸಹಾಯದಿಂದ 
ವೇಗವಾಗಿ ಉಷ್ಣಸಂಸ್ಕರಣಗಳ ಅವಶ್ಯಕತೆಗಳನ್ನು ನಿರ್ಧರಿಸಿಕೊಳ್ಳಬಹುದು. ಕೊನೆಯ 
ವಿಧಾನವು ಮೊದಲಿನ ಮೂರು ವಿಧಾನಗಳಿಂದ ಪಡೆದ ಉಷ್ಣಸಂಸ್ಕರಣವು 
ಯಾವುದೊಂದು ಆಹಾರ ಪದಾರ್ಥದ ವ್ಯಾವಹಾರಿಕ ಉತ್ಪಾದನೆಯಲ್ಲಿ ಸಫಲವಾಗು 
ವುದೋ ಇಲ್ಲವೊ ಎಂಬುದನ್ನು ತಾಳೆ ನೋಡುವುದಕ್ಕೆ ಉಪಯುಕ್ತವಾಗಂತ್ರ್ತದೆ. 


136 “ಕ್ಯಾನಿಂಗ್‌” ಆಹಾರ ಜೋಪಾಸನೆಯ ಒಂದು ಆಧುನಿಕ ವಿಧಾನ 


“ಸಾಮಾನ್ಯ” ಅಥವಾ "ರೇಖಾಚಿತ್ರದ ವಿಧಾನ: ಎಲ್ಲ ವಿಧದ 
ಆಹಾರಗಳಿಗೂ ಎಲ್ಲ ತೆರದ ಡಬ್ಬಿಗಳಿಗೂ ಅನ್ವಯಿಸುವ ಉಷ್ಣಸಂಸ್ಕರಣದ " ಸಾಮಾನ್ಯ' 
ವಿಧಾನವನ್ನಷ್ಟೆ ಇಲ್ಲಿ ವಿವರಿಸಲಾಗಿದೆ. | 


' ಡಬ್ಬಿಯ ಆಹಾರಗಳನ್ನು ಉಷ್ಣಸಂಸ್ಕರಣಕ್ಕೆ ಗುರಿಪಡಿಸುವಾಗ ಯಾವುದೊಂದು 
ಅಧಿಕ ಉಷ್ಣತಾಮಾನದಲ್ಲಿ ಆಹಾರ ಡಬ್ಬಿಗಳನ್ನು ನಿಶ್ಚಿತಾವಧಿಯತನಕ ಹಿಡಿದಿಟ್ಟು 
ಕೊನೆಯಲ್ಲಿ ತಣಿಸಿಕೊಳ್ಳುವ ಕ್ರಮವು ಅನುಸರಿಸಲ್ಪಡುವುದಷ್ಟೆ. ಹೀಗೆ ಮಾಡುವಾಗ 
ಡಬ್ಬಿಯೊಳಗಿನ "ಶೀತಲ ಬಿಂದು 'ವಿನ ಉಷ್ಣತಾಮಾನವು ಏರುತ್ತ 'ಹೋಗಿ 
ಸಂಸ್ಕರಣ ಕಾಲದ ಅಂತ್ಯದಲ್ಲಿ ತಣಿಸುವ ಕ್ರಿಯೆಯಿಂದಾಗಿ ಇಳಿಯುವುದು. ಈ ಇಡಿ 
ಉೆಗಿಹಂಡೆಯ ಕಾರ್ಯಕ್ರಮವು ನಡೆಯುತ್ತಿರುವಾಗ ಶೀತಲ ಬಿಂದುವು ಬೇರೆ ಬೇರೆ 
ಕಾಲದಲ್ಲಿ ಬೇರೆ ಬೇರೆ ಉಷ್ಣತೆಯಲ್ಲಿ ಇರುವುದು. ಈ ಪ್ರತಿಯೊಂದು ಉಷ್ಣತಾ 
ಮಾನವೂ ಆಹಾರದಲ್ಲಿನ ಅಣುಜೀವಿಗಳ ಅಥವಾ ಬೀಜಾಣುಗಳ ಮೇಲೆ ಮಾರಕ 
ಪರಿಣಾಮವನ್ನು ಬೀರುವುದು. ಇಂತಹ ಮಾರಕ ಪರಿಣಾಮವು ಬೀಜಾಣುಗಳ 
ಸ್ವಭಾವ ಮತ್ತಿತರ ಲಕ್ಷಣಗಳ ಮೇಲೂ, ಶೀತಲ ಬಿಂದುವು ಪಡೆಯುವ ಉಷ್ಣತಾ 
ಮಟ್ಟ ಹಾಗೂ ಈ ಮಟ್ಟದಲ್ಲಿ ಅದು ಇರುವ ಕಾಲಾವಧಿಗಳ ಮೇಲೂ ಹೊಂದಿ 
ಕೊಂಡಿರುವುದು. ಇಡಿ ಉಷ್ಣಸಂಸ್ಕರಣದ ಅವಧಿಯಲ್ಲಿ ಶೀತಲ ಬಿಂದುವು ಪಡೆಯುವ 
ಮಾರಕ ಪರಿಣಾಮಗಳ ಒಟ್ಟು ಮೊತ್ತವನ್ನು ರೇಖಾಚಿತ್ರದ ಸಹಾಯದಿಂದ ಕಂಡು , 
ಹಿಡಿದು ತುಲನೆ ಮಾಡಂವುದೇ ಈ ವಿಧಾನದ ತತ್ವವಾಗಿದೆ. ಇದಕ್ಕಾಗಿ ಈ ಕೆಳಗಿನ ' 
ಹೆಜ್ಜೆಗಳನ್ನು ಅನುಸರಿಸುತ್ತಾರೆ. 

(1) ಸಂಬಂಧಪಟ್ಟ ಆಹಾರ ಪದಾರ್ಥವನ್ನು ಕೆಡಿಸುವುದಕ್ಕೆ ಕಾರಣವಾದ 
ಅಣುಜೀವಿ ಯಾವುದೆಂತಲೂ ಅದರ ಬೀಜಾಣುಗಳು ತೋರುವ ಅತ್ಯಧಿಕ ಉಷ್ಣ 
ಸಹಿಷ್ಣುತೆ ಎಷ್ಟೆಂತಲೂ ಮೊದಲಾಗಿ ಕಂಡಂಹಿಡಿಯತಕ್ಕದ್ದು. ಇದಕ್ಕಾಗಿ (ಅ) ಉಷ್ಣ 
ವಿನಾಶ ಕಾಲಾವಧಿಯನ್ನು ಪ್ರನಾಳ ವಿಧಾನದಿಂದ ಕಂಡುಹಿಡಿಯಬಹುದು ಅಥವಾ 
(ಆ) ಡಬ್ಬಿಯ ವಿಧಾನ (ಇ) ಬೋಗುಣಿಯ ವಿಧಾನ, (ಈ) "ಥರ್ಮೊ 
ರೆಸಿಸ್ಟೊ ಮಾಟರ್‌' ವಿಧಾನಗಳನ್ನೂ ಅನುಸರಿಸಬಹುದಾಗಿದೆ. ಈ ಪ್ರಯೋಗ 
ಗಳಿಂದ ಪರೀಕ್ಷಾಣು ಜೀವಿಯ ಉಷ್ಣನಿರೋಧಕ ಶಕ್ತಿಯನ್ನು ನಾಲ್ಕು ವಿವಿಧ ಉಷ್ಣತಾ 
ಮಾನಗಳಲ್ಲಿ ನಿರ್ಧರಿಸಿಕೊಂಡು, ಫಲಿತಾಂಶವನ್ನುಪಯೋಗಿಸಿ " ಸೆಮಿಲಾಗ್‌ ' ಚೌಕುಳಿ 
ಕಾಗದದ ಮೇಲೆ ಅದರ ಉಷ್ಣವಿನಾಶಕಾಲದ ರೇಖಾಚಿತ್ರವನ್ನು `ರಚೆಸಬೇಕು. ಈ 
ರೇಖಾಚಿತ್ರದ ಸಹಾಯದಿಂದ, ಯಾವುದೊಂದು ಉಷ್ಣತೆಯಲ್ಲಿ ಈ ಆಣುಜೀವಿಗಳ 
ಸಮುದಾಯವನ್ನು ನಾಶಗೊಳಿಸಲು ಎಷ್ಟು ಕಾಲ ಹಿಡಿಯುತ್ತದೆಂದು ಓದಿಕೊಳ್ಳ 
ಬಹುದು. ಈ ವಿನಾಶಕಾಲದ ವ್ಯತ್ಯ ಪಮ ಸಂಖ್ಯೆಯು, ಕೊಟ್ಟ ಅಣುಜೀವಿಗಳ ಮೇಲೆ 
ನಿರ್ದಿಷ್ಟ ಉಷ್ಣತೆಯ " ಮಾರಕ ದರ ಎಂದು ಕರೆಯಲ್ಪಡುವುದು. ಅಲ್ಟಾಮ್ಲೀಯ 


ಆಹಾರ ಪದಾರ್ಥಗಳ ಉಷ್ಣ ಸಂಸ್ಕರಣ 137 


ಆಹಾರ ಪದಾರ್ಥಗಳಲ್ಲಿರಬಹುದಾದ ಬೀಜಾಣುರಚಕ ಅಣುಜೀವಿಗಳ ಮಾರಕ ದರದ 
ಮೌಲ್ಯವು 93.30 (200°F) ಗಿಂತ ಕೆಳಗಿನ ಉಷ್ಣತಾಮಾನಗಳಲ್ಲಿ ಅತ್ಯಲ್ಪವಾಗಿರು 
ವುದರಿಂದ ಇದಕ್ಕಿಂತ ಕೆಳಗಿನ ಉಷ್ಣತೆಗಳ ಮಾರಕತೆಯನ್ನು ಗಣನೆಗೆ ತೆಗೆದುಕೊಳ್ಳಲಾ 
ಗುವುದಿಲ್ಲ. ಹಾಗೆಯೆ ಆಮ್ಲಾಯ ಆಹಾರಗಳಲ್ಲಿ 60°0೦ ಗಿಂತ ಕೆಳ ಉಷ್ಣತೆಗಳನ್ನೂ 
ಅಲಕ್ಷಿಸಲಾಗುತ್ತದೆ. 


(11) ಯಾವ ಆಹಾರಕ್ಕೆ ಉಷ್ಣಸಂಸ್ಕರಣವನ್ನು ನಿರ್ಧರಿಸಬೇಕಾಗಿರಂವುದೋ 
ಅದನ್ನು ಅಗತ್ಯವಿದ್ದ ಡಬ್ಬಿಯಲ್ಲಿ ತುಂಬಿ ಅದರ ಶೀತಲ ಬಿಂದಂವಿನಲ್ಲಿ ಲೋಹಯುಗ್ಮ 
ವನ್ನು ಏರ್ಪಡಿಸಿ, ಇಂತಹ ನಾಲ್ಕಾರು ಡಬ್ಬಿಗಳನ್ನು ಉಷ್ಣಪರಿಷ್ಕರಣಕ್ಕಾಗಿ ಉಗಿ 
ಹಂಡೆಯಲ್ಲಿ ಬಿಸಿ ಮಾಡಿ ತಣಿಸಬೇಕು. ಹೀಗೆ ಮಾಡುವಾಗ ಪ್ರತಿ ನಿಮಿಷದಲ್ಲಿ ಶೀತಲ 
ಬಿಂದುವು ಪಡೆಯುವ ಉಷ್ಣತಾಮಾನವನ್ನು ಗುರುತಿಸಿಟ್ಟುಕೊಂಡು, ಉಷ್ಣಸಂಸ್ಕರಣದ 
ರೇಖಾಚಿತ್ರವನ್ನು (ಹಿಂದೆ ವಿವರಿಸಿದಂತೆ) ರಚಿಸಿಕೊಳ್ಳಬೇಕು. ಈ ರೇಖಾಚಿತ್ರವು 
ಡಬ್ಬಿಯ ಆಹಾರದೊಳಗಿನ ಶೀತಲ ಬಿಂದುವು ಉಷ್ಣಸಂಸ್ಕರಣ ನಡೆಯುವ ಪ್ರಶಿ 
ನಿಮಿಷದಲ್ಲೂ ಪಡೆದ ಉಷ್ಣತಾಮಾನವನ್ನು ಸೂಚಿಸುತ್ತದೆ. ಇದಕ್ಕಾಗಿ ಡಬ್ಬಿಯ 
ಆಹಾರದ ಶೀತಲಬಿಂದುವನ್ನು ಇತರ ಪ್ರಯೋಗಗಳಿಂದ ಮುಂಚಿತವಾಗಿ ನಿಶ್ಚಯಿಸಿ 
ಕೊಂಡಿರಬೇಕು. ಅಲ್ಲದೆ ಉಷ್ಣಪ್ಪವೇಶದ ಪ್ರಯೋಗದಲ್ಲಿ ಉಪಯೋಗಿಸಲ್ಪಟ್ಟಿರುವ 
ನಾಲ್ಕಾರು ಡಬ್ಬಿಗಳ ಲೋಹಯುಗ್ಮಗಳಲ್ಲಿ ಅತ್ಯಂತ ನಿಧಾನವಾಗಿ ಉಷ್ಣತೆ ಏರುವುದನ್ನು 
ತೋರಿಸುವಂತಹುದನ್ನೇ ರೇಖಾಚಿತ್ರಕ್ಕೆ ಉಪಯೋಗಿಸಬೇಕು. 


(111) ಮೇಲೆ ಹೇಳಿದ ಡಬ್ಬಿಯಲ್ಲಿ ಉಷ್ಣಪ್ರವೇಶದ ರೇಖಾಚಿತ್ರ ' ಮತ್ತು 
ಬೀಜಾಣುಗಳ ಉಷ್ಣವಿನಾಶ ಕಾಲದ ರೇಖಾಚಿತ್ರಗಳ ಆಧಾರದಿಂದ, ಉಷ್ಣಸಂಸ್ಕರಣದ 
ಒಟ್ಟು ಮಾರಕತೆಯನ್ನು ಕಂಡುಹಿಡಿಯಲು ಬೇಕಾಗುವ ಮಾರಕ ದರದ ರೇಖಾಚಿತ್ರ 
ವನ್ನು ರಚಿಸಿಕೊಳ್ಳುವುದು, ನಂತರದ ಹೆಜ್ಜೆಯಾಗಿದೆ. ಇದಕ್ಕಾಗಿ, ಉಷ್ಣಪ್ರವೇಶದ 
ರೇಖಾಚಿತ್ರದಲ್ಲಿ ಸೂಚಿಸಲ್ಪಟ್ಟ ಕಾಲಗಳನ್ನೆ ತಲಾಕ್ಷದಲ್ಲಿ ಗುರುತಿಸಿಕೊಂಡಂ, ಈ ಕಾಲ 
ಗಳಲ್ಲಿ ಶೀತಲ ಬಿಂದು ತಲುಪಿದ ಉಷ್ಣತೆಗಳನ್ನು ಉಷ್ಣಪ್ಪವೇಶದ ರೇಖಾಚಿತ್ರದಿಂದ 
ಕಂಡುಹಿಡಿದು, ಈ ಉಷ್ಣತೆಗಳಿಗೆ ಸರಿಹೋಗುವ ಅಣುಜೀವಿನಾಶ ಕಾಲಗಳನ್ನು 7-2-7 
ರೇಖಾಚಿತ್ರದಿಂದ ಓದಿ, ಈ ಕಾಲ (ಮಿನಿಟುಗಳಲ್ಲಿ)ಗಳ ವ್ಯತ್‌ಕ್ರಮ ಬೆಲೆಗಳನ್ನು 
(ಅಂದರೆ "ಮಾರಕದರ'ಗಳನ್ನು) ಲಂಬಾಕ್ಷದ ಮೇಲೆ ಗುರುತಿಸಿಕೊಳ್ಳಬೇಕು. ಈಗ 
ಸಿಕ್ಕುವ ರೇಖಾಚಿತ್ರವೇ “ಮಾರಕದರ'ದ ರೇಖಾಚಿತ್ರ. ಇದು, ಡಬ್ಬಿಯೊಳಗಿನ ಶೀತಲ 
ಬಿಂದುವಿನಲ್ಲಿ ಇಡಿ ಉಷ್ಣಸಂಸ್ಕರಣದ ಅವಧಿಯಲ್ಲಿ ಉಂಟಾದ ಉಷ್ಣತಾಮಾನದ ಏರಿಳಿತ 
ಗಳಿಂದಾಗಿ ಅಲ್ಲಿರಬಹುದಾದ ಅಣುಜೀವಿಗಳ ಮೇಲೆ ಈ ಉಷ್ಣತೆಯ ಮಾರಕತೆಯು 
ಸಂಸ್ಕರಣ ಕಾಲಾವಧಿಯ ಪ್ರತಿ ನಿಮಿಷದಲ್ಲೂ ಎಷ್ಟೆಷ್ಟಿತ್ತೆಂಬುದನ್ನು ಸೂಚಿಸುತ್ತದೆ. 
ಈ ಎಲ್ಲ ಮಾರಕ ದರಗಳ ಒಟ್ಟು ಮೌಲ್ಯವು ರೇಖಾಚಿತ್ರದ ಕೆಳಭಾಗದ ವಿಸ್ತೀರ್ಣ 


138 "ಕ್ಕಾನಿಂಗ್‌' ಆಹಾರ ಜೋಪಾನೆಯ ಒಂದು ಅಧುನಿಕ ವಿಧಾನ 


ದಿಂದ ಸೂಚಿಸಲ್ಪಡುತ್ತದಷ್ಟೆ. ಹೀಗಾಗಿ ಈ ವಿಸ್ತೀರ್ಣವು ಸೂಚಿಸುವ ಒಟ್ಟು 
ಮಾರಕತೆಯ ಮೌಲ್ಯವು ಏಕಮಾನಕ್ಕೆ ಸಮವಾಗಿದ್ದರೆ, ಉಷ್ಣಸಂಸ್ಕರಣವು ನಿರ್ದಿಷ್ಟ 
ಅಣುಜೀವಿಗಳ ನಾಶಕ್ಕೆ ಸಾಕಷ್ಟಿದ್ದು ಸಮರ್ಪಕವಾಗಿದೆಯೆಂತಲೂ, 1 ಕ್ಕಿಂತ ಕಡಮೆ 
ಯಿದ್ದಲ್ಲಿ ಆ ಡಬ್ಬಿಯ ಆಹಾರವು ಅಲ್ಲ ಸಂಸ್ಕರಣ ಹೊಂದಿ, ಅಣುಜೀವಿಗಳು ಪೂರ್ತಿ 
ಯಾಗಿ ನಾಶವಾಗದೆ ಉಳಿಯಬಹುದೆಂತಲೂ, 1 ಕ್ಕಿಂತ ಹೆಚ್ಚಿದ್ದಲ್ಲಿ, ಉಷ್ಣಸಂಸ್ಕರಣವು 
ಅವಶ್ಯವಾಗಿದ್ದುದಕ್ಕಿಂತಲೂ ಅಧಿಕವಾಗುತ್ತದೆಂತಲೂ ತಿಳಿಯಬೇಕು. ಒಟ್ಟು ಸ ಮಾರ 
ಕತೆಯ ಮೌಲ್ಯ (ಇದನ್ನು "ಸಂಸ್ಕರಣ ಮೌಲ್ಯ' ಎಂತಲೂ ಕರೆಯಬಹುದು)ವು 1ಕ್ಕಿಂತ 
ಸ್ವಲ್ಪ ಹೆಚ್ಚು ಕಡಮೆಯಿದ್ದಲ್ಲಿ, ಉಷ್ಣಸಂಸ್ಕರಣಕ್ಕೆ ಕೊಟ್ಟ ಕಾಲಾವಧಿಯನ್ನು ಕೆಲವು 
ನಿಮಿಷಗಳಷ್ಟು ಬದಲಾಯಿಸಿಕೊಂಡು, ಉಷ್ಣಸಂಸ್ಕರಣವು ತೃಪ್ತಿಕರವಾಗುವಂತೆ ಏರ್ಪ 
ಡಿಸಿಕೊಳ್ಳಬಹುದಂ. 


(1೪) ಕೊನೆಯದಾಗಿ, ಈ ರೀತಿ ಸಿದ್ಧಾಂತದನ್ವಯ ಪಡೆದ ಉಷ್ಣಸಂಸ್ಕರಣ 
ಕಾರ್ಯವನ್ನು ಸಾಕಷ್ಟು ಸಂಖ್ಯೆಯ ಅದೇ ಆಹಾರ ಡಬ್ಬಿಗಳ ಮೇಲೆ ಪ್ರಯೋಗಿಸಿ 
ಅದರ ವ್ಯಾವಹಾರಿಕ ಯುಕ್ತತೆಯನ್ನು ನಿರ್ಧರಿಸಿಕೊಳ್ಳಬೇಕು. 


ಮೇಲೆ ಹೇಳಿದ ವಿಧಾನವನ್ನು ಯಾವುದಾದರೊಂದು ಹೊಸ ಉತ್ಪನ್ನವನ್ನು 
ಡಬ್ಬಿ ಜೋಪಾಸನೆ ಮಾಡುವುದಕ್ಕೆ ಅವಶ್ಯವಿರುವ ಉಷ್ಣಸುಸ್ಕರಣ ಕ್ರಿಯೆಯನ್ನು 
ನಿರ್ಧರಿಸುವುದಕ್ಕೂ ಹಾಗೆಯೇ ಯಾವುದಾದರೊಂದು ಡಬ್ಬಿಯ ಆಹಾರಕ್ಕೆ ನಿರ್ದಿಷ್ಟ 
ವಾದ ಸಂಸ್ಕರಣ ಕಾರ್ಯದ ಯುಕ್ತಾಯುಕ್ತತೆಯನ್ನು ತುಲನೆ ಮಾಡುವುದಕ್ಕೂ 
ಉಪಯೋಗಿಸಿಕೊಳ್ಳಬಹುದು. ಉಷ್ಣಸಂಸ್ಕರಣದ ಮೌಲ್ಯತುಲನೆ.. ಮಾಡಂವ 
ರೀತಿಯನ್ನು ಕೆಳಗಿನ ಉದಾಹರಣೆಯಿಂದ ತಿಳಿದುಕೊಳ್ಳಬಹುದು. 


ಕೊಟ್ಟಿ ಉಷ್ಣಸಂಸ್ಕರಣ ಕಾರ್ಯದ ಮೌಲ್ಯ ತುಲನೆಯ ಒಂದು 
ಉದಾಹರಣೆ: ಕೋಳಿಯ ಮಾಂಸವನ್ನೊಳಗೊಂಡ ಒಂದು ವಿಶಿಷ್ಟ ಡಬ್ಬಿಯ 
ಆಹಾರವನ್ನು ಉಷ್ಣಸಂಸ್ಕರಣ ಮಾಡುವಾಗ ಆಹಾರ ತುಂಬಿದ ಡಬ್ಬಿಗಳನ್ನು ಉಗಿಹಂಡೆ 
ಯಲ್ಲಿರಿಸಿ 1130 ನಲ್ಲಿ 78 ನಿಮಿಷಗಳ ಸಂಸ್ಕರಣವನ್ನು ಕೊಡಲಾಯಿತು. ಉಗಿ 
ಹಂಡೆಯೊಳಗೆ ಉಗಿಯನ್ನು ಬಿಡಲು ಆರಂಭಿಸಿದ 6 ನಿಮಿಷಗಳಲ್ಲಿ ಉಗಿಹಂಡೆಯು 
113°೦ ಉಷ್ಣತಾಮಾನವನ್ನು ತಲುಪುವಂತೆ ಮಾಡಿ ಆಮೇಲೆ 78 ನಿಮಿಷಗಳ 
ಕೊನೆಯಲ್ಲಿ (ಅಂದರೆ ಆರಂಭದಿಂದ 84 ನಿಮಿಷಗಳ ಅಂತ್ಯದಲ್ಲಿ) ಉಗಿಯನ್ನು ನಿಲ್ಲಿಸಿ, 
ಆಹಾರ ಡಬ್ಬಿಗಳನ್ನು ತಣಿಸಿಕೊಳ್ಳಲಾಯಿತು. ಈ ರೀತಿ ಉಷ್ಣಸಂಸ್ಕರಣಕ್ಕೀಡು 
ಮಾಡಿದ ಡಬ್ಬಿಗಳಲ್ಲಿ ಕೆಲವು ಅಣುಜೀವಿಗಳಿಂದ ಕೆಟ್ಟುಹೋದವು. ಕೆಟ್ಟುಹೋದ 
ಡಬ್ಬಿಗಳಿಂದ ಅಣುಜೀವಿಗಳನ್ನು ಪ್ರತ್ಯೇಕಿಸಿ ಪ್ರಯೋಗಶಾಲೆಯಲ್ಲಿ ಅವುಗಳ ಬೀಜಾಣು 
ಗಳನ್ನು ಉತ್ಪಾದಿಸಿಕೊಂಡು T-D-T ಪ್ರಣಾಳ ರೀತಿಯಿಂದ ಈ ಬೀಜಾಣುಗಳ ಉಷ್ಣ 


ಆಹಾರ ಷದಾರ್ಥಗಳ ಉಷ್ಣ ಸಂಸ್ಕರಣ 139 


ನಿರೋಧಕ ಶಕ್ತಿಯನ್ನು ಕಂಡು ಹಿಡಿದಾಗ ಅವುಗಳ ಉಷ್ಣವಿನಾಶಕಾಲಗಳು 115°C 
ನಲ್ಲಿ 26 ನಿಮಿಷ, 120°C ನಲ್ಲಿ 9 ನಿಮಿಷ ಮತ್ತು 1250 ನಲ್ಲಿ 4 ನಿಮಿಷಗಳೆಂದು 
ತಿಳಿಯಿತು. ಈ ಪ್ರಯೋಗಗಳ ಆಧಾರದ ಮೇಲೆ ರಚಿಸಲ್ಪಟ್ಟ ಉಷ್ಣ ವಿನಾಶಕಾಲದ 
ರೇಖಾಚಿತ್ರವನ್ನು ಚಿತ್ರ 8-78 ಯಲ್ಲಿ ತೋರಿಸಿದೆ. ಅದೇ ಡಬ್ಬಿಯ ಆಹಾರದಲ್ಲಿ 


ಅತ್ತ ವಿವಾತಿ ಉಲ್ಲ € ಸಿತಿ ಳಟ್ಹು) 


kd ಕ w ಕೌ WAN ky ky ಕ್ಷ 1 © ಸ್ಟ Hf 
, IM LLM 
EB ಇ ತ 



































| ಬಕ 
ಗ್ಗೆ ಶಕ 
[ವಟ] 
| WUE 


ಚಿತ್ರ : 8-78 ಕೋಳಿ ಮಾಂಸ ಡಬ್ಬಿಯಿಂದ ಪಡೆದ ಬೀಜಾಣುಗಳ ಉಷ್ಣ ವಿನಾಶಕಾಲದ ರೇಖಾಚಿತ್ರ 





ಶೀತಲ ಬಿಂದುವನ್ನು ಕಂಡುಹಿಡಿದು, ಅಲ್ಲಿ ಲೋಹಯುಗ್ಮವನ್ನು ಅಳವಡಿಸಿಟ್ಟು, 
ಮೇಲೆ ಹೇಳಿದ ಉಷ್ಣಸಂಸ್ಕರಣ ಕ್ರಿಯೆಯನ್ನೇ ನಡೆಯಿಸಲಾಯಿತು (ಉಗಿಹಂಡೆಯ 
ಉತ್ಕ್ರಮಣಕಾಲ 6 ನಿಮಿಷ ಮತ್ತು ಸಂಸ್ಕರಣಕಾಲ-78 ನಿಮಿಷ). ಈ ಉಷ್ಣ 
ಸಂಸ್ಕರಣದ ಅವಧಿಯಲ್ಲಿ ಶೀತಲ ಬಿಂದುವಿನ ಉಷ್ಣತೆಯಲ್ಲಾದ ಬದಲಾವಣೆಗಳನ್ನು 
ರೇಖಾಚಿತ್ರ 8-70ಯಲ್ಲಿ ಕೊಟ್ಟಿರುತ್ತದೆ. ಇವರಡು ಚಿತ್ರಗಳ ಆಧಾರದಿಂದ 
ಹಿಂದೆ ವಿವರಿಸಿದಂತೆ, ಮಾರಕ ದರದ ರೇಖಾಚಿತ್ರವನ್ನು ರಚಿಸಲಾಯಿತು (ಚಿತ್ರ8-7€). 
ಇದರ ಅಡಿಯ ವಿಸ್ತೀರ್ಣವು ಸೂಚಿಸುವ ಒಟ್ಟು ಮಾರಕತೆಯನ್ನು ಲೆಕ್ಕ ಹಾಕಿದಾಗ 


140 "ಕ್ಯಾನಿಂಗ್‌' ಆಹಾರ ಜೋಪಾಸನೆಯ ಒಂದು ಆಧುನಿಕ ವಿಧಾನ 


ಇದರ ಬೆಲೆಯು 0.89 ಎಂಬುದಾಗಿ ತಿಳಿಯಿತು. ಹೀಗಾಗಿ ಈ ಡಬಿ ಯ ಆಹಾರಕ್ಕೆ 
11390 ನಲ್ಲಿ 78 ನಿಮಿಷಗಳ ಉಷ್ಣಸಂಸ್ಕರಣವು ಸಾಕಾಗಂವುದಿಲ್ಲವೆಂತಲೂ, ಆಹಾರ 


ಆ ಡು ಜಾ ತಾಕಾ ಇಳ ಅ ಜಾ ಲಾಲಾ 


ಇಳ ದಾ ಜಾ ದುಂ ಬ 


ಆ 
ಕಸಾ 
ಆ 
ಷಾ 


ಹೆ ಕೀ ಗಳ 


ಫೈ 


ಜತೆ 











ಈ 18 4೪ ೨30 +0 £0 7-7 79 ಹ 
§ ಸಂಸ್ಥಿರ್ಕೇ ಉಲ- ನಿಖಿಷಸಿಳಳ್ಳಿ 


ಚಿತ್ರ: 8-70 ಕೋಳಿ ಮಾಂಸದ ಡಬ್ಬಿಯೊಳಗೆ ಉಪ್ಣ ಪ್ರವೇಶದ ರೇಖಾಚಿತ್ರ 


ಹಾವ ಹಚ em ಚೂಸಿ ಓಂ ಇ 
Kl 
\ 










ಡಿ ಸಂಸಿ ಯಯ 
ಇತ್ರ ಬ 


ಇ 6 ನ 
ಬಟ್ಟ ಬೂ ರಜಸಾ ನು 


ಪಾಸ ಕು 


MN 








ತ ಶಿ 27/35 ಚನ 
fo NNN 


kd 18 ೭೦ 30 50 KS 4೦ 70 80 10 
ಸಎಸೈಶಿಳಿ ಕಾಲ. ನಿಮಿಮಾಗೆಳೆಟ್ಲ 


ಚಿತ್ರ: 8-70 ಉಪ್ಪ ಸಂಸ್ಕರಣದ ಮಾರಕ ದರದ ರೇಖಾಚಿತ್ರ 











ಕೆಡುವುದಕ್ಕೆ ಕಾರಣ ಅಲ್ಬಸಂಸ್ಕರಣ ಎಂತಲೂ, ಸಂಸ್ಕರಣ ಮೌಲ್ಯವನ್ನು ಸುಮಾರು 
ಶೇಕಡ 11 ರಷ್ಟು ಹೆಚ್ಚಿಸುವುದಕ್ಕಾಗಿ ಸಂಸ್ಕರಣ ಕಾಲಾವಧಿಯನ್ನು 5 ನಿಮಿಷಗಳಷ್ಟು 
`ದೀರ್ಫಗೊಳಿಸಿ 11390 ನಲ್ಲಿ ಈ ಆಹಾರ ಡಬ್ಬಿಗಳನ್ನು 83 ನಿಮಿಷಗಳಷ್ಟು ಕಾಲ 


ಆಹಾರ ಪದಾರ್ಥಗಳ ಉಷ್ಣ ಸಂಸ್ಕರಣ ` 141 


ಬೇಯಿಸಿದರೆ ಸಂಸ್ಕರಣವು ತೃಪ್ತಿಕರವಾಗುವುದೆಂತಲೂ ಸೂಚಿಸಲಾಯಿತು (ಆಧಾರ- 
ಲೇಖಕನು ಜಪಾನಿನಲ್ಲಿ ಆಭ್ಯಸಿಸುತ್ತಿ ದ್ದಾಗ ನಡೆಯಿಸಿದ ಒಂದು ಪ್ರಯೋಗಮಾಲಿಕೆಯ 
ಫಲಿತಾಂಶಗಳು). 


ಡಬ್ಬಿಯ ಆಹಾರಗಳಿಗೆ ಕೊಡತಕ್ಕ ಉಷ್ಕ್ಣಸಂಸ್ಕೃರಣದ ಮಟ್ಟಿ : 
ಅಣುಜೀವಿಗಳೆ ಉಷ್ಣನಿರೋಧಕ ಶಕ್ತಿಯನ್ನು 7-0-7 ರೇಖಾಚಿತ್ರಗಳಿಂದ 
ಸೂಚಿಸುವ ಕ್ರಮವನ್ನು ಅನುಸರಿಸುವಾಗ ಹೆಚ್ಚಿನ ಎಲ್ಲ ಅಣುಜೀವಿಗಳ ಉಷ್ಣನಾಶಕ 
ರೇಖೆಗಳು ಸರಳ ರೇಖೆಗಳೇ ಆಗುತ್ತವೆಂದು ನೋಡಿದಿರಿ. ಈ ರೇಖೆಗಳ ಮೇಲಿನ 
ಯಾವುದೊಂದು ಬಿಂದು ಹಾಗೂ ರೇಖೆಯ ಪ್ರವಣತೆಗಳು ತಿಳಿದಿದ್ದಲ್ಲಿ ರೇಖಾಚಿತ್ರ 
` ವನ್ನು ರಚಿಸಿಕೊಳ್ಳಬಹುದಾಗಿದೆ. ರೇಖೆಯ ಮೇಲಿನ ಯಾವುದೊಂದು ಬಿಂದುವು ಆ 
ಅಣುಜೀವಿಗಳನ್ನು (ಅಥವಾ ಅವುಗಳ ಬೀಜಾಣುಗಳನ್ನು) ನಿರ್ದಿಷ್ಟ ಉಷ್ಣತಾಮಾನದಲ್ಲಿ 
ನಾಶಗೊಳಿಸಲು ಬೇಕಾಗುವ ಕಾಲವನ್ನು ನಿಮಿಷಗಳಲ್ಲಿ ಸೂಚಿಸುತ್ತದೆ. ಇದನ್ನೇ ಆ 
ಅಣುಜೀವಿಯ "೫ ಮೌಲ್ಯ ಎಂಬುದಾಗಿ ಕರೆಯುತ್ತಾರೆ. ಉದಾಹರಣೆಗಾಗಿ, 
ಕ್ಲಾಸ್ಟ್ರೀಡಿಯಂ ಬಾಟ್ಕುಲಿನಮ್‌ ಬೀಜಾಣುಗಳ ೫ ಮೌಲ್ಯವು 11590 ನಲ್ಲಿ 10 
ನಿಮಿಷ, ಅಥವಾ, ರ್ಟ್ಯ್ಯಾಣಾ10 (1159023978), T-D-T ರೇಖೆಯ 
ಪ್ರವಣತೆಯನ್ನು 7, ಮೌಲ್ಯದಿಂದ ಸೂಚಿಸುವುದು ವಾಡಿಕೆಯಾಗಿದೆ. ಇದು ಕೊಟ್ಟ 
ಅಣುಜೀವಿಗಳ ಉಷ್ಣನಾಶ ಕಾಲವನ್ನು ಮೊದಲಿನ ಹತ್ತನೇ ಒಂದಕ್ಕೆ ಇಳಿಸಲು 
ಉಷ್ಣತಾಮಾನವನ್ನು ಡಿಗ್ರಿ ಫೇರೆನ್‌ ಹಂಸಗಳ ಳಲ್ಲಿ ಎಷ್ಟು ಹೆಚ್ಚಿ ಸತಕ್ಕದ್ದ ಯುದನ್ನು 
ಸೂಚಿಸುವುದು. ಉದಾ: ಕ್ಲಾ. ಬಾಟ್ಕುಲಿನಮ್‌ನ 7 ಮೌಲ್ಯವು 18° ಜ್ನ JZ 
ಮೌಲ್ಯವು 18°F (—10°0) ಅಗಿದ್ದು, ಅಣುನಾಶ ಕಾಲವನ್ನು ಸೂಚಿಸುವ 
ಉಷ್ಣತಾಮಾನವು 250°¥ (==121.4°F) ಆಗಿದ್ದ ಸಂದರ್ಭದಲ್ಲಿ ಇದನ್ನೇ ೫ 
ಮೌಲ್ಯವೆಂದು ಕರೆದು ಹ್‌ಎ2.5 ಎಂಬುದಾಗಿ (ಅಂದರೆ, ೫1ಕ್ಕ್ಯ್ಯ--2.5 ನಿಮಿಷ) 
ಸೂಚಿಸುವುದಿದೆ. 


ಇದೇ ಕ್ರಮವನ್ನುನುಸರಿಸಿ, ಒಂದು ಅಣುಜೀವಿಯ ಬೀಜಾಣುಗಳಿಗೆ ಸಂಬಂಧಿಸಿ, 
ಕೊಟ್ಟ ಇಡೀ ಉಷ್ಣಸಂಸ್ಕರಣದ ಒಟ್ಟು ಮಾರಕತೆಯನ್ನೂ ಸಹ, ೫ ಮೌಲ್ಯವಾಗಿ 
ಸೂಚಿಸುವುದು ಸಾಧ್ಯವಿದೆ. ಒಂದು ಉಷ್ಣಸಂಸ್ಕರಣ ಕ್ರಿಯೆಯ ಒಟ್ಟು ಪರಿಣಾಮ, 
ಯಾವುದಾದರೊಂದು ಅಣುಜೀವಿಯನ್ನು ನಾಶಗೊಳಿಸುವುದರಲ್ಲಿ ನಿರ್ದಿಷ್ಟ ಉಷ್ಣತಾ 
ಮಾನದಲ್ಲಿ ಎಷ್ಟು ನಿಮಿಷಗಳ ಕಾಲ ಬಿಸಿ ಮಾಡುವುದಕ್ಕೆ ಸರಿಹೋಗುವುದೋ ಆ 
ಸಂಖ್ಯೆಯೇ ಆ ಉಷ್ಣಸ ಸಂಸ್ಕರಣದ ೫ ಮೌಲ್ಯವಾಗಂತ್ತದೆ. ಉದಾಹರಣೆಗಾಗಿ ಈ 
ಅಧ್ಯಾಯದಲ್ಲಿ ಹಿಂದೆ ಳಿದ ಕೋಳಿಯ ಮಜಗೆ ದ ಆಹಾರ ಡಬ್ಬಿಯಲ್ಲಿ ಕಂಡುಬಂದ 
ಅಣುಜೀವಿಗಳ ಬೀಜಾಣುಗಳನ್ನು 25018 ನಲ್ಲಿ ನಾಶಗೊಳಿಸಲು ಅವಶ್ಯವಿರುವ 
ಕಾಲವು 8 ನಿಮಿಷಗಳೆಂದು ರೇಖಾಚಿತ್ರದಿಂದ ತಿಳಿಯುವುದು. ಹೀಗಾಗಿ ಈ ಡಬಿ ಶಯ 


142 "ಕ್ಕಾನಿಂಗ್‌' ಆಹಾರ ಜೋಪಾಸನೆಯ ಒಂದು ಆಧುನಿಕ ವಿಧಾನ 


ಆಹಾರವನ್ನು ತೃಪ್ತಿಕರವಾಗಿ ಸಂಸ್ಕರಣ ಮಾಡಬೇಕಾದರೆ, ಉಷ್ಣಸಂಸ್ಕರಣ ಕ್ರಿಯೆಯ 
ಒಟ್ಟು ಮೌಲ್ಯವು, ಈ ಅಣುಜೀವಿಗಳ ಬೀಜಾಣುಗಳಿಗೆ ಸಂಬುಧಿಸಿದಂತೆ ಗ8 


ರಷ್ಟಾದರೂ ಇರತಕ್ಕದ್ದು. 


'ಬೇರೆ ಬೇರೆ ಆಹಾರ ಡಬ್ಬಿ ಗಳಿಗೆ ಉಪಯೋಗಿಸತಕ್ಕ ಉಷ್ಣಸಂಸ್ಕರಣಗಳ F 
ವೆಗೌಲ್ಯಗಳು ಎಷ್ಟಿರತಕ್ಕದ್ದು ಎಂಬ ವಿಷಯದಲ್ಲಿ ತಜ್ಞರಲ್ಲಿ ಅಭಿಪ್ರಾಯ ಭೇದಗಳಿವೆ. 
ಅಲ್ಬಾಮ್ಹಾಯ ಆಹಾರಗಳಲ್ಲಿ ಕೆಲವಕ್ಕೆ ಕ್ಲಾಸ್ಟ್ರೀಡಿಯಂ ಬಾಟ್ಕುಲಿನಮ್‌ (ಜನ4-2.5) 
ನ ಆಧಾರದ ಮೇಲೆ ನಿಶ್ಚಯಿಸುವ ಉಷ್ಣಸಂಸ್ಕರಣಗಳೇ ತೃಪ್ತಿಕರವಾಗಬಹುದಾದರೂ 
ಇನ್ನು ಕೆಲವಕ್ಕೆ ಇದಕ್ಕಿಂತಲೂ ಹೆಚ್ಚು ಉಷ್ಣನಿರೋಧಕತೆಯುಳ್ಳ ಅಣುಜೀವಿಗಳ 
ಸಂಕರದ ಸಾಧ್ಯತೆಯಿರುವುದರಿಂದಾಗಿ, ಇದರ ಎರಡರಷ್ಟು ಅಥವಾ ನಾಲ್ಕರಷ್ಟು 
೫ ಮೌಲ್ಯವಿರುವ ಸಂಸ್ಕರಣ ಕ್ರಿಯೆಗಳು ಅವಶ್ಯವಿರಬಹುದು. ಆದರೆ, ನಿಧಾನವಾಗಿ 
ಉಷ್ಣ ಪ್ರವೇಶಿಸುವ ಮತ್ತು ದೊಡ್ಡ ಗಾತ್ರದ ಡಬ್ಬಿಗಳ ಆಹಾರಗಳಿಗೆ ಅನ್ವಯಿಸುವ 
ಉಷ್ಣಸಂಸ್ಕರಣ ಕ್ರಿಯೆಗಳ ನಿರ್ಧಾರವು ಶೀತಲ ಬಿಂದುವಿನಲ್ಲಿ ತಲುಪಿದ ಉಷ್ಣತಾ 
ಮಾನಗಳ ಆಧಾರದ ಮೇಲೆ ಹೊಂದಿಕೊಂಡಿರುವುದರಿಂದಾಗಿ, ಈ ಸಂಸ್ಕರಣ ಕಾಲದಲ್ಲಿ 
ಶೀತಲ ಬಿಂದಂವಿನ ಸುತ್ತಲೂ ಅಂದರೆ ಡಬ್ಬಿಗೆ ಸಮಾಪವಾಗಿರುವ ಇತರ ಭಾಗಗಳಲ್ಲಿ. 
ಅವಶ್ಯವಿದ್ದುದಕ್ಕಿಂತ ಎಷ್ಟೋ ಪಾಲು ಹೆಚ್ಚು ಶಾಖವು ಪರಿಣಾಮ ಮಾಡುವುದು, 
ಇದರಿಂದಾಗಿ ಅಲ್ಲಿನ ಆಹಾರ ಭಾಗಗಳು ಅತಿ ಪಚನಕ್ಕೀಡಾಗಿ ತಮ್ಮ ಗುಣಗಳನ್ನು 
ಕಳೆದುಕೊಳ್ಳಬಹಂದು. ಈ ಕಾರಣಗಳಿಂದಾಗಿ ಯಾವ ಡಬ್ಬಿಯ ಆಹಾರಕ್ಕೇ ಆಗಲಿ 
ಇಂತಿಷ್ಟೆ ೫ ಮೌಲ್ಯದ ಉಷ್ಣಸಂಸ್ಕರಣ ಕೊಡತಕ್ಕದ್ದೆಂದು ಸೀದಾ ನಿಶ್ಚಯಿಸಿ 
ಮುಂದಾಗಿ ಹೇಳುವುದು ಕಷ್ಟ ಸಾಧ್ಯ. ಆದರೆ ಕ್ಲಾಸ್ಟಿ ್ರ್ರೀಡಿಯಂ ಬಾಟ್ಯುಲಿನಮ್‌ 
ಅಣುಜೀವಿಗಳಂ ಕ್ಯಾನಿಂಗ್‌ ವಿಧಾನದಿಂದ ಜೋಪಾಸನೆ ಮಾಡಲಾಗುವ ಎಲ್ಲ 
ಅಲ್ಲಾಮ್ಲಾಯ ಆಹಾರ ಪದಾರ್ಥಗಳಿಗೂ ಪ್ರಯೋಗಿಸುವ ಉಷ್ಣಸಂಸ್ಕರಣ ಕ್ರಿಯೆಗಳ 
ಕನಿಷ್ಠ ಮಿತಿಯನ್ನು ನಿರ್ಧರಿಸಲು ಸಹಾಯಕವಾಗಿವೆ. ಯಾವುದೇ ಉಷ್ಣಸಂಸ್ಕರಣ ಕ 
ಕ್ರಿಯೆಯು ಈ ಅಣುಜೀವಿಗಳ ಬೀಜಾಣುಗಳ ಸಂಪೂರ್ಣ ನಾಶಕ್ಕೆ ಅವಶ್ಯವಿರುವ 
2.5 ಗಿಂತ ಕಡವೆಯಿರತಕ್ಕದ್ದಲ್ಲ ಎಂಬ ಅಭಿಪ್ರಾಯವನ್ನು ಎಲ್ಲರೂ 
ಒಪ್ಪುವರು. ಇದರಂತೆಯೇ ಆಮ್ಲಾಯ ಆಹಾರಗಳಿಗೆ ಕನಿಷ್ಠ ಆದರ್ಶ ಉಷ್ಣಸಂಸ್ಕರಣ 
ವನ್ನು ನಿಶ್ಚಯಿಸುವುದು ಕಾರಣಾಂತರಗಳಿಂದ ಸಾಧ್ಯವಾಗುವುದಿಲ್ಲ. 


` ಸಾರಾಂಶ ; ಕ್ಯಾನಿಂಗ್‌ ವಿಧಾನದ ಆಹಾರ ಜೋಪಾನೆಯಲ್ಲಿ ಆಹಾರ ತುಂಬಿದ 
ಡಬ್ಬಿಗಳ ಉಷ್ಣಸಂಸ್ಕರಣ ಕ್ರಿಯೆಯು ಅತ್ಯಂತ ಪ್ರಾಮುಖ್ಯ ಹೆಜ್ಜೆಯಾಗಿದೆಯೆಂದು 
ಈ ಅಧ್ಯಾಯದಲ್ಲಿ ವಿಮರ್ಶಿಸಲ್ಪಟ್ಟ ವಿಷಯಗಳಿಂದ ವಂನದಟ್ಟಾಗದಿರದು. ಉಷ್ಣ 
ಸಂಸ್ಕರಣಕ್ಕೆ ಸಂಬಂಧಪಟ್ಟಂತೆ ಈ ಕೆಳಗಿನ ಮುಖ್ಯ ಅಂಶಗಳನ್ನು ಸಂಗ್ರಹಿಸಿಕೊಳ್ಳ 
ಬಹುದು. 


ಆಹಾರ ಪದಾರ್ಥಗಳ ಉಷ್ಣಸಂಸ್ಕರಣ 143 


(1) ಅಣುಜೀವಿಗಳಲ್ಲಿ ಬೀಜಾಣುಗಳನ್ನು ರಚಿಸಿಕೊಳ್ಳುವಂತಹವು ಆಲ್ಪಾ 
ಮ್ಲಾಯ ಆಹಾರಗಳಲ್ಲಿ ಅಧಿಕ ಉಷ್ಣತೆಗಳನ್ನು ಸಹಿಸಿಕೊಳ್ಳಬಲ್ಲವು. ಡಬ್ಬಿಯ ಆಹಾರ 
ಗಳ ಉಷ್ಣಸಂಸ್ಕರಣವು ಇವುಗಳನ್ನು ನಾಶಗೊಳಿಸಲು ಸಮರ್ಥವಾಗಿರಬೇಕು. 


(2) ಕೆಲವು ಅಣುಜೀವಿಗಳು (ಮುಖ್ಯವಾಗಿ ಕ್ಲಾ. ಬಾಟ್ಕುಲಿನಮ್‌) ವಿಷ 
ವಸ್ತುಗಳನ್ನು ತಯಾರಿಸುವ ಗಂಣವುಳ್ಳವು. ಇವು ಡಬ್ಬಿಯಲ್ಲಿ ನಾಶವಾಗದೇ 
ಉಳಿದಲ್ಲಿ ಆಹಾರವನ್ನು ಸೇವಿಸುವವರ ಆರೋಗ್ಯಕ್ಕೆ ಧಕ್ಕೆಯುಂಟಾಗುವುದಂ, 
ಆದುದರಿಂದ ಆಲ್ಬಾಮ್ಲಾಯ ಆಹಾರಗಳ ಡಬ್ಬಿಗಳಿಗೆ ಕೊಡತಕ್ಕ ಉಷ್ಣಸಂಸ್ಕರಣವು 
, ಇವುಗಳನ್ನು ಸಂಪೂರ್ಣ ನಾಶಗೊಳಿಸಲು ಬೇಕಾದ ಮಟ್ಟಕ್ಕಿಂತ ಕಡಮೆಯಿರಬಾರದು. 

(3) ಯೋಗ್ಯ ಪರಿಸರ ಹಾಗೂ ಅನುಕೂಲ ಸಂದರ್ಭಗಳೊದಗಿ ಬಂದಲ್ಲಿ 
ಆಹಾರದಲ್ಲಿರುವ ಅಣುಜೀವಿಗಳ ಸಂಖ್ಯೆಯು ತೀವ್ರವಾಗಿ ವೃದ್ಧಿಗೊಳಂವುದು. 
ಸುಮಾರು 20 ನಿಮಿಷ ಕಾಲದಲ್ಲೆ ಸಂಖ್ಯೆಯು ಇಮ್ಮಡಿಯಾಗುವುದೂ ಸಾಧ್ಯವಿದೆ. 
ಹೀಗಾಗಿ ಆಹಾರವನ್ನು ಡಬ್ಬಿಗಳೊಳಗೆ ತುಂಬಿಸಿ ಉಷ್ಣಸಂಸ್ಕರಣಕ್ಕೆ ಗುರಿ ಪಡಿಸುವ 
ವರೆಗಿನ ಎಲ್ಲ ಕಾರ್ಯಕ್ರಮಗಳನ್ನೂ ವೇಗವಾಗಿ ಕಾಲ ವಿಳಂಬವಿಲ್ಲದೆ ಜರಗಿಸಬೇಕು- 
ಡಬ್ಬಿಯ ಆಹಾರಗಳಲ್ಲಿ ಆರಂಭದಲ್ಲಿ ಇದ್ದ ಬ್ಯಾಕ್ಟೀರಿಯಗಳ ಸಂಖ್ಯೆಯು ಅತ್ಯಧಿಕ 
ವಾಗಿದ್ದಲ್ಲಿ ಸಾಮಾನ್ಯವಾಗಿ ಅನುಸರಿಸುವ ಉಷ್ಣಸಂಸ್ಕರಣ ಕ್ರಿಯೆಯು ವಿಫಲವಾಗ 
ಬಹುದು. 


(4) ಆಹಾರದಲ್ಲಿ ಅಣುಜೀವಿಗಳು ಉಷ್ಣ ಸಂಸ್ಕರಣಕ್ಕೆ ಮೊದಲೇ ಆದಷ್ಟು 
ಕಡಮೆಯಿರುವಂತೆ ಎಚ್ಚರಿಕೆ ವಹಿಸಿದಲ್ಲಿ ಉತ್ತಮವಾದ ಗಂಣಗಳುಳ್ಳ ಡಬ್ಬಿಯ 
ಆಹಾರಗಳನ್ನು ಪಡೆಯಬಹುದು. 


(5) ಡಬ್ಬಿಯನ್ನು ಸೇರಿದ ಆಹಾರದಲ್ಲಿ ಅಣುಜೀವಿಗಳ ಸಂಖ್ಯೆಯು ಕಡಮೆ 
ಯಿರುವಂತೆ ಮಾಡಲು, ಪೂರ್ವತಯಾರಿಯೇ ಮೊದಲಾದ ಕಾರ್ಯಗಳನ್ನು ವೇಗವಾಗಿ 
ನಡೆಯಿಸುವುದು, ಆಹಾರ ಪದಾರ್ಥಗಳನ್ನು ಬ್ಯಾಕ್ಟೀರಿಯಗಳ ಬೆಳವಣಿಗೆಗೆ ಆನುಕೂಲ 
ವಾಗುವ ಉಷ್ಣತೆಗಳಲ್ಲಿ ದೀರ್ಫ್ಛಕಾಲ ಇರದಂತೆ ನೋಡಿಕೊಳ್ಳುವುದು ಹಾಗೂ 
ಕಾರ್ಯಾನೆಯ ಎಲ್ಲ ಭಾಗಗಳಲ್ಲೂ ಒಳ್ಳೆಯ ನೈರ್ಮಲ್ಯವನ್ನು ಕಾಪಾಡಿಕೊಳ್ಳುವುದು, 
ಮುಖ್ಯವಾಗಿವೆ. 


(6) ಅಧಿಕ ಉಷ್ಣನಿರೋಧಕ ಶಕ್ತಿಯುಳ್ಳ ಬ್ಯಾಕ್ಟೀರಿಯಗಳಂ ಆಹಾರ 
ಪದಾರ್ಥಗಳನ್ನು ಸೇರದಂತೆ ಎಚ್ಚರಿಕೆ ವಹಿಸುವುದು ಅಗತ್ಯ. ಇಂತಹ ಅಣುಜೀವಿಗಳ 
ಸಂಕರವಾದ ಆಹಾರವನ್ನು ಸಂಸ್ಕರಣಗೊಳಿಸಲು ತೀವ್ರವಾದ ಉಷ್ಣತೆಗಳನ್ನು ಉಪ 
ಯೋಗಿಸುವುದರಿಂದ ಆಹಾರದ ಗುಣಾಂಶಗಳಲ್ಲ ನಷ್ಟವಾಗುತ್ತವೆ. 


144 *ಕ್ಯಾನಿಂಗ್‌' ಆಹಾರ ಜೋಪಾಸನೆಯ ಒಂದು ಆಧುನಿಕ ವಿಧಾನ 


(7) ಪ್ರಶಿಯೊಂದು ಡಬ್ಬಿಯ ಆಹಾರಕ್ಕೆ ಸರಿಹೋಗುವ ಉಷ್ಣಸಂಸ್ಕರಣಕ್ರಿಯೆ 
ಯನ್ನು ಅನೇಕ ಪ್ರಯೋಗಗಳಿಂದ ನಿರ್ಧರಿಸುತ್ತಾರೆ. ಕಾರ್ಬಾನೆಗಳಲ್ಲಿ ಈ ನಿರ್ದಿಷ್ಟ 
ಉಷ್ಣಸಂಸ್ಕರಣಗಳನ್ನು ಎಚ್ಚರಿಕೆಯಿಂದ, ನ್ಯೂನತೆಯಿಲ್ಲದಂತೆ ಅನುಸರಿಸತಕ್ಕದ್ದು, 
ಅಣುಜೀವಿಗಳ ಸಂಕರವನ್ನೂ ಪ್ರತಿ ಸಂದರ್ಭದಲ್ಲಿ ಅವುಗಳ ಉಷ್ಣನಿರೋಧಕಶಕ್ತಿ 
ಯನ್ನೂ ಮುಂಬಾಗಿ ತಿಳಿದುಕೊಳ್ಳುವುದು ಕ್ಯಾನಿಂಗ್‌ ಕಾರ್ಬಾನೆಗಳಲ್ಲಿ ಸಾಧ್ಯವಿಲ್ಲ. 
ಆದುದರಿಂದ, ದೈನಂದಿನ ಉತ್ಪಾದನೆಯಲ್ಲಿ ಉಷ್ಣಸಂಸ್ಕರಣವನ್ನು ನಿಷ್ಕಾರಣವಾಗಿ 
ಬದಲಾಯಿಸಿಕೊಳ್ಳಬಾರದು. 


(8) ಆಹಾರ ಪದಾರ್ಥಗಳನ್ನು ತಯಾರಿಸಿ ಡಬ್ಬಿಗಳನ್ನು ತುಂಬುವಾಗ ಸದಾ 
ಒಂದೇ ರೀತಿಯ, ಸ್ನಿಗ್ಗತೆ, ಘನದ್ರವಗಳ ನಿಷ್ಟತ್ತಿ, ತುಂಬುವ ಮಿತಿ - ಇತ್ಯಾದಿ ಲಕ್ಷಣ 
ಗಳು ಇರುವಂತೆ ಎಚ್ಚರಿಕೆ ವಹಿಸತಕ್ಕದ್ದು. ಈ ಗುಣಗಳಲ್ಲಿ ಹೆಚ್ಚು ಕಡಮೆಯಾದಲ್ಲಿ, 
ಡಬ್ಬಿಯ ಆಹಾರಗಳ ಮೂಲಕ ಉಷ್ಣ ಪ್ರವೇಶವು ವಿಚಲಿತವಾಗಿ, ಉಷ್ಣಸಂಸ್ಕರೂದ 


ಒಟ್ಟು ಪರಿಣಾಮವು ಉದ್ದೇಶ ಪರಿಣಾಮಕ್ಕಿಂತ ಭಿನ್ನವಾಗುವ ಸಾಧ್ಯತೆಯಿದೆ. 7 


ಅಧ್ಯಾಯ ಣಿ 
ಉಷ್ಕಸಂಸ್ಕರಣದ ವಿವಿಧ ರೀಶಿಗಳು 


ನಿಕೋಲಸ್‌ ಅಪರ್ಟನು ಕ್ಯಾನಿಂಗ್‌ ವಿಧಾನವನ್ನು ಶೋಧಿಸಿದ ಕಾಲದಿಂದೀಚೆಗೆ 
ಆಹಾರ ವಸ್ತುಗಳ ಡಬ್ಬಿ ಜೋಪಾಸನೆಯಲ್ಲಿ ಉಷ್ಣಸಂಸ್ಕರಣವನ್ನು ಪ್ರಯೋಗಿಸುವ 
ರೀತಿಗಳಲ್ಲಿಯೂ ಇದಕ್ಕಾಗಿ ಬಳಸುವ ಯಂತ್ರಸಲಕರಣೆಗಳಲ್ಲಿಯೂ ತುಂಬ ಬದಲಾವಣೆ 
ಗಳಾಗಿವೆ. ಆಹಾರ ತುಂಬಿದ ಡಬ್ಬಿಗಳಿಗೆ ಉಷ್ಣವನ್ನೊದಗಿಸುವುದಕ್ಕೆ ಈಗಲೂ ಬಿಸಿ 
ಯಾದ ನೀರು ಅಥವಾ ಉಗಿಯನ್ನೇ ಉಪಯೋಗಿಸಿಕೊಳ್ಳುತ್ತಾರಾದರೂ, ಇದಕ್ಕೆ 
ಬೇಕಾಗುವ ಉಷ್ಣಸಂಸ್ಕರಣಕಾರಕಗಳು, ಉಗಿಹಂಡೆಗಳು ಅವುಗಳಿಗೆ ಜೋಡಿಸಲ್ಪಡುವ 
ಒತ್ತಡಮಾಪಕ, ಉಷ್ಣತಾಮಾಪಕ, ಮೊದಲಾದ ಸಾಧನಗಳು, ಉಷ್ಣತೆಯನ್ನು ನಿಯಂತ್ರಿ 
ಸುವ ಉಪಕರಣಗಳು... ಇವೇ ಮೊದಲಾದವುಗಳಲ್ಲಿ ಉಂಟಾಗಿರುವ ಪ್ರಗತಿಯಿಂದ, 
ಉಷ್ಣಸಂಸ್ಕರಣ ಕ್ರಿಯೆಯನ್ನು ಆಧುನಿಕ ವಿಧಾನಗಳಲ್ಲಿ ನಿರ್ದುಷ್ಟವಾಗಿಯೂ, ನಿಷೃೃಷ್ಟ 
ವಾಗಿಯೂ ಜರಗಿಸುವುದು ಸಾಧ್ಯವಾಗಿದೆ. ಆಹಾರ ಡಬ್ಬಿ ಗಳ ಉಷ್ಣಸಂಸ್ಕರಣದಲ್ಲಿ 
ಬಳಕೆಯಲ್ಲಿರುವ ಕೆಲವು ಮುಖ್ಯ ರೀತಿಗಳನ್ನು ವಿಚಾರಿಸುವ. 


ಹಣ್ಣುಗಳ ಡಬ್ಬಿಗಳಿಗೆ ಉಪಯೋಗಿಸುವ 'ಸತತ ಸಂಸ್ಕಾರಕಗಳು' ; 
ಹೆಚ್ಚಿನ ಎಲ್ಲ ಹಣ್ಣುಗಳ ಉತ್ಪನ್ನಗಳು ಆಮ್ಲಾಯ ಪದಾರ್ಥಗಳಾದುದರಿಂದ ಇವುಗಳ 
ಡಬ್ಬಿ ಜೋಪಾಸನೆಯಲ್ಲಿ 100°€ ಅಥವಾ ಅದಕ್ಕೂ ಕಡಮೆ ಉಷ್ಣತಾಮಾನದ ಸಂಸ್ಕ 
ರಣ ಕ್ರಿಯೆಯೇ ಸಾಕಾಗಂವುದರಿಂದ ಬಿಸಿನೀರನ್ನೇ ಶಾಖವನ್ನೊದಗಿಸುವ ಮಾಧ್ಯಮ 
ವಾಗಿ ಉಪಯೋಗಿಸಬಹುದೆಂದು ಹಿಂದೆಯೇ ತಿಳಿಸಿದೆ. ಹೀಗೆ ಸಂಸ್ಕರಣ ಮಾಡುವಾಗ 
ಹಣ್ಣಿನಿಂದ ತುಂಬಲ್ಪಟ್ಟು ದ್ವಿಬಂಧ ಕ್ರಮದಿಂದ ಮುಚ್ಚಲ್ಪಟ್ಟ ಡಬ್ಬಿಗಳನ್ನು ಕುದಿಯು 
ತ್ತಿರುವ ನೀರಿನ ಕಡಾಯಿಗಳಲ್ಲಿ ನಿರ್ದಿಷ್ಟಕಾಲದವರೆಗೆ ಇರಿಸಿ ತೆಗೆಯುವುದು ತೀರಾ 
ಸರಳವಾದ ವಿಧಾನ. ಇದರ ಬದಲಾಗಿ ಡಬ್ಬಿಗಳನ್ನು ಕ್ರಮವಾಗಿ ಸ್ಥಿರವಾದ ಉಷ್ಣತೆ 
ಯುಳ್ಳ ಬಿಸಿನೀರಿರುವ ಟಾಂಕಿ ಮತ್ತು ತಣ್ಣೀರಿನಿಂದ ತುಂಬಿದ ಟಾಂಕಿಗಳ ಮೂಲಕ, 
ಉರುಳೆ ಚಾಲಕಗಳ ಸಹಾಯದಿಂದ, ನಿಶ್ಚಿತ ಅವಧಿಯಲ್ಲಿ ಹಾದು ಹೋಗುವಂತೆ 
ಮಾಡುವ "ಸತತ ಸಂಸ್ಕಾರಕ'ಗಳನ್ನು ಉಪಯೋಗಿಸಿದಲ್ಲಿ, ಡಬ್ಬಿಗಳು ದ್ವಿಬಂಧಯಂತ್ರ 
ದಿಂದ ಬಂದಂತೆಯೇ ಒಂದೊಂದಾಗಿ ಸೀದಾ ಉಷ್ಣಸಂಸ್ಕರಣವನ್ನು ಪಡೆಯಲು ಹೋಗ 
ಬಹುದು. ಈ ಯಂತ್ರಗಳ ಚಾಲಕಗಳ ವೇಗವನ್ನು ಉಷ್ಣಸಂಸ್ಕರಣದ ಅವಧಿಯನ್ನನು 
ಸರಿಸಿ ವ್ಯತ್ಯಾಸಮಾಡಿಕೊಳ್ಳಬಹುದು. ಬಿಸಿನೀರಿನ ಟಾಂಕಿಯ ಉಷ್ಣತಾಮಾನವನ್ನು 
ಸ್ಕಿತೋಷ್ಣನಿಯಂತ್ರಕಗಳಿಂದ ಸ್ಥಿರವಾಗಿ ಉಳಿಯುವಂತೆ ಮಾಡುವ ವ್ಯವಸ್ಥೆಗಳೂ ಇವೆ. 


10 


146 *ಕ್ಯಾನಿಂಗ್‌' ಆಹಾರ ಜೋಪಾಸನೆಯ ಒಂದು ಆಧುನಿಕ ವಿಧಾನ 


ಕ ಡಬ್ಬಿಗಳು ಯಂತ್ರದ ಒಂದು ಕೊನೆಯಿಂದ ಬಿಸಿನೀರಿನ ಟಾಂಕಿಯನ್ನು ಪ್ರವೇಶಿಸಿ ಅದರ 
ಮೂಲಕ ಹಾದು ಹೋಗುವಾಗ ಸಂಸ್ಕರಣಹೊಂದಿ, ಅಮೇಲೆ, ತಣ್ಣೀರಿನ ಟಾಂಕಿಯಲ್ಲಿ 
ಹೋಗುವಾಗ ತಣಿಸಲ್ಪಟ್ಟು, ಯಂತ್ರದ ಇನ್ನೊಂದು ಕೊನೆಯಿಂದ ಹೊರಗೆ ಬರುತ್ತಿರು 
ತ್ರವೆ. ನೀರಿನ ಟಾಂಕೆಗಳ ಮೂಲಕ ಹಾದು ಹೋಗುವಾಗ ಡಬ್ಬಿಗಳು ತಮ್ಮ ಅಕ್ಷದಲ್ಲೆ 
ಸುತ್ತುತ್ತಿರುವಂತೆ ಮಾಡುವ ವ್ಯವಸ್ಥೆಯಿದ್ದಲ್ಲಿ, ಶಾಖ ಪ್ರವೇಶವು ತೀವ್ರಗೊಳಿಸಲ್ಪಟ್ಟು 
ಸಂಸ್ಕರಣಕಾಲವು ಕಡಮೆಯಾಗುವುದಲ್ಲದೆ, ಡಬ್ಬಿಯೊಳಗಿನ ಹಣ್ಣುಗಳ ಗುಣವಿಶೇಷ 
ಗಳು ಅತಿಪಚನದಿಂದ ನಾಶವಾಗದೇ ಉಳಿಯುವುದು ಸಾಧ್ಯವಿದೆ. ಇಂತಹ ಯಂತ್ರಗಳ 


ಕಾರ್ಯವನ್ನು ಚಿತ್ರ 9-1 ರಿಂದ ತಿಳಿಯಬಹುದು. 


ದ 





ಚಿತ್ರ: 9-1 ಸತತ ಸಂಸ್ಕರಣಕಾರಕ (ಹಣ್ಣಿನ ಡಬ್ಬಿಗಳಿಗೆ). 1. ಸಂಸ್ಕರಣ ತೊಟ್ಟಿ; 
2. ತಣಿಸುವ ತೊಟ್ಟಿ; 3. ಹಣ್ಣಿನ ಡಬ್ಬಿಗಳು; 4, ಉರುಳೆ ಚಾಲಕ; 5. ಉಗಿಕೊಳವೆ; 
6. ನೀರಿನ ಕೊಳವೆ; 7. ಉಪ್ಣೃತಾಮಾಪಕಗಳು ; 8. ವಿದ್ಯುತ್‌ ಮೋಟಾರು. 


ಅಲ್ಪಾನಿಸ್ಲಾಯ ಅಹಾರ ಡಬ್ಬಿಗಳಿಗೆ ಉಷೆಯೋಗಿಸುವ ಉಗಿಹಂಡೆ 
ಗಳು; 1000 ಗಿಂತ ಅಧಿಕ ಉಷ್ಣತೆಯಲ್ಲಿ ಸಂಸ್ಕರಿಸತಕ್ಕ ಅಲ್ಬಾಮ್ಲಾಯ ಆಹಾರ ಡಬ್ಬಿ 
ಗಳನ್ನು ಉಗಿಹಂಡೆಗಳಲ್ಲಿರಿಸಿ ಅಧಿಕ ಒತ್ತಡದ ಉಗಿಯ ಸಹಾಯದಿಂದ ಬೇಯಿಸುತ್ತಾರೆ. 
ಇದಕ್ಕೆ ಉಪಯೋಗಿಸುವ ಉಗಿಹಂಡೆಗಳನ್ನು ಸ್ವ” ಅಥವಾ ಅದಕ್ಕೂ ದಪ್ಪದ ಉಕ್ಕಿನ 
ಹಾಳೆಗಳಿಂದ ರಚಿಸಿರುತ್ತಾರೆ. ಇವು ಹೆಚ್ಚಾಗಿ ಸ್ತಂಭಾಕಾರದಲ್ಲಿದ್ದು ಒಂದು ಕೊನೆಯಲ್ಲಿ 
ತೆರೆದು ಮುಚ್ಚಲಾಗುವ ಬಾಗಿಲಿನಿಂದ ಕೂಡಿವೆ. ಇವುಗಳಲ್ಲಿ ಚಿಕ್ಕವುಗಳಲ್ಲಿ ಒಮ್ಮೆ 
ಸಂಸ್ಕರಣಗೊಳಿಸಲು ಸುಮಾರು 300 ಆಹಾರ ಡಬ್ಬಿಗಳನ್ನು ಇರಿಸಬಹುದಾದರೆ, 
ದೊಡ್ಡ ಗಾತ್ರದವುಗಳಲ್ಲಿ ಎರಡು ಸಾವಿರಕ್ಕೂ ಮಿಕ್ಕಿದ ಸಂಖ್ಯೆಯ ಚಿಕ್ಕ ಡಬ್ಬಿಗಳನ್ನು 
ಒಂದೇ ಸಂಸ್ಕರಣಕ್ಕಾಗಿ ತುಂಬಬಹುದಂ. ಕೆಲವು ಉಗಿಹಂಡೆಗಳು ಲಂಬವಾಗಿದ್ದರೆ, 
ಇನ್ನು ಕೆಲವು ಭೂತಲಕ್ಕೆ ಸಮಾನಾಂತರವಾಗಿರುತ್ತವೆ.ಆಧುನಿಕ ಉಗಿಹಂಡೆಗಳಲ್ಲಿ ಉಗಿಯ 
ಒತ್ತಡವನ್ನು (ಉಷ್ಣತೆಯನ್ನು) ಬೇಕಾದ ಮಿತಿಗೆ ನಿಶ್ಚಿತಾವಧಿಯಲ್ಲಿ ಏರಿಸುವುದಕ್ಕೂ, 
ಸಂಸ್ಕರಣಕ್ಪಿಯೆಯನ್ನು ನಿರ್ದಿಷ್ಟಕಾಲದವರೆಗೆ ನಡೆಯಿಸಿದ ನಂತರ ಒಳಗಿನ ಡಬ್ಬಿಗಳನ್ನು 


ಉಷ್ಣ ಸಂಸ್ಕರಣದ ವಿವಿಧ ರೀತಿಗಳು ಬ ' (47 


ಯೋಗ್ಯವಿತಿಗೆ ತಣಿಸುವುದಕ್ಕೂ ಸ್ವಯಂಚಾಲಿತ ನಿಯಂತ್ರಕಗಳನ್ನು ಜೋಡಿಸಿರು 
ತ್ತಾರೆ. ಸಾಮಾನ್ಯ ಉಗಿಹಂಡೆಗಳಲ್ಲಿ ಇಂತಹ ವಿಶೇಷ ವ್ಯವಸ್ಥೆಗಳು ಇಲ್ಲದೆ ಹೋದರೂ 
ಅತ್ಯವಶ್ಯವಾದ ಕೆಲವು ಭಾಗಗಳು ಇದ್ದೇ ತೀರಬೇಕು. ಸಾಕಷ್ಟು ವ್ಯಾಸವುಳ್ಳ ಉಗಿ 
ಪ್ರವೇಶ ಕೊಳವೆ, ಬುಡದಲ್ಲಿ ಸಾಂದ್ರೀಕೃತವಾದ ನೀರನ್ನು ಹೊರಬಿಡುವ ನಿರ್ಗಮ 
ದ್ವಾರ, ಉಗಿಯನ್ನು ಹೊರಬಿಡುವ ದ್ವಾರ, ಉಗಿ ಹಂಡೆಯೊಳಗೆ ಡಬ್ಬಿಗಳನ್ನು ತಣಿಸುವ 
ಅವಶ್ಯವಿದ್ದಲ್ಲಿ ನೀರನ್ನು ಒಳಬಿಡುವ ನಳಿಗೆ-ಇವೆಲ್ಲವೂ ಯೋಗ್ಯರೀತಿಯ ಕವಾಟಗಳಿಂದ 
ನಿಯಂತ್ರಿಸಲ್ಪಟ್ಟಿರಬೇಕು. ಅಲ್ಲದೆ, ಸಾಕಷ್ಟು ಗಾತ್ರದ ಮುಖಬಿಲ್ಲೆಯುಳ್ಳ ಒತ್ತಡ 
ಮಾಪಕ, ಉಷ್ಣತೆಯನ್ನು ನಿಖರವಾಗಿ ತೋರಿಸುವ ಉಷ್ಣತಾಮಾಪಕ, ಒತ್ತಡವು ಒಂದು 
ಮಿತಿಗಿಂತ ಹೆಚ್ಚಾದಾಗ ತೆರೆದುಕೊಳ್ಳುವ ಸುರಕ್ಷಿತತೆಯ ಕವಾಟ ಮೊದಲಾದವು 
ಅನಿವಾರ್ಯ ಸಂಯೋಜನೆಗಳಂ. ಮೇಲ್ಭಾಗದಲ್ಲಿ ಉಗಿಹಂಡೆಯ ಗಾತ್ರಕ್ಕನುಸಾರ 
ವಾಗಿ ಒಂದು ಅಥವಾ ಹೆಚ್ಚು ಸಂಖ್ಯೆಯ ಚಿಕ್ಕ ಉಗಿ ಚಿಮ್ಮುವ ದ್ವಾರಗಳು ಸಂಸ್ಕರಣ 
ಕಾಲಾವಧಿಯಲ್ಲೆಲ್ಲಾ ತೆರೆದೇ ಇದ್ದು ಹಂಡೆಯೊಳಿಗಿನ ಉಗಿಯ ಸ್ಥಿತಿಯನ್ನು ಸೂಚಿಸು 
ವುದಕ್ಕೆ ಅಗತ್ಯ... ಉಗಿಹಂಡೆಯನ್ನು ಉಪಯೋಗಿಸುತ್ತಿರುವಾಗ ಅದರೊಳಗಿನ 
ಉಷ್ಣತೆಗಳನ್ನು ಎಡೆಬಿಡದೆ ರೇಖಾಚಿತ್ರದ ರೂಪದಲ್ಲಿ ಬರೆದಿಡುವ ಉಷ್ಣತಾಲೇಖಕ 
ಜೋಡಿಸಲ್ಪಟ್ಟಿದ್ದರೆ ಇನ್ನೂ ಅನುಕೂಲವಾಗುವುದು. ಉಗಿಹಂಡೆಗಳೊಳಗೆ ಆಹಾರ 
ಡಬ್ಬಿಗಳು ಚಲಿಸದೇ ಸ್ಥಿರವಾಗಿದ್ದು ಉಷ್ಣಸಂಸ್ಕರಣ ಪಡೆಯುವಂತಹ ಉಗಿಹಂಡೆಗಳು 
ತೀರ ಸಾಮಾನ್ಯವಾಗಿ ಉಪಯೋಗದಲ್ಲಿರುವ "ನಿಶ್ಚಲ ಉಗಿಹಂಡೆ'ಗಳು, ಉಗಿಹಂಡೆ 
ಯೊಳಗೆ ಡಬ್ಬಿಗಳನ್ನು ಚಲನೆಗೆ ಗಂರಿಮಾಡುವ ವ್ಯವಸ್ಥೆಯಿದ್ದಲ್ಲಿ ಅಂಥವುಗಳನ್ನು 
“ಚಾಲಕ ಉಗಿಹಂಡೆಗಳು' ಎನ್ನಬಹುದು. ಲಂಬವಾಗಿರುವ ಮತ್ತು ಭೂಮಟ್ಟಕ್ಕೆ 
ಸಮಾನಾಂತರವಾಗಿರುವ "ನಿಶ್ಚಲ ಉಗಿಹಂಡೆ'ಗಳ ರಚನೆಯನ್ನು ಚಿತ್ರ 9-2(೩) ಮತ್ತು 
9-2(8)ಗಳಲ್ಲಿ ತೋರಿಸಿದೆ. ವಿಶೇಷ ಅನುಕೂಲತೆಗಳಿಲ್ಲದ ಇಂತಹ ಸರಳವಾದ ಉಗಿ 
ಹಂಡೆಗಳೆ ನಮ್ಮ ದೇಶದ ಹೆಚ್ಚಿನ ಎಲ್ಲ ಕ್ಯಾನಿಂಗ್‌ ಕಾರ್ಯಾನೆಗಳಲ್ಲಿ ಉಪಯೋಗದಲ್ಲಿವೆ. 


ಉಗಿಹಂಡೆಗಳನ್ನು ಉಪಯೋಗಿಸುವ ಕ್ರಮ; ಕ್ಯಾನಿಂಗ್‌ ವಿಧಾನದಲ್ಲಿ 
ಉತ್ತಮವಾದ ಫಲಿತಾಂಶವನ್ನು ಪಡೆಯಬೇಕಾದರೆ, ಆಹಾರ ಡಬ್ಬಿಗಳ ಉಷ್ಣಸಂಸ್ಕರಣ 
ಕಾರ್ಯವು ಸಮಂಜಸವಾದ ರೀತಿಯಲ್ಲಿ ಜರಗಿಸಲ್ಪಡತಕ್ಕದ್ದು. ಅಂದರೆ ಆಹಾರ 
ಡಬ್ಬಿಗಳನ್ನು ಉಗಿಹಂಡೆಗಳಲ್ಲಿಟ್ಟು ಬೇಯಿಸುವ ಹೆಜ್ಜೆಯನ್ನು, ತಪ್ಪಿಲ್ಲದೆ ಎಚ್ಚರಿಕೆಯಿಂದ 
ನಡೆಯಿಸಬೇಕು. ಸ್ವಯಂನಿಯಂತ್ರಿತ ಉಗಿಹಂಡೆಗಳಿಗಿಂತ ಸರಳವಾದ ಉಗಿಹಂಡೆಗಳ 
ಉಪಯೋಗದಲ್ಲಿಯೇ ಕೆಲಸಗಾರರ ಜವಾಬ್ದಾರಿ ಅಧಿಕವಾಗಿರುವುದು. ಉಷ್ಣಸಂಸ್ಕರಣ 
ವನ್ನು ತೊಡಗುವ ಮೊದಲು ಉಗಿಹಂಡೆಯನ್ನು ತೊಳೆದು, ಅದರ ಉಷ್ಣತಾಮಾಪಕ 
ಅಥವಾ ಉಷ್ಣತಾಲೇಖಕ ಮತ್ತು ಒತ್ತಡಮಾಪಕಗಳು ಸರಿಯಾಗಿವೆಯೊ ಎಂದು 
ಪರೀಕ್ಷಿಸಬೇಕು. ಬಾಗಿಲನ್ನು ಮಂಚ್ಚಿದಾಗ ಅದರ ಎಡೆಯಲ್ಲಿ ಉಗಿಯು ಸೋರದಂತೆ 


148 *ಕ್ಯಾನಿಂಗ್‌' ಆಹಾರ ಜೋಪಾಸನೆಯ ಒಂದು ಆಧುನಿಕ ವಿಧಾನ 


ಬಾಗಿಲಿನ ಅಂಚಿಗೆ ಜೋಡಿಸಲ್ಪಟ್ಟ 
"ಗಾಸ್ಕೆಟ್‌' ಸವೆದಿದ್ದಲ್ಲಿ ಹೊಸದನ್ನು 
ಜೋಡಿಸಿಕೊಳ್ಳಬೇಕು. ಆಹಾರದ 
ಡಬ್ಬಿಗಳನ್ನು ಲಂಬ ಉಗಿಹಂಡೆಗಳ 
ಲ್ಲಿರಿಸುವಾಗ ಬುಟ್ಟಿ ಅಥವಾ ತೊಟ್ಟೆ 
ಗಳಲ್ಲಿಯೂ, ಭೂಮಟ್ಟ ಸಮಾನಾಂ 
ತರ ಉಗಿಹಂಡೆಗಳಲ್ಲಿರಿಸುವಾಗ ಗಾಡಿ 
ಗಳಲ್ಲಿಯೂ ತುಂಬಿ ಒಳಗಿಡುವುದು 
ಪದ್ದತಿ. ಹೀಗೆ ತುಂಬುವಾಗ ಎಲ್ಲ 
ಡಬ್ಬಿಗಳ ಸುತ್ತಲೂ ಉಗಿಯು 'ಹರ 
ಡುವುದಕ್ಕೆ ಯದ್ವಾತದ್ವಾ ತುಂಬು 
ವುದೇ ಉತ್ತಮ ವಿಧಾನವೆಂದು 
ಹಿಂದೆಯೇ ಹೇಳಿದೆ. ಡಬ್ಬಿಗಳನ್ನು 
ಚಿತ್ರ, : 9-2(೩) ಭೂಲಂಬ ಉಗಿಹಂಡೆ. 1. ಉಗಿ ತುಂಬಿದ ನಂತರ ಉಗಿ ಹಂಡೆಯ 
ಕ ದ ಗನ್ನು ನ. ಮ್ನ 

ಮಾಪಕ ; 7. ಸಿತತೆಯ ಕವಾಟ... ಭಡ್ರಪಡಿಸಬೇಕು. | 





ಉಷ್ಣಪ್ಪಸರಣವನ್ನು ಆರಂಭಿಸುವ ಮೊದಲು ಉಗಿಹಂಡೆಯೊಳಗಿನ ವಾಯು 
ವನ್ನೆಲ್ಲ ಹೊರತಳ್ಳಿ ಹಂಡೆಯೊಳಗೆ ಬರಿ ಉಗಿ ಮಾತ್ರ ಉಳಿಯುವಂತೆ ಮಾಡಿಕೊಳ್ಳು 
ವುದು ಅವಶ್ಯ. ಇದಕ್ಕಾಗಿ ಉಗಿಯ ಪ್ರವೇಶ ದಾ ರವನ್ನು ತೆರೆದು ಉಗಿಯು ಒಳ 
ಸೇರುವಾಗಲೆ ವಾಯುವು ಹೊರಬರುವುದಕ್ಕಾಗಿ ನಿರ್ಗಮದ್ದಾರಗಳನ್ನು ತೆರೆದಿಟ್ಟು 
ಕೊಳ್ಳಬೇಕು. ಮೊದಮೊದಲು ಹೆಚ್ಚಿನ ಅಂಶ ವಾಯುವು, ಆಮೇಲೆ ಉಗಿವಾಯು 
ಗಳ ಮಿಶ್ರಣವೂ ಹೊರಗೆ ಬರುವುವು. ಸಂಪೂರ್ಣವಾಯುವು ಹೊರತಳ್ಳಲ್ಪಟ್ಟಮೇಲೆ 
ಉಗಿಹಂಡೆಯೊಳಗಿನ ಒತ್ತಡವು ಬರಿ ಉಗಿಯ ಒತ್ತಡವೇ ಆಗಿರುತ್ತದೆ. ಶುದ್ಧ 
ಸಂತೃಪ್ತ ಉಗಿಯ ಪ್ರತಿಯೊಂದು ಒತ್ತಡಕ್ಕೆ ಅನುಗುಣವಾದ ಉಷ್ಣತಾಮಾನವು 
ಎಷ್ಟೆಂಬುದನ್ನು ಪಟ್ಟಿ 9-1 ರಲ್ಲಿ ಕೊಟ್ಟಿದೆ. ಉಗಿಹಂಡೆಯೊಳಗೆ ಮಯುವು 
ಉಳಿದಿದ್ದರೆ ಒತ್ತಡ ಮಾಪಕವು ತೋರಿಸುವ ಒತ್ತಡವು ಉಷ್ಣತಾಮಾಪಕವು ತೋರುವ 
ಉಷ್ಣತೆಗೆ ಸರಿಹೋಗುವ ಒತ್ತಡಕ್ಕಿಂತ ಹೆಚ್ಚಿರುತ್ತದೆ. ಉಗಿಹಂಡೆಯ ಉಷ್ಣತಾ 
ಮಾನವು ಸಂಸ್ಕರಣತೋಷ್ಣ್ಟತೆಯನ್ನು ತಲುಪುವಷ್ಟರಲ್ಲಿ ಉಗಿಹಂಡೆಯೊಳಗಿನ ವಾಯು 
ವೆಲ್ಲ ಹೊರತಳ್ಳಲ್ಪಟ್ಟಿದ್ದು, ಒತ್ತಡಮಾಪಕ ಮತ್ತು ಉಷ್ಣತಾಮಾಪಕಗಳಂ ಒಂದ 
ಕ್ಕೊಂದು ಸರಿಹೋಗುವ ಅಳತೆಗಳನ್ನು ತೋರಿಸುವಂತೆ ಏರ್ಪಡಿಸಬೇಕು. ಈ 
ಕಾರ್ಯಕ್ಕೆ ತಗಲುವ ಸಮಯವನ್ನು ಉಗಿಹಂಡೆಯ ಉತ್‌ಕ್ರಮಣಾವಧಿ ಎನ್ನುವರು, 


“ಉಪ್ಸನಂಸ್ಕರಣದ ಏವಿಧ ರೀತಿಗಳು | 143 


ಚಿತ್ರ : 9-2(b) ಭೂಮಟ್ಟ ಸಮಾಂತರ ಉಗಿಹಂಡೆ. 1. ಉಗಿಹಂಡೆ ; 2. ಬಾಗಿಲು; 
3. ನೀರಿನ ಕೊಳವೆ; 4. ನೀರನ್ನು ಹಂಚುವ ಸರಂಧ್ರನಳಿಗೆ; 5. ಉಗಿಕೊಳವೆ ; 
6, ಉಗಿಯನ್ನು ಹಂಚುವ ಸರಂಧ್ರೆನಳಿಗೆ; 7. ಪಟ್ಟಿಗಳು; 8. ನೀರು ಹೊರಹೋಗುವ ದ್ವಾರ; 
9, ಉಷ್ಣತಾಲೇಖಕಕ್ಕೆ ; 10. ಉಷ್ಣತಾಮಾಪಕ ; 11, ಒತ್ತೆಡ ಮಾಪಕ ; 
12, ಸುರಕ್ಷಿತೆತೆಯ ಕವಾಟ, 





ಈ ಅವಧಿಯ ಪರಿಮಾಣವು ಉಗಿಹಂಡೆಯ ಗಾತ್ರ, ರಚನಾವಿನ್ಮಾಸ ಉಗಿ 
ಪ್ರವೇಶಿಸುವ ವೇಗ, ಹಂಡೆಯೊಳಗಿರಿಸಲ್ಪಟ್ಟ ಡಬ್ಬಿಗಳ ಸಂಖ್ಯೆ, ಮೊದಲಾದುವು 
ಗಳನ್ನು ಹೊಂದಿರುತ್ತದೆ. ಚಿಕ್ಕ ಉಗಿಹಂಡೆಗಳಿಗೆ 5 ರಿಂದ 10 ನಿಮಿಷಗಳಷ್ಟೂ 
ದೊಡ್ಡವುಗಳಿಗೆ 15 ರಿಂದ 20 ನಿಮಿಷಗಳಷ್ಟೂ ಉತ್‌ಕ್ರಮಣಕಾಲಾವಧಿ ಬೇಕಾಗ 
ಬಹುದು. ವಾಯುವು ಪೂರ್ತಿಯಾಗಿ ಹೊರಹೋಗಲು ಸಾಕಷ್ಟು ಉತ್‌ಕ್ರಮಣ 
ಕಾಲವನ್ನು ಕೊಟ್ಟು, ಆಮೇಲೆ ಉಗಿಯು ಹೊರಹೋಗುವ ದ್ವಾರವನ್ನು ಮುಚ್ಚಿ 
ಕೊಳ್ಳಬಹುದು. ಉಗಿಹಂಡೆಯೊಳಗೆ ಉಗಿಯನ್ನು ಬಿಟ್ಟು ಒತ್ತಡವನ್ನು ಏರಿಸುವಾಗ 
ಅತಿ ತೀವ್ರವಾಗಿ ಏರಿಸುವುದರಿಂದ ಉಂಟಾಗಬಹುದಾದ ಇನ್ನೊಂದು ತೊಂದರೆ 
ಯೆಂದರೆ, ದೊಡ್ಡಗಾತ್ರದ ಮತ್ತು ಅಧಿಕ ನಿರ್ವಾತವುಳ್ಳ, ತಣ್ಣಗಿನ ಆಹಾರ ತುಂಬಿದ 
ಡಬ್ಬಿಗಳ ದೇಹಭಾಗದಲ್ಲಿ ಹೊರಗಿನ ಒತ್ತಡಾಧಿಕ್ಕದಿಂದ ತಗ್ಗುಗಳಂ ಉಂಟಾಗುವುವು 
ಒಮ್ಮೆ ಹೀಗಾದರೆ ಅಂತಹ ಡಬ್ಬಿಗಳು ಪುನಃ ಮೊದಲಿನ ಸ್ಥಿತಿಗೆ ಬರಲಾರವು. 


` 150 “ಕ್ಯಾನಿಂಗ್‌ ಆಹಾರ ಜೋಪಾಸನೆಯ ಒಂದು ಅಧುನಿಕ ವಿಧಾನ 
ಕೋಸ್ಟ್ರಳ 9-1 
ಉಗಿಹಂಡೆಯಲ್ಲಿ ಉಗಿಯ ಒತ್ತಡಗಳಿಗೆ ಅನುಗುಣವಾದ ಉಷ್ಣಕೆಗಳು 


ಉಗಿಹಂಡೆಯ ಮಾಪಕದಲ್ಲಿ ಒತ್ತಡ ಒತ್ತಡಕ್ಕೆ ಸರಿಹೋಗುವ ಉಷ್ಣತೆ : " 
(ಸಮುದ್ರ ಮಟ್ಟದಲ್ಲಿ), ಗ 









ರಾತ್ಲು/ಚೆ. ಇಂ. | ಗ್ರಾ/ಜ.ಸೆ.ಮಾ. KE | ಚ್ಚ್‌ 
0 0 212 100 
1 70.31 215.32 101.84 
1.5 105.47 216.98 102.77 
2.0 140.62 218,49 ., 103.61 
ಶಸ 175.78 220.02 104.46 
3.0 210.93 : 221.51 105.28 
3,5 246.09 ‘| ‘222.96 106.09 
4,0 28124 | 224.38 106.88 
4,5 316.40 225,77 107.65 
5,0 351.55 227.13 108.41 
5.5 386.71 228.47 109.15 
6.0 421,86 229.78 109.88 
6.5 457.02 231.06 110.59 
7.0 492.17 ' 232.31 111.28 
7.3 527.33 233.54 111.97 
8.0 562.48 234.75 112.64 
8.5 597.64 ' 235.95 113.31 
90 | 63279 237.11 113.95 
9.5 667.95 238.26 114.59 
10.0 703.10 239.39 115.22 
10.5 738.26 240.50 115.83 
11.0: 773.41 241.59 116.44 
11.5 808.57 242.66 117.03 
12.0 843.72 243.72 117.62 
12.5 878.88 244,76 118.20 
13.0 914.03 245,79 118.77 
13.5 949,19 246,80 119.33 
14.0 ' 984,34 ' 247.80 119.89 
15.0 1054.65 250.00 121.10 


RSE 


ಆದುದರಿಂದ ಇಂತಹ ಸಂದರ್ಭಗಳಲ್ಲಿ ನಿಧಾನವಾಗಿ ಉಗಿಯ ಒತ್ತಡವನ್ನು ಹೆ 
ವುದು ಅಗತ್ಯ. ಈ 


ಷ್ಣ ಸಂಸ್ಕರಣದ ವಿವಿಧ ರೀತಿಗಳು 151 


ಉಗಿಹಂಡೆಯ ಉತ್‌ಕ್ರವಂಣ ಕಾಲವು ಅಂತ್ಯವಾದಲ್ಲಿಂದ ಉಷ್ಣಸಂಸ್ಕರಣ 
ಕಾಲವು ಆರಂಭವಾಯಿತೆನ್ನಬಹುದು. ಪ್ರತಿಯೊಂದು ಡಬ್ಬಿಯ ಆಹಾರಕ್ಕೆ ಸರಿ 
ಹೋಗುವ ಸಂಸ್ಕರಣಾವಧಿಯು ಪೂರ್ವ ನಿರ್ದೇಶಿತವಾಗಿರುತ್ತದೆ. ಈ ಇಡಿ ಅವಧಿ 
ಯಲ್ಲಿ ಉಗಿಹಂಡೆಯ ಉಷ್ಣತಾಮಾನವು ಸ್ಥಿರವಾಗಿರುವಂತೆ ನೋಡಿಕೊಳ್ಳುವುದು 
ಬಹಳ ಮುಖ್ಯವಾದ ಸಂಗತಿಯಾಗಿದೆ. ಒಬ್ಬನೇ ಕೆಲಸಗಾರನು ಸ್ವಯಂನಿಯಂತ್ರಿತ 
ವಲ್ಲದ ಅನೇಕ ಉಗಿಹಂಡೆಗಳನ್ನು ನೋಡಿಕೊಳ್ಳಬೇಕಾಗುವ ಸಂದರ್ಭದಲ್ಲಿ ಅವೆಲ್ಲದರ 
ಒತ್ತಡಮಾಪಕಗಳನ್ನು ಯಾವುದಾದರೊಂದು ಸ್ಥಾನದಿಂದ ಕಾಣುವುದು ಸಾಧ್ಯ 
ವಿರುವಂತೆ ಏರ್ಪಾಟು ಮಾಡಿಕೊಳ್ಳಬೇಕು. ಉಗಿಹಂಡೆಗಳಲ್ಲಿ ಒಳಪ್ರವೇಶಿಸುವ ಉಗಿಯ 
ಪರಿಮಾಣವು ಬ್ಲೀಡರ್‌ಗಳಿಂದ ಹೊರಬರುವ ಉಗಿಯ ಪರಿಮಾಣಕ್ಕೆ ಸಮಾನವಾಗು 
ವಂತೆ ಕವಾಟಗಳನ್ನು ಸರಿಪಡಿಸಿಟ್ಟಲ್ಲಿ ಹಂಡೆಯೊಳಗಿನ ಒತ್ತಡವು ಸ್ಥಿರವಾಗಿ ಉಳಿಯ 
ಬಲ್ಲದು. ಆದರೂ ಉಷ್ಣಸಂಸ್ಕರಣವು ಮುಗಿಯುವ ತನಕ ಆಗಾಗ ಪ್ರತಿ ಹಂಡೆ 
ಯನ್ನು ಪರೀಕ್ಷಿಸುತ್ತಲೇ ಇರಬೇಕು. ಅಕಸ್ಮಾತ್ತಾಗಿ ಉಗಿಹಂಡೆಯ ಉಷ್ಣತಾ 
ಮಾನವು ಸ್ವಲ್ಪ ಕಾಲ ಸಂಸ್ಕರಣೋಷ್ಣತೆಗಿಂತ ಕೆಳಮಟ್ಟಕ್ಕೆ ಇಳಿದುದಾದರೆ, ಅದರಿಂದಾದ 
ನಷ್ಟವನ್ನು, ಅಷ್ಟೇ ನಿಮಿಷ ಸಂಸ್ಕರಣ ಕಾಲವನ್ನು ಹೆಚ್ಚಿ ಸುವುದರಿಂದ, ಭರ್ತಿಮಾಡಿ 
ಕೊಳ್ಳುವುದು ಸಾಧ್ಯವಿಲ್ಲವೆಂಬುದನ್ನು ಗಮನಿಸಬೇಕು. ಕೆಳ ಉಷ್ಣತೆಯಲ್ಲಿ ಅಣು 
ಜೀವಿಗಳ ಮಾರಕತೆಯು ತುಂಬಾ ಕಡಮೆಯಾಗಿರಂವುದೇ ಇದಕ್ಕೆ ಕಾರಣವಾಗಿದೆ. 

ಉಷ್ಣಸಂಸ್ಕರಣಾವಧಿಯಂ ಮುಗಿದೊಡನೆ ನಿರ್ಗಮ ದ್ವಾರಗಳನ್ನು ತೆರೆದಂ 
(ಪ್ರವೇಶ ದ್ವಾರವನ್ನು ವಂಚ್ಚೆ) ಉಗಿಹಂಡೆಯೊಳಗಿನ ಉಗಿಯನ್ನೆಲ್ಲ ಹೊರಬಿಡಬೇಕು. 
ಈ ಕಾರ್ಯವನ್ನು "ಅವರೋಹಣ ಕ್ರಿಯೆ' ಎನ್ನುತ್ತಾರೆ. ಈಗಲೂ ಅತಿ ತೀವ್ರವಾಗಿ 
ಒತ್ತಡವನ್ನು ಇಳಿಸುವುದು ಸೂಕ್ತವಲ್ಲ. ಸಂಸ್ಕರಣದ ಕೊನೆಯಲ್ಲಿ ಆಹಾರ ಡಬ್ಬಿ 
ಗಳೊಳಗೆ ಅಧಿಕ ಒತ್ತಡವಿದ್ದು, ಹಂಡೆಯೊಳಗಿನ ಉಗಿಯ ಒತ್ತಡವು ಒಮ್ಮೆಲೆ 
ಕಡಮೆಯಾದರೆ, ಡಬ್ಬಿಯೊಳಗಿನ ಮತ್ತು ಹೊರಗಿನ ಒತ್ತಡಗಳ ಅಂತರವು ತುಂಬ 
ಹೆಚ್ಚುವುದರಿಂದ ಡಬ್ಬಿಗಳ ಕೊನೆಗಳಂ ಹೊರಮುಖವಾಗಿ ಒತ್ತಲ್ಪಟ್ಟು ಪೀನತೆಯನ್ನು 
ಪಡೆಯುವುವಲ್ಲದೆ, ಮುಚ್ಚಳದ ದ್ವಿಬಂಧದಲ್ಲಿ ಸೆಳೆತವುಂಟಾಗಿ ಅದು ವಿಕೃತಿಗೊಳ್ಳ 
ಬಹುದು. ಹೀಗಾದಲ್ಲಿ, ಮುಂದೆ ಡಬ್ಬಿಗಳನ್ನು ನೀರಿನಲ್ಲಿರಿಸಿ ತಣಿಸುವಾಗ ವಿಕೃತಿ 
ಗೊಂಡ ದ್ವಿಬಂಧದ ಮೂಲಕ ನೀರು ಅದರೊಡನೆ ಬ್ಯಾಕ್ಟೀರಿಯಗಳು ಒಳ ಸೇರಲ್ಪಡುವ 
ಸಾಧ್ಯತೆಯಿಂದೆ. ಇದರಿಂದಾಗಿ ಆಹಾರ ಡಬ್ಬಿಗಳು ಕೆಡಬಹುದು. ಇಂತಹ ನಷ್ಟ 
ಗಳಾಗದಂತೆ ಜಾಗರೂಕತೆಯಿಂದ ಉಗಿಹಂಡೆಯ ಕಾರ್ಯಕ್ರಮವನ್ನು ಪೂರ್ತಿಗೊಳಿಸ 
ಬೇಕು. ಅಲ್ಲದೆ, ಉಗಿಹಃಡೆಯೊಳಗಿನ ಒತ್ತಡವು ಮಾಪಕದಲ್ಲಿ ಶೂನ್ಯ (0) 
ಗುರುತಿಗೆ ಇಳಿದ ನಂತರವೇ ಉಗಿಹಂಡೆಯ ಬಾಗಿಲನ್ನು ತೆರೆಯಬೇಕು. ಅನಂತರ 
ಆಹಾರ ಡಬ್ಬಿಗಳನ್ನು ಕಾಲವಿಳಂಬವಿಲ್ಲದೆ ತಣಿಸಿಗೊಳ್ಳಬೇಕು. ಕೆಲವೊಮ್ಮೆ 
ಆಹಾರ ಡಬ್ಬಿಗಳನ್ನು ಉಗಿಹಂಡೆಯೊಳಗೆ ತಣಿಸುವ ಕ್ರಮವೂ ಇದೆ. 


152 "ಕ್ಯಾನಿಂಗ್‌' ಆಹಾರ ಜೋಪಾಸನೆಯ ಒಂದು ಆಧುನಿಕ ವಿಧಾನ 


ಕೆಲವು ಸಾಮಾನ್ಯವಾದ ಡಬ್ಬಿಯ ಆಹಾರಗಳಿಗೆ ತಕ್ಕುದಾದ ಉಷ್ಕಸಂಸ್ಕರಣ 
ಕ್ರಿಯೆಗಳ ಅವಧಿ ಮತ್ತು ಉಷ್ಣತಾಮಾನಗಳನ್ನು ಕೋಷ್ಟಕ 9-2 ರಲ್ಲಿ ಕೊಡಲಾಗಿದೆ. 
ಇವುಗಳನ್ನು ಹೋಲಿಸಿದಾಗ ಕೆಳಗಿನ ವಿಚಾರಗಳು ಮನದಟ್ಟಾಗದಿರದು. \ 
| ಸ 









ಕೋಷ್ಟಕ 9-2 
\ 
ಕೆಲವು ಆಹಾರ ಡಬ್ಬಿಗಳಿಗೆ ಯೋಗ್ಯನಾದ ಸಂಸ್ಕರಣ ಕ್ಲಿ ಚೂ! 
ಉಷ್ಣ್ಯ ಸಂಸ್ಕ | 
ತ ಡ 
ಆಹಾರ ಪದಾರ್ಥ ಬ್ಬಿಯ ಗಾತ್ರ ಜ್‌ ್ತ 3 ಸರಾ ಸರಸ ತ್ಮ. 
ಮಾವಿನ ಹಣ್ಣು (ಸಕ್ಕರೆ 12 ಔನ್ಸ್‌ 100 10 ಪುರು 
ಕದಲಿ) (301 x 309) | ಡಬ್ಬಿಗಳು 
ವಾ್‌ ಆ ಉರುಳುತ್ತಿದ್ದು 
ಅನಾನಾಸು (ಸಕ್ಕರೆ A-2 ! 100 20 ಕುದಿಸೀರಿನಲ್ಲಿ, 
ಪಾಕದಲ್ಲಿ) (307 x 408) | ಡಬ್ಬಿಗಳು ಅಚಲ 
—»— No.10 100 | 60 — | 
(603 x 700) 
ಸಿಗಡಿ (ಉಪ್ಪಿ ನ 8 ಔನ್ಸ್‌ 115 | 18 ಉಗಿಹಂಡೆಯಲ್ಲಿ 
ದ್ರಾವಣದಲ್ಲಿ) (301 x 206) : ಡಬ್ಬಿಗಳು ಅಚಲ 
ಟುನಾ ಮಾನು — 9 ಇರಾ 115 70 _ jy 
(ಎಣ್ಣೆಯಲ್ಲಿ) 
ಇರ್ತಾರಾ ಕಿಶಿ ಪಾ ಕ್‌ 2 Kg | ಈ _— ಜಾ 
(ಎಣ್ಣೆಯಲ್ಲಿ) | 
ಬಂಗುಡೆ ಮಾನು ಕಾರ್‌ ಎ23 ಬರ್‌ 115 | 80.90 gy ಹಾ 
(ಟೊಮೆಟೊ ರಸದಲ್ಲಿ) | 
| 
ಬಟಾಟೆ (ಉಪ್ಪ A-2 115 | 40 —»— 
ನೀರಿನಲ್ಲಿ) | 











(1) ಡಬ್ಬಿಯ ಗಾತ್ರವು ಚಿಕ್ಕದಾಗಿದ್ದ ರೆ ದೊಡ್ಡ ಡಬ್ಬಿಗಳಿಗೆ ಕೊಡಬೇಕಾದಂ 
ಕಿಂತ ಕಡಮೆ ಅವಧಿಯ ಸಂಸ ರಣವು ಸಾಕಾಗುವುದು. 


ಉಷ್ಣಸಂಸ್ಕರಣದ ವಿವಿಧ ರೀತಿಗಳು 153 


(2) ಆಹಾರ ಪದಾರ್ಥಗಳು ಚಿಕ್ಕ ತುಂಡುಗಳ ರೂಪದಲ್ಲಿದ್ದು ಸ್ನಿಗೃತೆ 
ಕಡಮೆಯಿರುವ ದ್ರಾವಣ ಮಾಧ್ಯಮದಲ್ಲಿ ತುಂಬಲ್ಪಟ್ಟಿದ್ದರೆ ಸಂಸ್ಕರಣ ಕಾಲವು 
ಕಡಮೆಯಿರುತ್ತದೆ. 


(3) ಆಹಾರ ಡಬ್ಬಿಗಳು ಸಂಸ್ಕರಣಾವಧಿಯಲ್ಲಿ ಉರುಳುತ್ತ ಅಥವಾ ಚಲಿಸುತ್ತ 
ಇದ್ದಾಗ ಸ್ಥಿರಸಂಸ್ಕರಣಕ್ಕಿಂತ ಕಡಮೆ ಕಾಲಾವಧಿಯ ಉಷ್ಣಸಂಸ್ಕರಣವನ್ನು 
ಕೊಡುತ್ತಾರೆ. 


(4) ಆಮ್ಲಾಯ ಆಹಾರ ಪದಾರ್ಥಗಳಾದ ಹಣ್ಣುಗಳು ಮತ್ತೂ ಅವುಗಳ 
ಉತ್ಪತ್ತಿಗಳಿಗೆ ಕಡಮೆ ಉಷ್ಣತಾಮಾನದಲ್ಲಿ ಹ್ರಸ್ವಸಂಸ್ಕರಣಗಳಿರಂತ್ತವೆ. ಈ ಎಲ್ಲ 
ಅಂಶಗಳು ಹಿಂದಿನ ಅಧ್ಯಾಯದಲ್ಲಿ ವಿವರಿಸಿದ ತತ್ವಗಳಿಗೆ ಅನುಸಾರವಾಗಿಯೇ ಇವೆ. 


ಮೇಲೆ ಹೇಳಿದ ಸಾಂಪ್ರದಾಯಿಕ ಉಷ್ಣಸಂಸ್ಕರಣದ ವಿಧಾನಗಳನ್ನು ಬದಲಾಯಿಸಿ 
ಕೊಂಡು, ಇನ್ನೂ ಉತ್ತಮವಾದ ಗುಣಲಕ್ಷಣಗಳುಳ ತೆ ಡಬ್ಬಿಯ ಆಹಾರಗಳನ್ನು 
ಪಡೆಯುವುದಕ್ಕೋಸ್ಕರ ಕೆಲವು ವಿಶೇಷ ಉಪಕರಣಗಳನ್ನೂ, ರೀತಿಗಳನ್ನೂ ಇತ್ತೀಚೆಗೆ 
ಆಹಾರ ಸಂಸ್ಕರಣದಲ್ಲಿ ನಿಯೋಜಿಸಿಕೊಂಡಿದ್ದಾರೆ. ಇವುಗಳಲ್ಲಿ ಮುಖ್ಯವಾದ ಕೆಲವನ್ನು 
ಸಂಕ್ಷೇಪವಾಗಿ ಇಲ್ಲಿ ವಿವರಿಸಿದೆ. 


ಉಗಿಯ ಒತ್ತಡನಿರುವ ಸತತ ಸಂಸ್ಕಾರಕಗಳು : ಆಮ್ಲಾಯ 
ಆಹಾರಗಳ ಪರಿಷ್ಕರಣಕ್ಕೆ ಉಪಯೋಗಿಸುವ ಉಪಕರಣವನ್ನೇ ಇವೂ ಹೋಲುತ್ತವೆ. 
ಆದರೆ ಇವುಗಳಲ್ಲಿ ಚಾಲಕಗಳು ಬಿಸಿ ನೀರಿನ ಟಾಂಕಿಯ ಮೂಲಕ ಹಾದುಹೋಗುವ 
ಬದಲು, ಒತ್ತಡದ ಉಗಿಯಿರುವ ದೀರ್ಪವಾದ ಪೆಟ್ಟಿಗೆಯಂಶಹ ರಚನೆಗಳ ಮೂಲಕ 
ಅಲ್ಪಾಮ್ಲಾಯ ಆಹಾರದ ಡಬ್ಬಿಗಳನ್ನು ಒಯ್ಯುತ್ತವೆ. ಉಗಿಯ ಒತ್ತಡವು ಹೊರ 
ವಾತಾವರಣಕ್ಕೆ ನಷ್ಟವಾಗದಿರುವಂತೆ, ಡಬ್ಬಿಗಳು ಪ್ರವೇಶಿಸುವ ಮತ್ತು ಹೊರ ಬರುವ 
ದ್ವಾರಗಳು ಕವಾಟಗಳಿಂದ ನಿಯಂತ್ರಿತವಾಗಿರುತ್ತವೆ. ಇವುಗಳೊಳಗೆ ಡಬ್ಬಿಯು 
ಇರುವ ಅವಧಿಯನ್ನು ಬದಲಾಯಿಸಲು ಚಾಲಕದ ವೇಗವನ್ನು ಹೆಚ್ಚು ಕಡಮೆ ಮಾಡಿ 
ಕೊಳ್ಳುವ ವ್ಯವಸ್ಥೆಯಿದೆ. ಈ ವಿಧಾನದಲ್ಲಿನ ವಿಶೇಷ ಅನುಕೂಲತೆಗಳೇನೆಂದರೆ. 
(1) ಒಮ್ಮೆ ಪರಿಷ್ಕರಣವನ್ನು ಆರಂಭಿಸಿದ ನಂತರ, ಆಹಾರ ಡಬ್ಬಿಗಳು ಬಂದ 
ಹಾಗೆಯೆ ಸೀದಾ ಉಷ್ಣ ಸಂಸ್ಕರಣಕ್ಕೆ ಹೋಗಬಹುದು. ಉಗಿ ಹಂಡೆಗಳಲ್ಲಾದರೊ 
ಒಮ್ಮೆ ತುಂಬಲು ಬೇಕಾದಷ್ಟು ಡಬ್ಬಿಗಳು ಸಂಗ್ರಹವಾದ ನಂತರವೆ ಉಷ್ಣಸಂಸ್ಕರಣ 
ವನ್ನು ಆರಂಭಿಸಬೇಕಾಗುವುದರಿಂದ, ದ್ವಿಬಂಧ ಕಾರ್ಯಕ್ಕೂ ಸಂಸ್ಕರಣ ಕಾರ್ಯಕ್ಕೂ 
ನಡುವೆ ಅನಾವಶ್ಯಕ ಕಾಲವಿಳಂಬವಾಗುವುದು. (2) ಆಹಾರ ಡಬ್ಬಿಗಳು ಸಂಸ್ಕಾರಕ 
ವನ್ನು ಪ್ರವೇಶಿಸಿದಾಗಿನಿಂದ ಹೊರಬರುವತನಕವೂ ಸಂಸ್ಕರಣೋಷ್ಣತಾಮಾನಕ್ಕೆ ಗುರಿ 
ಯಾಗುವುದು ಈ ವಿಧಾನದ ಇನ್ನೊಂದು ವೈಶಿಷ್ಟ. ಉಗಿಹಂಡೆಗಳಲ್ಲಿ ಪ್ರತಿ ಒಂದು 


154 *ಕ್ಯಾನಿಂಗ್‌' ಆಹಾರ ಜೋಪಾಸನೆಯ ಒಂದು ಆಧುನಿಕ ವಿಧಾನ 


ಡಬ್ಬಿಗಳ ಸಮೂಹವನ್ನು ತುಂಬಿದಾಗಲೂ, ವಾಯುವನ್ನು ಹೊರತಳ್ಳಿ, ಉಗಿಯ 
ಒತ್ತಡವನ್ನು ಬೇಕಾದ ಮಟ್ಟಕ್ಕೆ ಏರಿಸಲು ಮತ್ತು ಕೊನೆಯಲ್ಲಿ ಒತ್ತಡವನ್ನು ಇಳಿಸಲು 
ಹೆಚ್ಚಿನ ಸಮಯವು ಬೇಕಾಗುವುದು. ಸತತ ಸಂಸ್ಕರಣ ವಿಧಾನದಲ್ಲಿ ದಿನದ ಕೆಲಸವು 
ಆರಂಭವಾಗುವಾಗ ಒಮ್ಮೆ ಮಾತ್ರ "ಉತ್‌ಕ್ರಮಣಾವಧಿ' ಯನ್ನು ಏರ್ಪಡಿಸ 
ಬೇಕಾಗುವುದು. 


ಈ ವಿಧಾನವು, ದೊಡ್ಡ ಪ್ರಮಾಣದಲ್ಲಿ ಕ್ಯಾನಿಂಗ್‌ ಮಾಡುವ ಕಾರ್ಯಾನೆಗಳಲ್ಲೂ, 
ಒಂದೇ ದಿನ ಬೇರೆ ಬೇರೆ ಸಂಸ್ಕರಣಗಳನ್ನು ಕೊಡಬೇಕಾಗುವ ಅವಶ್ಯಕತೆಯಿಲ್ಲದಲ್ಲೂ 
ತುಂಬಾ ಅನುಕೂಲವಾಗುತ್ತದೆ. 


4 ಹೈಡ್ರೋಸ್ಟಾಟಿಕ್‌ > ಸಂಸ್ಕರಣ; ಇದೂ ಸಹ ಒಂದು ಸತತ 
ಸಂಸ್ಕರಣ ವಿಧಾನವೆಂತಲೇ ಹೇಳಬಹುದಂ. ಇದರಲ್ಲಿ ನೀರಿನ ಒತ್ತಡವನ್ನು 
ಉಪಯೋಗಿಸಿಕೋಡಿದ್ದಾರೆ. ಉಷ್ಣ ಸಂಸ್ಕರಣವನ್ನು ನಡೆಯಿಸುವ ಭಾಗವು ಮೂರು 
ಗೋಪುರಗಳಿಂದ ಕೂಡಿದ್ದು, ಇವು ಬುಡದಲ್ಲಿ ಒಂದಕ್ಕೊಂದು ಜೋಡಿಸಲ್ಪಟ್ಟಿವೆ. 
ಗೋಪುರಗಳ ಕೆಳಗೆ ನೆಲಮಟ್ಟದಲ್ಲಿ ಅಥವಾ ಇನ್ನೂ ತಗ್ಗಿನಲ್ಲಿ ಆಹಾರ ಡಬ್ಬಿಗಳನ್ನು 
ತಣಿಸುವ ನೀರಿನ ಕೆರೆಯಿದೆ. ಗೋಪುರಗಳು ಸುಮಾರು 40” ಎತ್ತರವಿರಬಹುದು. 
ಆಹಾರ ತುಂಬಿದ ಡಬ್ಬಿಗಳು, ಈ ಎಲ್ಲಾ ಗೋಪುರ ಮತ್ತು ತಣಿಸುವ ಕೆರೆಯ ಮೂಲಕ 
ದೀರ್ಫವಾದ ಚಾಲಕಗಳಿಂದ ಒಯ್ಯಲ್ಪಡುತ್ತವೆ. ನಡುವಿನ ಗೋಪುರದೊಳಗೆ 
ಮೇಲ್ಭಾಗದಲ್ಲಿ ಉಗಿ ಇರುತ್ತದೆ. ಗೋಪುರಗಳೊಳಗಿನ ನೀರಿನ ಮಟ್ಟಗಳಲ್ಲಿನ 
ವ್ಯತ್ಕಾಸವೇ ಉಗಿಯ ಒತ್ತಡವನ್ನೂ, ಸಂಸ್ಕರಣದ ಉಷ್ಣತಾಮಾನವನ್ನು ನಿಯಂತ್ರಿ 
ಸುತ್ತದೆ. ಆಹಾರದ ಡಬ್ಬಿಗಳು ಮೊದಲಿನ ಗೋಪುರವನ್ನು ಮೇಲಿನಿಂದ ಪ್ರವೇಶಿಸಿ 
ಕೆಳಮುಖವಾಗಿ ಚಲಿಸುವಾಗ ಅವುಗಳ ಮೇಲ್ಮೈಯಲ್ಲಿ ವರ್ತಿಸುವ ಒತ್ತಡವು ಕ್ರಮವಾಗಿ 
ಹೆಚ್ಚುತ್ತ ಹೋಗಿ ಕೊನೆಗೆ ಸಂಸ್ಕರಣ ಗೋಪುರದೊಳಗಿನ ಒತ್ತಡವನ್ನು ಹೊಂದುತ್ತದೆ. 
ಹೀಗೆ ಒತ್ತಡವು ನಿಧಾನವಾಗಿ ಏರುವುದರಿಂದ ಡಬ್ಬಿಗಳಲ್ಲಿ ಪ್ಯಾನಲಿಂಗ್‌ * ನಂತಹ 
ಕೊರತೆಗಳು ಉಂಟಾಗುವ ಸಂಭವವಿಲ್ಲ. ಮಧ್ಯದ ಉಗಿ ಗೋಪುರದೊಳಗೆ ಆಹಾರವು 
ಪೂರ್ವನಿಶ್ಚಿತ ಉಷ್ಣತಾಮಾನದಲ್ಲಿ ಸಂಸ್ಕರಣ ಹೊಂದಿ, ಮೂರನೆಯ ಗೋಪುರದ 
ಮೂಲಕ ಮೇಲಕ್ಕೇರುತ್ತದೆ. ಇಲ್ಲಿಯೂ ಸಹ ಒತ್ತಡವು ಒಮ್ಮೆಲೆ ಕಡಮೆಯಾಗುವು 
ದಿಲ್ಲ. ಈ ಗೋಪುರದಿಂದ ಹೊರಗೆ ಬಂದ ಡಬ್ಬಿಗಳು ವಾಯುವಿನಲ್ಲಿಯೂ, ನೀರಿನ 
ತುಂತುರುಗಳ ಅಡಿಯಲ್ಲಿಯೂ ಸ್ವಲ್ಪ ತಣಿದು, ಕಟ್ಟ ಕಡೆಗೆ ತಳದಲ್ಲಿರುವ ತಣ್ಣೀರಿನ 
ಕೆರೆಯ ಮೂಲಕ ಹಾದು ಹೊರಬರುವಾಗ ತಣಿಯುವಿಕೆಯು ಪೂರ್ತಿಯಾಗುತ್ತದೆ. 


ಈ ಸಂಸ್ಕರಣ ವಿಧಾನವು ನಡೆಯಿಸಲ್ಪಡುವ ರೀತಿಯನ್ನು ಸಾಂಕೇತಿಕವಾಗಿ 
ಚಿತ್ರ 9-3 ರಲ್ಲಿ ತೋರಿಸಿದೆ. ಯೂರೋಪಿನ ಫ್ರಾನ್ಸ್‌, ನಾರ್ವೆ, ಸ್ವೀಡನ್‌ ಮತ್ತು 


ಉಪ್ಣಸಂಸ್ಕರಣದ ವಿವಿಧೆ ರೀತಿಗಳು | 155 


ಅಮೆರಿಕದ ಕೆಲವು ಭಾಗಗಳಲ್ಲಿ ಈ ಹೈಡ್ರೋಸ್ಟಾಟಿಕ್‌ ವಿಧಾನವು ಪ್ರಚಾರದಲ್ಲಿದೆ. 
ಇದು ಸಹ ದೊಡ್ಡ ಪ್ರಮಾಣದ ಕೈಗಾರಿಕೆಗಳಿಗೆ ಹೆಚ್ಚು ಅನುಕೂಲಕರವಾಗಿದೆ. 




















ರ್ಸ್‌ 
ಕ್‌ 
— 






Ny ನ ಜಾ 

"ಚ್ಚ ಭಾಸಾಹಾಣಾಸಾಾ Wane 
ml-in ಕ್ರ ರ್ರ್‌ ಸ ಕಾ NA 
‘pd “ಎ 1 ಗ 
(ಸ್ವತ ಈ) ಈ 
ಹ ಡ್‌ ೫311 
| - 1 J OT} kK 
ಬೀ ಇ ಕಟ ೮ 
ಲ್ಲಿ ಇ <p 
se. pe) ಲ YY ಚೆ ಯುದದ 
15 (ಇ 3 =-1HR 
|. ಚ 0-H Fs 
ಕ ಕ್‌ [el — IM Pes 
ತ ತ್‌ ಅ 4 ಕ್‌ 
ಕ್‌ NW ಇಟ Mk 
ಡೆ | Jaf | ತಿಗ್ಗೆ 
ಕ 8 8 1% 
ಸ್ಪ ವರ್ಕ್ಸ 
ಡೆ mp ಸ್ಸ 1 
HU ದ್ರ ದ “ey Wi 
೫. ದಡಿ d -ಗ್ಬೆ ಓಿ 
ೆ " WW-C 
[4 
ಡೆ ಕ್ರಿ ಜಿ 
ಢ್‌ [| 
] 
ಕೆ 
4 
[A 


೪. 
(ಈ 
ನ [ 
ಭಿ ( 


AEE EE TTI TITTLE LTCC LALA ALAS ALLS ಅಳ ಛಲ 


ಚಿತ್ರ 9-3 ಹೈಡ್ರೋಸ್ಟಾಟಿಕ್‌ ಸಂಸ್ಕರಣಕಾರಕದ ತತ್ವ 
1, 2, ಸ 3-ಗೋಪುರಗಳಿ; 2- ಒತ್ತೆಡದಲ್ಲಿರುವ ಉಗಿ; 4-ಆಹಾರ ಡಬ್ಬಿ ಗಳು ವಾಯುವಿನಲ್ಲಿ 
ತಣಿಯುವುದು; 5-ನೀರಿನಲ್ಲಿ ಶಣಿಯುವುದು. 


ಅಧಿಕ ಉಷ್ಣತೆಯಲ್ಲಿ ಕಡಮೆ ಅವಧಿಯ ಸಂಸ್ಕರಣ (H-T-S-T) : 
ದೊಡ್ಡ ಗಾತ್ರದ ಡಬ್ಬಿಗಳಲ್ಲಿ ಆಹಾರಗಳನ್ನು ಸಾಂಪ್ರದಾಯಿಕ ವಿಧಾನಗಳಿಂದ ಸಂಸ್ಕರಿ 
ಸುವಾಗ, ಶೀತಲ ಬಿಂದುವನ್ನು ಬಿಸಿ ಏರಿಸುವ ಮೊದಲೇ ಡಬ್ಬಿಯ ಇತರ ಭಾಗಗಳಲ್ಲಿ 
ಹೆಚ್ಚಿನ ಆಹಾರ ಪದಾರ್ಥವು ಅವಶ್ಯವಿದ್ದುದಕ್ಕಿಂತ ಎಷ್ಟೋ ಘು ಅಧಿಕ ಉಷ್ಣ ವನ್ನು 
ಪಡೆಯುವುದರಿಂದಾಗಿ ಅತಿ ಪಚನ ಹೊಂದುವುದು ಒಂದು ಮುಖ್ಯ ನ್ಕೂ ನತೆಯಾಗಿದೆ. 
ಕ್ಯಾನಿಂಗ್‌ನ ಆಧುನಿಕ ವಿಧಾನದಲ್ಲಿ, ಅಣುಜೀವಿಗಳ ನಾಶಕ್ರಿಯೆಗೆ ಎಷ್ಟು ್ಟ ಪ್ರಾಮುಖ್ಯತೆ 


156 *ಕ್ಯಾನಿಂಗ್‌' ಆಹಾರ ಜೋಪಾಸನೆಯ ಒಂದು ಆಧುನಿಕ ವಿಧಾನ 


ಯನ್ನು ಕೊಡುವರೋ ಅಷ್ಟೇ ಪ್ರಾಮುಖ್ಯತೆಯನ್ನು ಆಹಾರ ಪದಾರ್ಥಗಳ ಮೂಲ 
ಸದ್ಗುಣಗಳನ್ನು ರಕ್ಷಿಸುವುದಕ್ಕೂ ಕೊಡುವರೇಬುದನ್ನು ಈ ಹಿಂದೆಯೇ ತಿಳಿಸಿದೆ. ಈ 
ಉದ್ದೆ ೇಶವನ್ನು ಸಾಧಿಸುವುದಕ್ಕಾಗಿ ಉಷ್ಣಸಂಸ್ಕ ರಣ ಕಾಲವನ್ನು ಆದಷ್ಟು ಹ್ರಸ್ವಗೊಳಿ 
ಸುವತ್ತ ಕ್ಯಾನಿಂಗ್‌ ವಿಜ್ಞಾನಿಗಳ ದ್ಯ ೈಷ್ಟಿಯು ಹರಿದಿರುವುದು ಸ್ವಾಭಾವಿಕ. | ಸಂಸ್ಕರಣ 
ಉಷ್ಣ ತೆಯ. ಮಟ್ಟ ವನ್ನು ಏರಿಸುವುದರಿಂದಲೂ, ಸಂಸ್ಕರಣ ಕಾಲದಲ್ಲಿ ಡಬ್ಬಿಗಳಲ್ಲಿ 
ಚಲನೆಯನ್ನು ಟು “ಮಾಡುವುದರಿಂದಲೂ ಸಂಸ್ಕರಣಾವಧಿಯನ್ನು ಕೆಲವು ಆಹಾರ 
ಡಬ್ಬಿಗಳಲ್ಲಿ ತುಂಬ ಕಡಮೆ ಮಾಡಿಕೊಳ್ಳಲು ಸಾಧ್ಯ ವಿದೆ. ಹೀಗೆ ಸಂಕ್ಷೆ ಪ್ರಗೊಂಡ 
ಸಂಸ್ಕರಣಾವಧಿಯು ಕೆಲವೇ ಸೆಕೆಂಡುಗಳಿಂದ 6 ನಿಮಿಷಗಳೊಳಗಿದ್ದ ಲ ಅಂತಹ 
ಸಂಸ್ಕರಣಗಳನ್ನು "ಅಧಿಕ ಉಷ್ಣತೆಯ ಕಡಮೆ ಕಾಲ' ದ (17-57; 
" ಅ-ಉ-ಕ-ಕಾ') ಸಂಸ್ಕರಣ ಎನ್ನುತ್ತಾ ರೆ. ಇಂತಹವುಗಳಲ್ಲಿ 150°C ನವರೆಗಿನ 
ಉಷ್ಣತಾಮಟ್ಟ ಗಳನ್ನೂ ಉಪಯೋಗಿಸಬಹುದಾಗಂತ್ತ ದೆ. ಡಬ್ಬಿಗಳ ಚಲನೆಯಿಂದಾಗಿ 
ಅವುಗಳೊಳಗಿನ ಆಹಾರ ಪದಾರ್ಥಗಳೂ ವಿಚಲಿತವಾಗುವುದರಿಂದ, ಆಹಾರದ ಯಾವ 
ಒಂದು ಅಂಶವೂ ಬಹಳ ಕಾಲ ಡಬ್ಬಿಗೆ ತಾಗಿಲ್ಲದಿದ್ದು, ತೀವ್ರವಾಗಿ ಉಷ್ಣಪ್ರವೇಶ 
ನಡೆದು, ಆಹಾರ ಪದಾರ್ಥಗಳು ಅತಿ 'ಪಚನವಾಗದೆ ಸ ಸಂಸ್ಕರಣಗೊಳ್ಳುತ ವೆ. 


«ಕ್ಷಿಪ್ರ ಸಂಸ್ಕರಣ: ಮೇಲೆ ಹೇಳಿದ ರೀತಿಯ ಒಂದು ವಿಶಿಷ್ಟ 
ರೂಪಾಂತರವು ತೆಳ್ಳಗಿನ ದ್ರ ವರೂಪದ ಆಹಾರ ಪದಾರ್ಥಗಳ ಸಂಸ್ಕರಣದಲ್ಲಿ 1 
ಉಪಯೋಗಿಸಲ್ಪ ಡುತ್ತಿ ದೆ. ಈ ಕ್ರಮದಲ್ಲಿ ಪೂರ್ವ ತಯಾರಿಗೊಂಡ ದ್ರವ ಆಹಾರವು 
ಸಪೂರವಾದ ಸುರುಳಿ ಸುತ್ತಿಕೊಂಡಿರುವ ಒಂದು ಕೊಳವೆಯ ಮೂಲಕ ಪಂಪಿನ ಸಹಾಯ 
ದಿಂದ ಕಳುಹಿಸಲ್ಪಡುತ್ತದೆ. ಈ ಕೊಳವೆಯು ಬಿಸಿ ನೀರಿನ ಹಂಡೆಯೊಳಗೆ ಇರಿಸಲ್ಪ 
ಟ್ಟಿದ್ದು, ಆಹಾರವು ಹಾದುಹೋಗುವ ಕ್ಷಣೆಕ ಕಾಲದಲ್ಲೆ ಅದನ್ನು ಸಂಸ್ಕರಣೋಷ್ಟತೆಗೆ 
ಗುರಿಪಡಿಸಿ ಜೀವನಾಶಕ್ರಿಯೆಯನ್ನು ಸಾಧಿಸುವುದು. ಮುಂದುವರಿದು ಹೊ ದದ ವವು 
ತಣ್ಣೀರಿನ ಹಂಡೆಯೊಳಗಿನ ಕೊಳವೆಯಲ್ಲಿ ಸಾಗುವಾಗ ತಣಿಸಲ್ಪಟ್ಟು, ಡಬ್ಬಿ ಗಳಲ್ಲಾಗಲಿ 
ಬಾಟಲಿಗಳಲ್ಲಾಗಲಿ ಅಸಂಕರ ವಿಧಾನದಿಂದ ತುಂಬಲ್ಪಡುವುದು ಚಿತ್ರ 9-4 ರಲ್ಲಿ ಈ 
ತತ್ವವನ್ನು ನಿದರ್ಶಿಸಿದೆ. 

ಕೆಳಗಿನ ಎರಡೂ ವಿಧಾನಗಳು ಕೆಲವೊಂದು ಗುಣಸ್ವಭಾವಗಳುಳ್ಳ ಆಹಾರ 
ಪದಾರ್ಥಗಳ ಸಂಸ್ಕರಣಕ್ಕೆ ಮಾತ್ರವೇ ಉಪಯುಕ್ತ ವಾಗಿವೆ. ಬರಿ ಘನ We 
ಮತ್ತು ಚಲನೆಯಿಂದ ವಿಚಲಿತವಾಗದಿರುವ ಆಹಾರಗಳ ಡಬ್ಬಿಗಳಿಗೆ ಇವು ಅನ್ವಯಿಸ 
ಲಾರವು. 
4ಅಸಂಕರ ಕ್ಮಾ ರಿಂಗ್‌” ವಿಧಾನೆ: ಪೂರ್ವತಯಾರಿಗೊಂಡ | 
ಪದಾರ್ಥಗಳನ್ನು ಡಬ್ಬಿ ಲ್ಲಿ ತುಂಬಿದ ನಂತರ ಅವನ್ನು ಶಾಖದ ಸಹಾಯ) 
ದಿಂದ ಸಂಸ್ಕರಣಗೊಳಿಸುವುದೆ ಸಾಂಪ್ರದಾಯಿಕ ಕ್ಯಾನಿಂಗ್‌ ರೀತಿ, ಅಮೆರಿಕ: 


ಉಷ್ಣಸಂಸ್ಕರಣದ ವಿವಿಧ ರೀತಿಗಳು A \ 157 








ಚಿತ್ರ : 9-4 ಕ್ಷಣಿಕ ಸಂಸ್ಕರಣದ ತತ್ವ pF 
೩) ಕಾಯಿಸುವ ತೋಳು; ) ತಣಿಸುವ ತೋಳು; ಕಠೃಠ್ಯಿ-ಉಗಿಪ್ರವೇಶ ಮತ್ತು ನಿರ್ಗಮ 
ದ್ವಾರಗಳು ; W; W-ನೀರಿನ ಪ್ರವೇಶ ಮತ್ತು ನಿರ್ಗಮ ದ್ವಾರಗಳು ; ಉಷ್ಣ ತಾಮಾಷಕಗಳು ; 
p-ಒತ್ತೆಡ ಮಾಪಕ ; 57-ಆಹಾರ ಸಂಗ್ರಹದ ಟಾಂಕಿ; %-ಆಹಾರ ಹೊರ ಬರುವ ದ್ವಾರ 


"ಡೋಲ್‌' ಮತ್ತು " ಮಾರ್ಲಿನ್‌' ಎಂಬುವರು ಯೋಜಿಸಿದ " ಅಸಂಕರ ಕ್ಯಾನಿಂಗ್‌' 
ವಿಧಾನದಲ್ಲಿ ಈ ಹೆಜ್ಜೆಗಳು ವಿಪರ್ಯಾಸ ಹೊಂದಂತ್ತವೆ. ಆಹಾರ ಪದಾರ್ಥಗಳನ್ನು 
ಡಬ್ಬಿಗಳೊಳಗೆ ತುಂಬಿಸುವ ಮೊದಲೇ (ಕ್ಷಿಪ್ರ ವಿಧಾನದಲ್ಲಿ ಹೇಳಿದಂತೆ) ಶಾಖದ 
ಸಹಾಯದಿಂದ ಸಂಸ್ಕರಣಗೊಳಿಸಿ, ಅನಂತರ ಅದಕ್ಕೆ ಅಣುಜೀವಿಗಳ ಸಂಕರವಾಗದ 
ರೀತಿಯಲ್ಲಿ ಡಬ್ಬಿಗಳಲ್ಲಿ ಹಾಕಿ, ಮುಚ್ಚಳ ಜೋಡಿಸಿಕೊಳ್ಳುವುದರಿಂದ, ಕೊನೆಯದಾಗಿ 
ಉಷ್ಣಸಂಸ್ಕರಣದ ಅವಶ್ಯವಿಲ್ಲ. ಈ ವಿಧಾನದಲ್ಲಿ ಒಂದು ಕಡೆಯಲ್ಲಿ ಆಹಾರ ಪದಾರ್ಥ 
ಗಳನ್ನೂ, ಇನ್ನೊಂದು ಭಾಗದಲ್ಲಿ ಖಾಲಿ ಡಬ್ಬಿಗಳನ್ನೂ, ಮೂರನೆಯದರಲ್ಲಿ ಡಬ್ಬಿಗಳ 
ಮುಚ್ಚಳಗಳನ್ನೂ ಸತತವಾಗಿ ಶಾಖದಿಂದ ನಿರ್ಜೀವೀಕರಣಗೊಳಿಸುತ್ತ ಇರುವ 
ಏರ್ಪಾಡಿದೆ. ಡಬ್ಬಿಗಳನ್ನು ಆಹಾರದಿಂದ ತುಬುವ ಕಾರ್ಯವೂ, ತುಂಬಿದ ಡಬ್ಬಿ 
ಗಳನ್ನು ಮುಚ್ಚಳಗಳಿಂದ ಬಿಗಿಯಾಗಿ ಮುಚ್ಚುವ ದ್ವಿಬಂಧ ಕಾರ್ಯವೂ ಜೀವಾಣುಗಳ 
ಸಂಪರ್ಕವಿಲ್ಲದ ಕೋಣೆಯಲ್ಲೇ ನಡೆಯಿಸಲ್ಪಟ್ಟು, ಪೂರ್ತಿಗೊಂಡ ಆಹಾರ ಡಬ್ಬಿ ಗಳು 
ಹೊರಬರುತ್ತವೆ. 


158 | *ಕ್ಯಾನಿಂಗ್‌' ಆಹಾರ ಜೋಪಾಸನೆಯ ಒಂದು ಆಭುನಿಕ ವಿಧಾನ 


ಈ ವಿಧಾನವೂ ಸಹ ಎಲ್ಲ ರೀತಿಯ ಆಹಾರ ಪದಾರ್ಥಗಳ ಸಂಸ್ಕಸಣದಲ್ಲಿ 
ಉಪಯೋಗಿಸಲು ಅನನುಕೂಲವಾಗಿದೆ. ಮುಖ್ಯವಾಗಿ ದ್ರವರೂಪದಲ್ಲಿರುವ ಕೆಲವು 
ಆಹಾರಗಳ "ಕ್ಯಾನಿಂಗ್‌" ಜೋಪಾಸನೆಯಲ್ಲಷ್ಟೆ ಪ್ರಚಾರದಲ್ಲಿರುವ ವಿಧಾನವಿದು. 





ಚಿತ್ರ: 9-5 ಸಾಂಪ್ರದಾಯಿಕ ವಿಧಾನದಲ್ಲಿ ಆಹಾರ ಡಬ್ಬಿಗಳನ್ನು ಉಷ್ಣ ಸಂಸ್ಕರಣಕ್ಕಾಗಿ ಉಗಿ 
ಹಂಡೆಯೊಳಗೆ ಹೇರುವುದು. 


ಇಂತಹ ಅನೇಕ ಹೊಸ ವಿಧಾನಗಳ ಅನ್ವೇಷಣೆಯಾಗಿದ್ದರೂ ಕೂಡ ತೀರ 
ಮುಂದುವರಿದ ದೇಶಗಳಲ್ಲಿ ಸಹ ಇಂದಿಗೂ ಸಾಂಪ್ರದಾಯಿಕ ಕ್ಯಾನಿಂಗ್‌ ಕ್ರಮವು 
ಆಹಾರ ಜೋಪಾಸನೆಯ ಕೈಗಾರಿಕೆಯಲ್ಲಿ ತನ್ನ ಸ್ಥಾನವನ್ನು ಕಳೆದುಕೊಂಡಿಲ್ಲ. ಅದರಲ್ಲಿ 
ಅಡಕವಾಗಿರುವ ಸರಳತೆ. ಎಲ್ಲ ವಿಧದ ಆಹಾರಗಳಿಗೂ ಉಪಯೋಗಿಸುವ ಸಾಧ್ಯತೆ 
ಮತ್ತು ಚಿಕ್ಕಪುಟ್ಟ ಕ್ಯಾನಿಂಗ್‌ ಕಾರ್ಪಾನೆಗಳಲ್ಲೂ ಬಳಸಿಕೊಳ್ಳಲು ಇರುವ ಅನುಕೂಲತೆ, 
ಮೊದಲಾದ ಮೂಲ ಸದ್ಗುಣಗಳೇ ಇದಕ್ಕೆ ಕಾರಣವೆನ್ನಬಹುದಂ. 


ಅಧ್ಯಾಯ 10 


ಡಬ್ಬಿಗಳನ್ನು ತಣಿಸುವುದು, ಸಂಗ್ರಹಿಸಿಡುವುದು ಮತ್ತು 
ಇತರ ಕಾರ್ಯಗಳು 


ಶಾಖದಿಂದ ಸಂಸ್ಕರಣ ಹೊಂದಿದ ಡಬ್ಬಿಯ ಆಹಾರಗಳನ್ನು ಸಂಗ್ರಹಿಸಿ ಇಡುವ 
ಮೊದಲು ವಾತಾವರಣದ ಉಷ್ಣತೆಗೆ ತಣಿಸಿಕೊಳ್ಳುವುದರ ಪ್ರಾಮುಖ್ಯತೆಯನ್ನು 
ಕಡೆಗಣಿಸುವುದು ಸಾಧ್ಯವಿಲ್ಲ. ಒಂದು ದೃಷ್ಟಿಯಿಂದ ತಣಿಸುವ ಕಾರ್ಯವು ಉಷ್ಣ 
ಸಂಸ್ಕರಣದ ಒಂದು ಭಾಗವೇ ಆಗಿದೆಯೆನ್ನಬಹುದು. ಡಬ್ಬಿಗಳು ತಣಿಸಲ್ಪಡುವಾಗ 
ಶಾಖದ ಹರಿಯುವಿಕೆಯ ದಿಕ್ಕು ಮಾತ್ರ ವಿರುದ್ಧವಾಗಿರುತ್ತದೆ. ಅಂದರೆ ಡಬ್ಬಿಯ 
ಕೇಂದ್ರ ಭಾಗದಿಂದ ಹೊರಮುಖವಾಗಿರುತ್ತದೆ. ಹೀಗಾಗಿ ಡಬ್ಬಿಯ ಸಂಪರ್ಕದಲ್ಲಿಯೂ 
ಅದಕ್ಕೆ ಸಮಾಪವಾಗಿಯೂ ಇರುವ ಆಹಾರವು ಮೊದಲು ತಣಿದು ಕಟ್ಟಿಕಡೆಗೆ ಕೇಂದ್ರ 
ದಲ್ಲಿನ ಆಹಾರವು ತಣಿಯುವುದು. ಅಲ್ಲದೆ, ಉಷ್ಣಸಂಸ್ಕರಣದ ಕಾಲದಲ್ಲಿ ವೇಗವಾಗಿ 
ಬಿಸಿಯೇರಂವುದಕ್ಕೆ ಸಹಾಯಕವಾದ ಅಂಶಗಳೇ ತಣಿಯುವಾಗಲೂ ಪ್ರಭಾವ 
ಬೀರುತ್ತವೆ. ನಿಧಾನವಾಗಿ ಬಿಸಿ ಏರಿದ ಆಹಾರಗಳು ನಿಧಾನವಾಗಿಯೇ ತಣಿಯುವುವು. 
ಅಲ್ಟಾಮ್ಲಾಯ ಆಹಾರಗಳಲ್ಲಿ ಕೇಂದ್ರದ ಉಷ್ಣತೆಯು 20078 (93.3° ೮) ಹಾಗೂ 
ಆಮ್ಲಾಯ ಆಹಾರಗಳಲ್ಲಿ 140°೯ (60° ೮) ಮಟ್ಟಗಳನ್ನು ತಲುಪುವ ತನಕ 
" ಶಾಖದ ಸಂಸ್ಕರಣ ಪರಿಣಾಮ (ಅಥವಾ ಮಾರಕತೆ) ವು ಇದ್ದೇ ಇರುತ್ತದೆಂದು 
ಪರಿಗಣಿಸಲ್ಪಡುವುದಾದರೂ, ಇದಕ್ಕಾಗಿಯೇ ತಣಿಸುವ ಕಾರ್ಯವನ್ನು ನಿಧಾನಗೊಳಿಸಿ 
ದರೆ ಅನೇಕ ದುಷ್ಪರಿಣಾಮಗಳುಂಟಾಗುತ್ತವೆ. ಶಾಖ ಸಂಸ್ಕರಣದ ಆರಂಭದಲ್ಲಿ ಡಬ್ಬಿ 
ಯೊಳಗಿನ ಆಹಾರದ ಎಲ್ಲ ಭಾಗಗಳನ್ನು ಎಷ್ಟು ತೀವ್ರವಾಗಿ ಸಂಸ್ಕರಣೋಷ್ಣತೆಗೆ 
ಏರುವಂತೆ ಮಾಡುವೆವೋ ಅಷ್ಟೇ ತೀವ್ರವಾಗಿ ಸಂಸ್ಕರಣಾಂತ್ಯದಲ್ಲಿ ಡಬ್ಬಿಯೊಳಗಿನ 
ಎಲ್ಲ ಭಾಗದ ಆಹಾರವೂ ತಣಿದು ವಾತಾವರಣದ ಉಷ್ಣತೆಗೆ ಬಂದಲ್ಲಿ ಉತ್ತಮ 
ಫಲಿತಾಂಶಗಳನ್ನು ಪಡೆಯಬಹುದು. 

ಶೀಘ್ರವಾಗಿ ತಣಿಸುವುದರ ಪ್ರಾಮುಖ್ಯತೆ: ಉಷ್ಣಸಂಸ್ಕರಣ ಕಾಲದಲ್ಲಿ 
ಶೀತಲ ಬಿಂದುವಾಗಿದ್ದ ಭಾಗವು ಆಹಾರ ಡಬ್ಬಿಗಳು ತಣಿಯುವಾಗ "ತಪ್ತಬಿಂದು' ವಾಗಿ 
ವರ್ತಿಸುತ್ತದೆ. ಡಬ್ಬಿಗಳನ್ನು ತೀವ್ರವಾಗಿ ತಣಿಸದಿದ್ದಲ್ಲಿ ಈ ಭಾಗದಲ್ಲಿ ಮತ್ತು ಅದರ 
ಸುತ್ತುಮುತ್ತಲೂ ಇರುವ ಆಹಾರವು ಬಹುಕಾಲ ಅಧಿಕ ಉಷ್ಣತೆಯಲ್ಲಿಯೇ ಉಳಿದು 
"ಅತಿಪಚನ' ಕೈ ಕಾರಣವಾಗುವುದು. ಇದರಿಂದಾಗಿ ಆಹಾರದ ಬಣ್ಣ, ಮೂಲವಾಸನೆ 
ರುಚಿ ಮತ್ತು ದೃಢತೆಗಳಂ ರಾಸಾಯನಿಕ ಕ್ರಿಯೆಗಳಿಂದಾಗಿ ಕೆಡುವುವು. ಸಂಸ್ಕರಣದ 


160 *ಕ್ಯಾನಿಂಗ್‌' ಅಹಾರ ಜೋಪಾಸನೆಯ ಒಂದು ಅಧುನಿಕ ವಿಧಾನ 


ಕೊನೆಯಲ್ಲಿ ಡಬ್ಬಿಗಳನ್ನು ತೀವ್ರವಾಗಿ ತಣಿಸುವುದರ ಮುಖ್ಯ ಉದ್ದೇಶವು ಆಹಾರ 
ಪದಾರ್ಥಗಳ ಮೂಲ ಸದು ಣಗಳನ್ನು ಉಳಿಸಿಕೊಳು ಳ್ಳುವುದೇ ಆಗಿದೆ. 


ಎರಡನೆಯದಾಗಿ, ಸಂಸ್ಕರಣಾನಂತರ ಡಬ್ಬಿಗಳೊಳ ಗೆ ಅಳಿದುಳಿಯಬಹುದಾದ 
ಉನ್ನತೋಷ್ಟ ಅಣುಜೀವಿಗಳ ಬದಗ ಮೇಲಿನ ಪರಿಣಾಮ. ವಾಣಿಜ್ಯ ಮಟ್ಟದ 
ಉಷ್ಣಸಂ ಸ್ಕರಣವೆ ಂದರೆ ಸಂಪೂರ್ಣ ಅಣುಜೀವಿನಾಶಕ್ರಿಯೆ ಅಲ್ಲವೆಂತಲೂ, ಕೆಲವೊಮ್ಮೆ 
ಕೆಲವು ಡಬ್ಬಿ ಯ ಆಹಾರಗಳಲ್ಲಿ ಮೇಲೆ ಹೇಳಿದ ವರ್ಗದ ಅಣುಜೀವಿಗಳು ನಾಶವಾಗದೇ, 
ಯಯಾ ಸಾಧ್ಯ ತೆಯಿದೆಯೆಂತಲೂ ಹಿಂದೆಯೇ ತಿಳಿಸಿದೆ. ಈ ಅಣುಜೀವಿಗಳಿಗೆ 
ಅತ್ಯಂತ ಅನುಕೂಲ ಉಷ್ಣ ಸ ತಾಮಾನವು ಸುಮಾರು 45°€ ನಿಂದ 700 ನ ನಡುವೆ 
ಇರುತ್ತದೆ. ಡಬ್ಬಿಗಳ ಕೇಂದ್ರ ದ ಸಮಾಪವಿರುವ ಆಹಾರಭಾಗಗಳು ತಣಿಯುವಾಗ 
ಈ ಉಷ್ಣ ಗಳಲ್ಲಿ ದೀರ್ಫಕಾಲ ಉಳಿದುಹೋದರೆ, ಅವುಗಳಲ್ಲಿ ನಾಶವಾಗದೆ ಉಳಿ 
ದಿರಬಹುದಾದ ಅಣುಜೀವಿಗಳು ಅಭಿವೃದ್ಧಿ ಹೊಂದಿ ಆಹಾರವನ್ನು ಕೆಡಿಸಲು 
ಆರಂಭಿಸುವುವು. ಆದ್ದರಿಂದ ಎಲ್ಲ ಡಬ್ಬಿಯ ಆಹಾರಗಳು ತಣಿಯುತ್ತಿರುವಾಗ 45°C 
ನಿಂದ 70°C ನ ಮಧ್ಯಾಂತರ ಅವಧಿಯನ್ನು ಆದಷ್ಟು ಫಕ್ಕನೆ ಹಾದುಹೋಗಿ 
ಸುಮಾರು 400 ನ ಉಷ್ಣ ತ್ಲತಾಮಟ್ಟ ವನ್ನು ತಲುಪಿ ಜಡ ಸಹಾ. ಹೀಗಾದಲ್ಲಿ ಅಣು 
ಜೀವಗಳ ಚಟುವಟಿಕೆಗೆ ಅವಕಾಶವಿರುವುದಿಲ್ಲ, ಹಾಗೂ ಡಬ್ಬಿ ಗಳ ಸಂಗ್ರಹ ಕಾಲದಲ್ಲಿ 
ಅವುಗಳ ಉಪಷ್ಣತಾಮಾನವು ಈ ಅಣುಜೀವಿಗಳ ಅಭಿವೃದ್ಧಿಗೆ 'ಅನುಕೂಲವಾಗುವಷ್ಟು 
ಕೆಳಮಟ್ಟದಲ್ಲಿರುವುದರಿಂದ ಅವು ನಿಶ್ಚೇಷ್ಟಿತವಾಗಿದ್ದು, ಆಹಾರಗಳು ಕೆಡದೆ ಉಳಿ 
ಯುತ್ತವೆ. ತೀವ್ರವಾದ ತಣಿಸ ವಿಕೆಯು, ಡಬ್ಬಿಯ ಆಹಾರಗಳಲ್ಲಿ ಅಳಿದುಳಿದಿದ್ದಿರ 
ಬಹುದಾದ ಉನ್ನತೋಷ್ಟ ಅಣುಜೀವಿಗಳ ಚಟುವಟಿಕೆಯನ್ನು ತಡೆಗಟ್ಟು ವುದಕ್ಕೆ 
ಅವಶ್ಯವೆಂದು ತಿಳಿಯಬಹುದು. 


ಕೆಲವು ಸಾಗರೋತ್ಸನ್ನ ಆಹಾರ ಪದಾರ್ಥಗಳಲ್ಲಿ, ಡಬ್ಬಿ ಜೋಪಾಸನೆ ಮಾಡಿದ 
ನಂತರ, ಬಿಳಿಯ ಕಲ್ಲು ಹರಳಿನಂತಹ ಸ್ಪ ್ಫಟಿಕಗಳು ಕಂಡುಬರುವುದುಂಟು. ಈ ಹರಳು 
ಗಳು ಮೆಗ್ನೀಷಿಯಂ, ಅಮೋನಿಯ ಮತ ನ ರಂಜಕಗಳ ಯಔೌಗಿಕಗಳಾಗಿದ್ದು "ಸ್ಸು ಿವಾಟ್‌' 
ಗಳೆಂದು ಕರೆಯಲ್ಪಡುತ್ತವೆ. ಇವು ಜೀರ್ಣರಸಗಳಲ್ಲಿ ಕರಗುವಂಥವೂ, "ಆಹಾರವನ್ನು 
ಸೇವಿಸುವವರ ಆರೋಗ್ಯ ಕೈ ಏನೂ ಕೆಡಕನ್ನು ೦ಟುಮಾಡದಂಥವೂ, ರುಚೆರಹಿತವೂ 
ಆಗಿದ್ದು, ಅತಿ ಸೂಕ್ಷ ಗಾತ್ರ ದವುಗಳಾಗಿದ್ದಲ್ಲಿ ತಿನ್ನುವವರ ಲಕ್ಷ್ಯಕ್ಕೆ ಬಾರದೆ 
ಹೋಗುತ್ತವೆ. ಆದರೆ ದೊಡ್ಡ ಗಾತ್ರದ ಹರಳುಗಳಿದ್ದ ಲ್ಲಿ ಕಲ್ಲಿನಂತೆ 'ಜಗಿಯುವುದಕ್ಕೆ 
ತೊಡಕನ್ನುಂಟು ಮಾಡುತ್ತವೆ. ಏಡಿಯ ಮಾಂಸ, ಕೆಲವು ಟುನಾ ಮಾನು ಮೊದ 
ಲಾದುವುಗಳ ಡಬ್ಬಿ ಜೋಪಾಸನೆಯಲ್ಲಿ ಈ ಹರಳುಗಳ ಸಮಸ್ಯೆಯಿದೆ. ಇಂ ಥವುಗಳ 
ಡಬ್ಬಿಗಳನ್ನು ಉಷ್ಣ ಸಂಸ್ಕರಣದ ಅಂತ್ಯ ದಲ್ಲಿ ತೀವ್ರವಾಗಿ ತಣಿಸಿಕೊಂಡಲ್ಲಿ ಈ ಹರಳು 
ಗಳು ಅತಿ ಸೂಕ್ಷ್ಮ: ಪಾಗಿರುತ್ತ ವೆಂತಲೂ, ನಿಧಾನವಾಗಿ ತಣಿಸಿದರೆ ಅವು ದೊಡ್ಡಗಾತ್ರಕ್ಕೆ 


೩. 


ಡಬ್ಬಿಗಳನ್ನು ಕಣಿಸುವುದು, ಸಂಗ್ರಹಿಸಿಡುವುದು ಮತ್ತು ಇತರ ಕಾರ್ಯಗಳು 161 


ಬೆಳೆಯುತ್ತವೆಂತಲೂ ಕಂಡುಬಂದಿದೆ. ಈ ಕಾರಣದಿಂದ ಇಂತಹ ಆಹಾರಗಳ ಡಬ್ಬಿ 
ಗಳನ್ನು ತೀವ್ರವಾಗಿ ತಣಿಸದಿದ್ದಲ್ಲಿ ಹೆಚ್ಚಿನ ತೊಡಕುಂಟಾಗುತ್ತದೆ. 


ಡಬ್ಬಿಯ ಆಹಾರಗಳಲ್ಲಿ ಕೆಲವು ರಾಸಾಯನಿಕ ಕ್ರಿಯೆಗಳು ಸಂಗ್ರಹ ಕಾಲ 
ದಲ್ಲಿಯೂ ನಡೆಯುತ್ತಲೆ ಇರುತ್ತವೆ. ಆದರೆ ಸಂಸ್ಕರಣ ಕಾಲದ ಅಧಿಕ ಉಷ್ಣತಾ 
ಮಾನದಲ್ಲಿ ಇವುಗಳ ವೇಗವು ಹೆಚ್ಚಿರಂತ್ತದೆ. ಹಿಂದೆ ಹೇಳಿದಂತೆ, ಈ ರಾಸಾಯನಿಕ 
ಬದಲಾವಣೆಗಳಿಂದಾಗಿ ಆಹಾರದ ಆನೇಕ ಸ ಸ್ವಭಾವಗಳು ಬದಲಾಗಿ ಅವುಗಳ ವಾಸನೆ 
ಬಣ್ಣ, ರುಚಿ ಮತ್ತು ಪೋಷಕಗುಣಗಳು 'ನಷ್ಟವಾಗಬಹಂದು ಮಾತ್ರವಲ್ಲ, ಕೆಲವು 
ಕ್ರಿಯೆಗಳಿಂದ ಆಹಾರ ಪದಾರ್ಥಗಳು ಡಬ್ಬಿಯ ಒಣಮೈಯನ್ನು ಕೊರೆಯುತ್ತವೆ, 
ಅಮ್ಲಾಯ ಆಹಾರಗಳಿಂದಾಗುವ ಈ ಕೊರೆತವು ಡಬ್ಬಿಯ ಹಾಳೆಯ ತವರದ ಆವರಣ 
ವನ್ನು ಅನಂತರ ಉಕ್ಕಿನ ಭಾಗವನ್ನು ಕರಗಿಸಿ, ಡಬ್ಬಿಗಳಲ್ಲಿ ಕ್ರಮೇಣ ರಂಧ್ರಗಳುಂಟಾ . 
ಗುವುದಕ್ಕೂ, ಡಬ್ಬಿಯ ಒಳಗಡೆ ಜಲಜನಕ ಅನಿಲವು ಉತ್ಪಾದನೆಯಾಗಿ ನಿರ್ವಾತವು 
ನಷ್ಟವಾಗುವುದಕ್ಕೂ ಕಾರಣವಾಗುತ್ತದೆ. ಇಂತಹ ಆಂತರಿಕ ಕೊರೆತವು ಅಧಿಕ 
ಉಷ್ಣತಾಮಾನದಲ್ಲಿ ತೀವ್ರವಾಗಿ ನಡೆಯುವ ಕ್ರಿಯೆಯಾಗಿದೆ. ಆದ್ದರಿಂದ, ಅಗತ್ಯ 
ವಿದ್ಧ ಉಷ್ಣಸಂಸ್ಕರಣವು ಮುಗಿದೊಡನೆಯೆ ಕಾಲವಿಳಂಬವಿಲ್ಲದೆ ಡಬ್ಬಿಗಳನ್ನು ಶೀಘ್ರ 
ವಾಗಿ ತಣಿಸುವುದರಿಂದ ಈ ಆಂತರಿಕ ಕೊರೆತ ಮಿತಿಮಾರದಂತೆ ಮಾಡಬಹುದು. 
ಹೀಗೆ ಮಾಡುವುದರಿಂದ ಡಬ್ಬಿಯ ಆಹಾರಗಳ ಸಂಗ್ರಹ ಅವಧಿಯೂ ಹೆಚ್ಚುತ್ತದೆ. 


ಕ್ಯಾನಿಂಗ್‌ ವಿಧಾನದಲ್ಲಿ ಅಣುಜೀವಿಗಳನ್ನು ಶಾಖದಿಂದ ನಿರ್ಜೀವ ಅಥವಾ 
ನಿಷ್ಕೀಯಗೊಳಿಸಿದ ನಂತರ, ಶಾಖದಿಂದಾಗುವ ಹಾನಿಯನ್ನು ಅತಿ ಕನಿಷ್ಠಮಟ್ಟಕ್ಕೆ 
ಮಿತಿಗೊಳಿಸುವುದು ಪ್ರಾಮುಖ್ಯ ಅಂಶವಾದುದರಿಂದ, ಡಬ್ಬಿಯ ಆಹಾರಗಳನ್ನು 
ಸಂಸ್ಕರಣ ಕ್ರಿಯೆಯ ಅಂತ್ಯದಲ್ಲಿ ಶೀಘ್ರವಾಗಿ ತಣಿಯುವಂತೆ ಏರ್ಪಡಿಸಬೇಕಾಗುವುದು. 


ಡಬ್ಬಿಗಳನ್ನು ತಣಿಸುವ ಮಾಧ್ಯಮಗಳು: ಆಹಾರದ ಡಬ್ಬಿಗಳನ್ನು 
ತಣಿಸುವುದಕ್ಕೆ ವಾಯು, ನೀರು ಮತ್ತು ಮಂಜುಗಡ್ಡೆ ಗಳನ್ನು ಉಪಯೋಗಿಸಬಹುದು. 
ವಾಯುವಿನಿಂದ ತಣಿಸುವ ಕ್ರಮವು ನಿಧಾನವಾದ ರೀತಿಯಾಗಿದೆ. ಆದರೆ ವಾತಾವರಣದ 
ಉಷ್ಣ ತಾಮಾನವು ಕಡಮೆಯಿರುವ ದೇಶ ಅಥವಾ ಕಾಲಗಳಲ್ಲಿ (ಉದಾ: 10*0 ನಿಂದ 
15°C ನಷ್ಟಿರುವಲ್ಲಿ) ಈ ವಿಧಾನದಿಂದಲೂ ಸಾಕಷ್ಟು ವೇಗವಾಗಿಯೇ ಡಬ್ಬಿಗಳು 
ತಣಿಯುತ್ತವೆ. ಇದು ಎಲ್ಲ ವಿಧಾನಗಳಿಗಿಂತ ಸುಲಭವೂ ಕಡಮೆ ಖರ್ಚೂ ಆಗಿದೆ. ಉಗಿ 
ಹಂಡೆಗಳಲ್ಲಿ ಉಷ್ಣಸಂಸ್ಕರಣವು ಮುಗಿದೊಡನೆ, ಅವುಗಳೊಳಗಿನ ಗಾಡಿಗಳನ್ನು ಹೊರೆ 
ಗೆಳೆದು ಆಹಾರ ಡಬ್ಬಿಗಳ ಸಮೇತ ಇನ್ನೊಂದು ಕೋಣೆಯಲ್ಲಿ ಸ್ವಲ್ಪಕಾಲ ಇರಿಸಿದಾಗ 
ಡಬ್ಬಿಗಳು ತಣಿದುಹೋಗುತ್ತ ವೆ. ಗಾಳಿ ಇನಿ ದ್ದರೆ ತಣಿಯುವಿಕೆಯು ಇನ್ನೂ 
ಶೀಘ್ರ ವಾಗುವುದು. 


11 


162 "ಕ್ಯಾನಿಂಗ್‌ ಆಹಾರ ಜೋಪಾಸನೆಯ ಒಂದು ಅಧುನಿಕ ವಿಭಾನೆ 


ನೀರಿನಿಂದ ತಣಿಸುವ ರೀತಿಯೇ ಅತಿ ಸಾಮಾನ್ಯವಾಗಿ ಉಪಯೋಗದಲ್ಲಿರುವ 
ವಿಧಾನವಾಗಿದೆ. ನೀರು ಡಬ್ಬಿಗಳನ್ನು ಶೀಘ್ರವಾಗಿ ತಣಿಸಬಲ್ಲುದು. ಹೆಚ್ಚಿನ ಪ್ರಮಾಣದ 
ಆಹಾರ ಡಬ್ಬಿಗಳನ್ನು ತಣಿಸುವುದಕ್ಕೆ ಅಧಿಕ ಪ್ರಮಾಣದ ನೀರು ಬೇಕಾಗುತ್ತದೆ. ಡಬ್ಬಿ 
ಗಳನ್ನು ತಣಿಸುವಾಗ ನೀರು ಬಿಸಿಯೇರುವುದರಿಂದ ಅದನ್ನು ಬದಲಾಯಿಸುತ್ತ ಇರ 
ಬೇಕು. ಅಹಾರ ಡಬ್ಬಿಗಳನ್ನು ತಣಿಸಲು ಉಪಯೋಗಿಸುವ ನೀರು ಚೊಕ್ಕಟವಾಗಿದ್ದು 
ಅಣುಜೀವಿಗಳು ಕಡಮೆಯಿರುವಂತಹದ್ದಾಗಬೇಕು. [ ಗೆ 


ಬರಿಯ ಮಂಜುಗಡ್ಡೆಯಿಂದಲೇ ಆಹಾರ ಡಬ್ಬಿಗಳನ್ನು ತಣಿಸುವ ಕ್ರಮ ಪ್ರಚಾರ 
ದಲ್ಲಿಲ್ಲ. ತಣಿಸುವ ನೀರಿಗೆ ಮಂಜುಗಡ್ಡೆಯ ತುಂಡುಗಳನ್ನು ಬೆರೆಸಿಕೊಂಡಲ್ಲಿ ತಣಿಯು 
ವಿಕೆಯ ವೇಗವನ್ನು ಹೆಚ್ಚಿಸಬಹುದು. ಮಂಜುಗಡ್ಡೆಯ ದ್ರವಗುಪ್ತೋಷ್ಣವು ಹೆಚ್ಚು 
ಡಬ್ಬಿಗಳನ್ನು ತಣಿಸುವುದಕ್ಕೆ ಸಹಾಯಕವಾಗುತ್ತದೆ. ನೀರಂ ಕಡವೆಂಯಿದ್ದಲ್ಲಿ ಅಥವಾ 
ಒಮ್ಮೆಲೇ ಅಧಿಕ ಸಂಖ್ಯೆಯ ಡಬ್ಬಿಗಳನ್ನು ತಣಿಸಬೇಕಾದ ಸಂದರ್ಭ ಬಂದಲ್ಲಿ ಮಂಜು 
ಗಡ್ಡೆ ಬೆರೆಸಿದ ನೀರನ್ನು ಉಪಯೋಗಿಸಿಕೊಳ್ಳಬಹುದು. ಹೀಗೆ ಉಪಯೋಗಿಸುವ 
ಮಂಜುಗಡ್ಡೆಯೂ ಸಹ ಅಣುಜೀವಿಗಳ ವಾಹಕವಾಗಿರಬಾರದು. ಮಂಜುಗಡ್ಡೆಯನ್ನು: 
ಉಪಯೋಗಿಸದಾಗ ಕ್ಯಾನಿಂಗ್‌ ಖರ್ಚು ಹೆಚ್ಚುವುದು ಸಹಜವೇ, ಆದುದರಿಂದ , 
ಸಾಮಾನ್ಯವಾಗಿ ಬರಿ ನೀರಿನಿಂದಲೇ ಡಬ್ಬಿಗಳನ್ನು ತಣಿಸಿಕೊಳ್ಳುತ್ತಾರೆ, ಮಂಜುಗಡ್ಡೆಯ 
ಉಪಯೋಗದಲ್ಲಿ ಇನ್ನೊಂದು ಎಚ್ಚರಿಕೆಯನ್ನು ತೆಗೆದುಕೊಳ್ಳಬೇಕು. ಅವಶ್ಯವಿದ್ದುದ. 
ಕ್ಕಿಂತ ಹೆಚ್ಚಿನ ಪ್ರಮಾಣದಲ್ಲಿ ಮಂಜುಗಡ್ಡೆಯನ್ನು ತಣಿಸುವ ನೀರಿಗೆ ಹಾಕಿದ್ದಲ್ಲಿ ಅಹಾರ 
ಡಬ್ಬಿಗಳು ಹೆಚ್ಚು ತಣಿದು ಮುಂದೆ ಸಂಗ್ರಹಕಾಲದಲ್ಲಿ ತೊಂದರೆಯಾಗಬಹುದು. 


ತಣಿಸುವ ವಿಧಾನಗಳು : ಉಗಿಹಂಡೆಯ ಒಳಗಿರುವಾಗಲೇ ಅಥವಾ ಹೊರ 
ತೆಗೆದು ನಂತರ, ಆಹಾರ ಡಬ್ಬಿಗಳನ್ನು ತಣಿಸಬಹುದು. ಉಗಿಹಂಡೆಯ ಒಳಗೆ ತಣಿಸು 
ವಾಗ ನೀರನ್ನೆ ಉಪಯೋಗಿಸಬೇಕಾಗುತ್ತದೆ. ಹೊರಗೆ ತಣಿಸುವಾಗ ವಾಯುವಿನಲ್ಲಾ 
ಗಲಿ ನೀರಿನಿಂದಾಗಲಿ ತಣಿಸುವುದು ಸಾಧ್ಯವಿದೆ. | 


ಉಗಿಹಂಡೆಯ ಒಳಗೆ ಡಬ್ಬಿಗಳನ್ನು ತಣಿಸುವಾಗ, ಮೊದಲು ಉಗಿಯ ಪ್ರವೇಶ 
ಕವಾಟವನ್ನು ಮುಚ್ಚಿ, ಹಂಡೆಯ ಮೇಲ್ಭಾಗದ ನೀರಿನ ಪ್ರವೇಶದ್ವಾರವನ್ನು ತೆರೆಯ 
ಬೇಕು. ನೀರು ಪ್ರಸಾರಕ ನಳಿಗೆಯ ರಂಧ್ರಗಳಿಂದ ಮಳೆಯಂತಹ ತುಂತುರುಗಳಾಗಿ 
ಡಬ್ಬಿಗಳ ಮೇಲೆ ಬಿದ್ದು ಕೆಳಗಿಳಿಯುವಾಗ ಅವನ್ನು ತಣಿಸುವುದು. ಉಗಿಹಂಡೆಯ 
ಕೆಳಗಿನ ಭಾಗದಿಂದ ನೀರನ್ನು ಒಳಗೆ ಬಿಟ್ಟು, ನೀರು ಉಗಿಹಂಡೆಯಲ್ಲಿ ಕೆಳಗಿನಿಂದ 
ತುಂಬುತ್ತ ಮೇಲೇರಂವಂತೆ ಮಾಡಿ ತಣಿಸುವ ಕ್ರಮವೂ ಇದೆ. ಹೀಗೆ ನೀರು ತಂಂಬಿ 
ಬರುವಾಗ ನೀರಿನ ಮೇಲ್ಮಟ್ಟದಲ್ಲಿರುವ ಉಗಿಯ ಒತ್ತಡವು ಮಿತಿಮಾರದಂತೆ ಆದನ್ನು 
ಹೊರಗೆ ಬಿಡುವ ದ್ವಾರಗಳನ್ನು ತೆರೆದಿಟ್ಟೆರಬೇಕು. ತಣ್ಣೀರು ಎಲ್ಲ ಡಬ್ಬಿಗಳನ್ನೂ 


ಡಬ್ಬಿಗಳನ್ನು ತಣಿಸುವುದು, ಸಂಗ್ರಹಿಸಿಡುವುದು ಮುತ್ತು ಇತರ ಕಾರ್ಯಗಳು 163 


ಆವರಿಸಿದ ನಂತರ ಅದನ್ನು ಕೆಳದ್ವಾರದಿಂದ ಹೊರಗೆ ಬಿಟ್ಟು, ಮೇಲಿನಿಂದ ಇನ್ನೊಮ್ಮೆ 
ತಣ್ಣೀರನ್ನು ತುಂಬಬಹುದು. ಹೀಗೆ ಎರಡು ಮೂರು ಸಾರಿ ಮಾಡಿದಾಗ ಡಬ್ಬಿಗಳು 
ಸಾಕಷ್ಟು ತಣಿಯುತ್ತವೆ. ಆಮೇಲೆ ನೀರನ್ನೆಲ್ಲ ಹೊರೆಗೆ ಬಿಟ್ಟು ಉಗಿಹಂಡೆಯನ್ನು 
ತೆರೆದು, ಡಬ್ಬಿಗಳನ್ನು ಹೊರಗೆ ತೆಗೆಯಬಹುದು. ಉಗಿಹಂಡೆಯು ಪೂರ್ತಿಯಾಗಿ ನೀರಿ 
ನಿಂದ ತುಂಬಿಹೋಗದಂತೆ ಎಚ್ಚರಿಕೆ ವಹಿಸುವುದು ಅಗತ್ಯ. ಏಕೆಂದರೆ, ಹಾಗೆ ಪೂರ್ತಿ 
ತುಂಬಿದಾಗ ಒಳಗಿನ ನೀರಿನ ಒತ್ತಡವು ಒಮ್ಮೆಗೇ ನೀರಿನ ಸರಬರಾಜು ಮಾಡುವ ಕೊಳವೆ 
ಗಳಲ್ಲಿನ ಒತ್ತಡಕ್ಕೆ ಜಿಗಿಯುತ್ತದೆ. ಇದರಿಂದ ಆಹಾರ ಡಬ್ಬಿಗಳ ಮೇಲೆ ದುಷ್ಪರಿಣಾಮ 
ವಾಗುವ ಸಾಧ್ಯತೆಯಿದೆ. ತಣಿಸುವ ಕ್ರಿಯೆಯನ್ನು ಉಗಿಹಂಡೆಯೊಳಗೆ ಅಧಿಕ ಒತ್ತಡ 
ವಿರುವಾಗಲೇ ನಡೆಯಿಸುವ ಕ್ರಮವೂ ಕೆಲವೊಮ್ಮೆ ಉಪಯೋಗಿಸಲ್ಪಡುತ್ತದೆ. ಈ 
ಕ್ರಮದಲ್ಲಿ ಉಗಿಯ ಅಥವಾ ವಾಯುವಿನ ಒತ್ತಡವನ್ನು ಉಗಿಹಂಡೆಯಲ್ಲಿ ನೀರಿನ 
ಮೇಲ್ಭಾ ಗದಲ್ಲಿ, ತಣಿಸುವ ಕ್ರಿಯೆಯ ಮೊದಲಿಂದ ಕೊನೆಯವರೆಗೂ ಉಪಯೋಗಿಸಿ 
ಕೊಳ್ಳು ವಹಿ ಹೀಗೆ ಮಾಡುವುದರಿಂದ ಡಬ್ಬಿ ಗಳ ಮೇಲೆ ಬೀಳುವ ಒತ್ತ ಶಡವು ಏಕ 
ಪ್ರಕಾರವಾಗಿದ್ದು ಅವುಗಳ ಮೇಲೆ ಅಸಟಾಗಲಬಹಃಹಾದ ಭೌತಿಕಹಾನಿ ತಡೆಗಟ್ಟಲ್ಬಡು 
ತ್ತದೆ, ಇಂತಹ ಒತ್ತಾಟದ ತಣಿಸುವಿಕೆಗೆ ಉಗಿಹಂಡೆಗೆ ಮೇಲೆ ಹಾಗೂ ಕೆಳಗಿನಿಂದ 
ನೀರು, ಉಗಿಯನ್ನೊದಗಿಸುವ ಕೊಳವೆಗಳಿರಬೇಕು. ಚಲನ ಸಂಸ್ಕರಣದ ಎಲ್ಲ 
ವಿಧಾನಗಳಲ್ಲೂ ಸಂಸ್ಕರಣದ ಅಂತ್ಯದಲ್ಲಿ ಡಬ್ಬಿಗಳನ್ನು ಚಲನೆಯ ಸಹಿತವಾಗಿಯೇ 
ಶೀಘ್ರವಾಗಿ ತಣಿಸುತ್ತಾರೆ. 


ಉಗಿಹಂಡೆಯ ಹೊರಗೆ ನೀರಿನಿಂದ ತಣಿಸುವಲ್ಲಿ, ಆಹಾರಡಬ್ಬಿಗಳ ಮೇಲೆ 
ತಣ್ಣೀರಿನ ತುಂತುರುಗಳು ಬೀಳುವಂತೆ ಮಾಡಿ ತಣಿಸುವ ಕ್ರಮವೊಂದಿದೆ. ಈ ಕ್ರಮ 
ದಲ್ಲಿ ಕಡಮೆ ಪ್ರಮಾಣದ ನೀರು. ಸಾಕಾಗುತ್ತದೆ. ಅಲ್ಲದೆ, ವಾಯುವೂ ಡಬ್ಬಿಗಳ 
ಸಂಪರ್ಕದಲ್ಲಿರುವುದರಿಂದ ತಣಿಯುವಿಕೆಗೆ ಸಹಾಯಕವಾಗಬಹುದು. . ನೀರಿನಿಂದ 'ತಣಿ 
ಸುವ ಇತರ ವಿಧಾನಗಳಲ್ಲಿ, ಡಬ್ಬಿಗಳನ್ನು ನೀರಿನ ಕಾಲುವೆಗಳಲ್ಲಿ ಉರುಳುತ್ತ ಹೋಗು 
ವಂತೆ ಮಾಡುವುದು ಮತ್ತು ತಣ್ಣಿ ರಿನ ಟಾಂಕಿಗಳಲ್ಲಿ ಡಬ್ಬಿಗಳನ್ನು ಸ್ವಲ್ಪಕಾಲ ಮುಳು 
ಗಿಸಿಡುವುದು ಮುಖ್ಯವಾಗಿದೆ. ಕಾಲುವೆಯಲ್ಲಿ ತಣಿಸುವ ಕ್ಷ ಕ್ರಮದಲ್ಲಿ ಡಬ್ಬಿಗಳ ಚಲನೆಯು . 
ಸಹಾಯಕವಾದರೆ, ಟಾಂಕಿಯ ವಿಧಾನದಲ್ಲಿ ನೀರನ್ನು ಟಾಂ ಕಿಯ ಒಳಹೊರಗೆ ಹರಿಯು 
ಶ್ರಿರುವಂತೆ ಮಾಡಿ ತೀವ್ರವಾದ ತಣಿಯುವಿಕೆಗೆ ಏರ್ಪಾಟು ಮಾಡಬಹುದು. ಟಾಂಕಿ 
ಗಳಲ್ಲಿ ಅನೇಕ ಡಬ್ಬಿಗಳನ್ನು ತಣಿಸಿದಾಗ ನೀರು ಬಿಸಿಯಾಗದಂತೆಯೂ, ಕೊಳಕಾಗ 
ದಂತೆಯೂ ಎಚ್ಚರಿಕೆಯನ್ನು ವಹಿಸಬೇಕಾಗುತ್ತದೆ. ಆಹಾರಡಬ್ಬಿಗಳನ್ನು ತಣಿಸುವಾಗ 
ಕೆಲವೊಮ್ಮೆ ಡಬ್ಬಿಗಳು ನೀರನ್ನು ಒಳಸೇದುವ ಸಂಭವವಿರುವುದರಿಂದ ತಣಿಸುವ 
ನೀರನ್ನು ಯಾವಾಗಲೂ ಶುದ್ಧವಾಗಿಯೇ ಇರುವಂತೆ ನೋಡಿಕೊಳ್ಳುವುದು ಪ್ರಾಮುಖ್ಯ 
ವಿಚಾರವಾಗಿರುತ್ತದೆ. ಇದಕ್ಕಾಗಿ ನೀರಿಗೆ ಸಾಕಷ್ಟು ಪ್ರಮಾಣದಲ್ಲಿ (ಅಂದರೆ, 10 ಲಕ್ಷ 


164 | "ಕ್ಯಾನಿಂಗ್‌" ಆಹಾರ ಜೋಪಾಸನೆಯ ಒಂದು ಅಧುನಿಕ 


ಪಾಲು ನೀರಿಗೆ 4 ರಿಂದ 8 ಪಾಲಿನಷ್ಟು) ಸ್ವತಂತ್ರ ಕ್ಲೋರಿನ್‌ ಉಳಿಯುವಂತೆ 
ಗುವ ಕ್ಲೋರಿನ್‌ ಯೌಜಿಕಗಳನ್ನು ಸೇರಿಸುವ ಕ್ರಮವಿದೆ. ಆದರೆ ಈ ಕ್ಲೋ 
` ಮಿತಿಯು ಅಧಿಕವಾದಲ್ಲಿ ಡಬ್ಬಿಗಳ ಹೊರಮೈ ಕೊರೆಯುವುದು ಸಂಭಃ 
ಕಾರ್ಬಾನೆಗಳಲ್ಲಿ ನೀರಿನ ಕೊರತೆಯಿದ್ದು, ಒಮ್ಮೆ ಡಬ್ಬಿಗಳನ್ನು ತಣಿಸುವುದಕ್ಕೆ 
ಯೋಗಿಸಿದ ನೀರನ್ನೇ ಪುನಃ ಪುನಃ ಉಪಯೋಗಿಸುವ ಅವಶ್ಯಕತೆಯಿದ್ದಲ್ಲಿ, ನಿ 
ಸಾಕಷ್ಟು ತಣಿಸಿಕೊಳ್ಳುವುದೂ, ಗಾಳಿಸಿಕೊಳ್ಳುವುದೂ, ಸಾಕಷ್ಟು ಕ್ಲೋರಿನ್‌ . 
ಶುದ್ಧಗೊಳಿಸಿಕೊಳ್ಳುವುದೂ ಅಗತ್ಯವಿದೆ. 


ಆಹಾರ ಡಬ್ಬಿಗಳನ್ನು ತಣಿಸುವುದರಲ್ಲಿ ವಾಯು ಮತ್ತು ನೀರಿನ ಉಪಂ 
ಗಳನ್ನು ಹೋಲಿಸಿದಲ್ಲಿ, ವಾಯುವಿಗಿಂತ ನೀರೇ ಉತ್ತಮ ತಣಿಸುವ ಮಾಧ್ಯಮ: 
ಒಪ್ಪಿಕೊಳ್ಳಬೇಕು. ಆದರೆ ವಾಯುವಿನಲ್ಲಿ ತಣಿಸಲ್ಪಟ್ಟ ಡಬ್ಬಿಗಳೊಳಗೆ ಅಣ 
ಗಳು ಸೇರುವ ಸಂಭವವು ನೀರಿನಲ್ಲಿ ತಣಿಸುವುದಕ್ಕಿಂತ ಕಡವೆಂಯಿದೆಯೆಂದು : 
ಬಂದಿದೆ. 


ಆಹಾರದ ಡಬ್ಬಿಗಳನ್ನು ಉಗಿಹಂಡೆಗಳೊಳಗೆಯೇ ತಣಿಸುವುದಿದ್ದರೆ, ತಃ 
ಕ್ರಿಯೆಯು ಪೂರ್ತಿಯಾಗಿ ಮುಗಿದು ಡಬ್ಬಿಗಳನ್ನು ಹೊರ ತೆಗೆದ ನಂತರವೇ ಇನೆ 
ಸಂಸ್ಕರಣಕ್ಕಾಗಿ ಇನ್ನಷ್ಟು ಡಬ್ಬಿಗಳನ್ನು ಉಗಿಹಂಡೆಯಲ್ಲಿ ತುಂಬಿಸಬೇಕು. 
ವೊಂದಕ್ಕೆ ಅನೇಕ ಬಾರಿ ಸಂಸ್ಕರಣ ನಡೆಯಿಸಬೇಕಾಗುವ ಸಂದರ್ಭದಲ್ಲಿ ಇದರಿಂದ 
ಕಾಲವಿಳಂಬವೇ ಕೆಲವು ತಾಸುಗಳಷ್ಟಾದೀತಂ. ಡಬ್ಬಿಗಳನ್ನು ಉಗಿಹಂಡೆಯ ಹೆ 
ತಣಿಸುವ ಕ್ರಮದಲ್ಲಿ ಈ ರೀತಿಯ ಕಾಲವಿಳಂಬವಿರುವುದಿಲ್ಲವಾದುದರಿಂದ ' 
ಉತ್ಪಾದನೆಯು ಅಧಿಕವಾಗುವುದು ಸಾಧ್ಯವಿದೆ. 

ಅಹಾರ ಡಬ್ಬಿಗಳನ್ನು ತಣಿಸಬೇಕಾದ ಮಿತಿ: ಸಂಸ್ಕರಣದ ಕೊನ 
ಆಹಾರ ಡಬ್ಬಿಗಳನ್ನು ಯಾವ ಮಿತಿಗೆ ಅಥವಾ ಉಷ್ಣತಾಮಾನದ ಮಟ್ಟಕ್ಕೆ 
ಸಂಗ್ರಹ ಮಾಡಬೇಕೆಂಬುದು ಸಹ ಮುಖ್ಯ ವಿಚಾರವೇ ಆಗಿದೆ. ತೀರ ಸರೀ 
ಮಟ್ಟವೆಂದರೆ ಡಬ್ಬಿಗಳ ಸಂಗ್ರಹಾಲಯದ ಉಷ್ಣತಾಮಾನವೆಂತಲೇ ಹೇಳಬಕ 
ಸಂಗ್ರಹಿಸಿ ಇಡುವಾಗ ಡಬ್ಬಿಗಳ ಉಷ್ಣತೆಯು ಸಂಗ್ರಹಾಲಯದ ಒಳಗಿನ ವಾತಾವ 
ಉಷ್ಣತೆಗಿಂತ ಅಧಿಕವಾಗಿದ್ದು ಡಬ್ಬಿಗಳನ್ನು ಒತ್ತೊತ್ತಾಗಿ ದೊಡ್ಡ ರಾಶಿಗಳಲ್ಲಿ ಕ 
ದ್ದರೆ, ರಾಶಿಗಳ ನಡುಭಾಗದ ಡಬ್ಬಿಗಳು ತುಂಬ ಸಮಯದ ತನಕ ಪೂರ್ತಿ 
ತಣಿಯದೆ ಉಳಿಯಬಹುದು. ಹೀಗಾದಲ್ಲಿ ಆ ಡಬ್ಬಿಗಳಲ್ಲಿನ ಆಹಾರಗಳು ಅತಿಪ 
ಎಲ್ಲಾ ದುಷ್ಪರಿಣಾಮಗಳನ್ನು ಪಡೆಯುತ್ತವೆ. ಅವುಗಳಲ್ಲೆ ಆಡಕವಾಗಿದ್ದ 
ದಿಂದ ಆಹಾರದಲ್ಲಿ ಉಂಟಾಗುವ ಸುಟ್ಟ ಲಕ್ಷಣಗಳನ್ನು `ಓಟ್ಟೆಲು ಸುಡುತ' ಎನ್ನು: 

ಇದಕ್ಕೆ ವಿರೋಧವಾಗಿ, ಡಬ್ಬಿಗಳು ಸಂಗ್ರಹಾಲಯದ ಉಷ್ಣತಾಮಾ 
ತುಂಬ ಕೆಳಗಿನ ಉಷ್ಣತೆಗೆ ತಣಿಸಲ್ಪಟ್ಟಿದ್ದರೆ, ಸಂಗ್ರಹಾಲಯದ ವಾತಾವರಣ 


ಡಬ್ಬಿಗಳನ್ನು ತಣಿಸುವುದು, ಸಂಗ್ರಹಿಸಿಡುವುದು ಮತ್ತು ಇತರ ಕಾರ್ಯಗಳು 165 


ನೀರಾವಿಯು ತಣ್ಣಗಿನ ಡಬ್ಬಿಗಳ ಹೊರಮೈಯ ಮೇಲೆ ಸಾಂದ್ರೀಕರಣ ಹೊಂದಿ 
ಡಬ್ಬಿಗಳು 'ಬೆವರು'ತ್ತವೆ. ಇದರಿಂದಾಗಿ ಡಬ್ಬಿಗಳು ಒದ್ದೆಯಾಗಿ, ಸಂಗ್ರಹಾವಧಿಯಲ್ಲಿ 
ಅವುಗಳ ಹೊರಭಾಗವು ತುಕ್ಕುಹಿಡಿದು ಹಾಳಾಗಬಹುದು. ತುಂಬ ತುಕ್ಕು ಹಿಡಿದ 
ಆಹಾರ ಡಬ್ಬಿಗಳು ಮಾರಲು ಯೋಗ್ಯವಲ್ಲದವಾಗಂತ್ರವೆ. 


ಒಟ್ಟಾರೆ ಹೇಳುವುದಿದ್ದರೆ, ಡಬ್ಬಿಯ ಆಹಾರಗಳನ್ನು ಸಂಸ್ಕರಣಾನಂತರದಲ್ಲಿ 
ಕಡಮೆ ತಣಿಸುವುದೂ, ಮಿತಿ ಮಾರಿ ತಣಿಸುವುದೂ ಎರಡೂ ಒಳ್ಳೆಯದಲ್ಲ, | 


ಡಬ್ಬಿಯ ಉತ್ಪನ್ನಗಳ ಸಂಗ್ರಹ: ಉತ್ತಮ ರೀತಿಯಲ್ಲಿ ತಯಾರಿಸಲ್ಪಟ್ಟ 
ಆಹಾರ ಡಬ್ಬಿಗಳು ಸಹ ಅನೇಕ ಸಂದರ್ಭಗಳಲ್ಲಿ ಸಂಗ್ರಹ ಮಾಡಿಡುವುದರಲ್ಲಿ ಸಾಕಷ್ಟು 
ಎಚ್ಚರಿಕೆ ವಹಿಸದ ಕಾರಣದಿಂದಾಗಿ ಹಾಳಾಗಿ, ಉತ್ಪಾದಕರಿಗೆ ನಷ್ಟವನ್ನುಂಟು 
ಮಾಡಬಹುದು. 


ಡಬ್ಬಿಗಳನ್ನು ಉತ್ಪಾದನೆ ಮಾಡಿದ ದಿನದಿಂದ ಮಾರುಕಟ್ಟೆಗೆ ಕಳುಹಿಸುವವರೆಗೆ 
ತಯಾರಕರೇ ಇಟ್ಟುಕೊಳ್ಳಬೇಕಾಗುತ್ತದೆ. ಈ ಅವಧಿಯು ಒಂದೆರಡು ದಿನಗಳಿಂದ 
ಕೆಲವು ವಾರಗಳ ತನಕ ಇರಬಹುದು. ಅಷ್ಟರತನಕ ಉತ್ಪಾದನೆಗೊಂಡ ಡಬ್ಬಿಯ 
ಆಹಾರಗಳನ್ನು ಸಂಗ್ರಹಿಸಿಡಲು ಸಾಕಷ್ಟು ವಿಶಾಲವಾದ ಮತ್ತು ಯೋಗ್ಯವಾದ 
ಸಂಗ್ರಹಾಲಯದ ಅವಶ್ಯಕತೆ ಇರುತ್ತದೆ. ಈ ಸಂಗ್ರಹಾಲಯದಲ್ಲಿ ಇರಬೇಕಾದ ಒಂದು 
ಮುಖ್ಯ ಲಕ್ಷಣ, ಅದರೊಳಗೆ ನೀರಾವಿಯು ಪ್ರವೇಶವಾಗದಂತೆ ಶುಷ್ಕ ವಾತಾವರಣದ 
ಅನುಕೂಲತೆ, ಒದ್ದೆ ಹವೆ, ನೆಲದಿಂದ ನೀರು ಒಸರುವುದಂ ಅಥವಾ ಮಾಡಿನಿಂದ ಇಲ್ಲವೆ 
ಕಿಟಕಿಗಳಿಂದ ಸೋರುವುದು ಡಬ್ಬಿಗಳ ಸಂಗ್ರಹದಲ್ಲಿ ತುಂಬ ಅಪಾಯಕಾರಿ. ಡಬ್ಬಿಗಳನ್ನು 
ಬರೇ ನೆಲದ ಮೇಲೆ ಇಡದೆ, ಹಲಗೆಗಳ ಮೇಲೆ ಇಟ್ಟಲ್ಲಿ ನೆಲದ ತೇವದಿಂದಾಗುವ 
ಹಾನಿಯನ್ನು ನಿವಾರಿಸಬಹುದು. ಸಂಗ್ರಹಾಲಯದ ಸ್ಥಾನವು ಸಮುದ್ರ ತೀರಕ್ಕೆ 
ಸಮಾಪವಾಗಿದ್ದಲ್ಲಿ ಅಲ್ಲಿ ಬೀಸುವ ಗಾಳಿಯಲ್ಲಿರುವ ಉಪ್ಪಿನ ಅಂಶವು ಡಬ್ಬಿಗಳ 
ಹೊರ ಕೊರೆತಕ್ಕೆ ಕಾರಣವಾಗಬಹುದು. ಹಾಗೆಯೇ ಸುತ್ತಲಿನ ವಾಯುವಿನಲ್ಲಿ ಸಮಾಪ 
ದಲ್ಲಿರುವ ಇತರ ಕಾರ್ಯಾನೆಗಳ ಕೊರೆಯುವ ಅನಿಲಗಳು ಇದ್ದಲ್ಲಿ ಅಂಥವು ಸಂಗ್ರಹಾ 
ಲಯದೊಳಗೆ ಪ್ರವೇಶಿಸದಂತೆ ಕಿಟಕಿ, ಬಾಗಿಲುಗಳನ್ನು ಭದ್ರಪಡಿಸುವ ವ್ಯವಸ್ಥೆಯಿರ 
ಬೇಕು. 


ಸಂಗ್ರಹಾಲಯದ ಉಷ್ಣತಾಮಾನವು ಇನ್ನೊಂದು ಮುಖ್ಯವಾದ ಅಂಶ. 
ಆದಷ್ಟು ಕಡಮೆ ಉಷ್ಣ ತಾಮಾನವಿರುವ ವಾತಾವರಣದಲ್ಲಿ ಡಬ್ಬಿಯ ಆಹಾರಗಳೊಳಗೆ 
ನಡೆಯಬಹುದಾದ ರಾಸಾಯನಿಕ ಕ್ರಿಯೆಗಳು ನಿಧಾನವಾಗುತ್ತವಷ್ಟೆ. ಇದೇ ಕಾರಣ 
ಕ್ಕಾಗಿ ಸಂಗ್ರಹಾಲಯದೊಳಗೆ ಸೀದಾ ಬಿಸಿಲು ಬೀಳುವಂತೆ ಇರಬಾರದು. ಆಹಾರ 


166 ಸ *ಕ್ಯಾನಿಂಗ್‌' ಆಹಾರ ಜೋಪಾಸನೆಯ ಒಂದು ಆಧುನಿಕ ವಿಧಾನ 


ಡಬ್ಬಿಗಳನ್ನಿರಿಸಲು ಶೀತಲ ಕೊಠಡಿಗಳಂತಹ ವಿಶೇಷ ಸೌಲಭ್ಯಗಳ ಅವಶ್ಯಕತೆಯಿಲ್ಲ 
ದಿದ್ದರೂ, ಉಷ್ಣತೆಯು ಅಧಿಕವಾಗಿರದಂತೆ ಎಚ್ಚರಿಕೆ ವಹಿಸುವುದು ಅಗತ್ಯ. ಡಜ್ಬಿ ಗಳ 
ಸಂಗ್ರಹಾಲಯದ ಉಷ್ಣತಾಮಾನವು ಏರಿಳಿಯುತ್ತಿರುವುದ ಹಾನಿಕರ. ಸ್ಥಿರವಾದ 
ಉಷ್ಣತಾಮಾನವಿದ್ದು, ತಣ್ಣಗಿನ, ಶುಷ್ಕ ವಾತಾವರಣವಿರುವ ಭದ್ರವಾದ ಸಂಗ್ರಹಾ 
ಲಯಗಳಲ್ಲಿ ಇರಿಸಲ್ಪಟ್ಟ ಡಬ್ಬಿಗಳು ಸಾಕಷ್ಟು ಕಾಲ ಕೆಡದೆ ಉಳಿಯಬಲ್ಲವು. 

ಸಂಗ್ರಹ ಮಾಡಿ ಇಡುವಾಗ ಮುಖಪಶ್ರವನ್ನು ಅಂಟಿಸಿ ಅಥವಾ ಅಂಟಿಸದೆ 
ಪೆಟ್ಟಿಗೆಗಳಲ್ಲಿ ವ್ಯವಸ್ಥಿತ ರೀತಿಯಲ್ಲಿ ಡಬ್ಬಿಗಳನ್ನು ಇರಿಸಿದರೆ ಉತ್ತಮ. 


ಇತರ ಕಾರ್ಯಗಳು 

() ಡಬ್ಬಿಗಳನ್ನು ಒಣಗಿಸುವುದು: ಡಬ್ಬಿಗಳನ್ನು ನೀರಿನಿಂದ ತಣಿಸಿದ 
ನಂತರ ಸಂಗ್ರಹಿಸಿ ಇಡುವ ಮೊದಲು ಅವುಗಳ ಮೇಲ್ಮೈಯಲ್ಲಿ ಇರುವ ನೀರಿನ 
ಪಸೆಯನ್ನು ಒಣಗಿಸಿಕೊಳ್ಳುವುದು ತೀರ ಅಗತ್ಯ. ಇಲ್ಲವಾದರೆ ಡಬ್ಬಿಗಳು 
ತುಕ್ಕು ಹಿಡಿಯುತ್ತವೆ. ನೀರಿನ ಪಸೆಯನ್ನು ಬಟ್ಟೆಯಿಂದ ಒರೆಸಿ ತೆಗೆಯುವುದು 
ಒಂದು ವಿಧಾನ. ಈ ರೀತಿಯಲ್ಲಿ ಕೆಲಸಗಾರರು ಎಲ್ಲ ಡಬ್ಬಿಗಳನ್ನು ಒಂದೊಂದಾಗಿ 
ಒರಸಿ ತೆಗೆದಿಡುವುದು ತುಂಬ ಶ್ರಮದಾಯಕವಾಗುತ್ತದೆ. ದೊಡ್ಡ ಪ್ರಮಾಣದ 
ಉತ್ಪಾದನೆಯಿರುವ ಕಾರ್ಬಾನೆಗಳಲ್ಲಿ ಇದು ಸಾಧ್ಯವಾಗುವುದಿಲ್ಲ. ಇದಕ್ಕೆ ಬದಲಾಗಿ 
ಅಂತಹ ಸಂದರ್ಭದಲ್ಲಿ ಇನ್ನೊಂದು ಕ್ರಮವನ್ನು ಅನುಸರಿಸುವರು. ಇದರಲ್ಲಿ, ಡಬ್ಬಿ 
ಗಳನ್ನು ಉಷ್ಣಸಂಸ್ಕರಣದ ಅಂತ್ಯದಲ್ಲಿ ತಣಿಸುವಾಗ ಪೂರ್ತಿಯಾಗಿ ತಣಿಸಿಕೊಳ್ಳದೆ, 
ವಾತಾವರಣದ ಉಷ್ಣತೆಗಿಂತ ಸ್ವಲ್ಪ ಹೆಚ್ಚಿನ ಉಷ್ಣತೆಗೆ ಬರುವ ತನಕ (ಅಂದರೆ, 
ಸುಮಾರು 38:50 ಅಥವಾ 1009೯) ತಣಿಸಿ ಹಾಗೆಯೇ ಸ _ಲ್ಬಕಾಲ ಇಟ್ಟುಬಿಡುವರು. 
ಆಗ ಡಬಿ ಗಳಲ್ಲಿ ಉಳಿದಿರುವ ಶಾಖದಿಂದಾಗಿ ಅವುಗಳ ಮೇಲ್ಮೈಯ ನೀರು ಆವಿಯಾಗು 
ತ್ತದೆ. ಹೀಗೆ ಆವಿಯಾಗುವ ಆ ನೀರಿನ ಪಸೆಯು ತನ್ನ ಬಾಷ್ಟಗುಪ್ತೋಷ್ಠದಷ್ಟು 
ಶಾಖವನ್ನು ಡಬ್ಬಿಗಳಿಂದ ಪಡೆದುಕೊಂಡು ಹೋಗುವುದರಿಂದ ಡಬ್ಬಿಗಳೂ ಪೂರ್ತಿಯಾಗಿ 
ತಣಿಯುತ್ತವೆ. ಈ ಕ್ರಮದಿಂದ ಎರಡೂ ಉದ್ದೇಶಗಳನ್ನು ಸಾಧಿಸಿಕೊಂಡಂತಾಗುವುದು. 

(11) ಡಬ್ಬಿಗಳಿಗೆ ಸಂಜ್ಞಾ ಕ್ಷರಗಳನ್ನು ಗುರುತಿಸುವುದು : ಪ್ರತಿದಿನದ ಡಬ್ಬಿ 
ಗಳನ್ನು ಆಹಾರ ತುಂಬಿದ ನಂತರ ಮುಚ್ಚುವಾಗ ಉಪಯೋಗಿಸುವ ಮುಚ್ಚಳದ ಹೊರ 
ಭಾಗದಲ್ಲಿ ಕೆಲವು ಸಂಜ್ಞಾಕ್ಷಾರಗಳನ್ನು ಗುರುತಿಸಿ ಜೋಡಿಸುವ ಕ್ರಮವು ಸರ್ವತ್ರ 
ಪ್ರಚಾರದಲ್ಲಿದೆ. ಡಬ್ಬಿಯ ಒಳಗಿನ ಆಹಾರ ಯಾವುದು, ಯಾವ ಮಾಧ್ಯಮವನ್ನು 
ಡಬ್ಬಿಯಲ್ಲಿ ತುಂಬಿಸಿದೆ, ಆಹಾರದ ತುಂಡುಗಳು ಯಾವ ಗಾತ್ರವರ್ಗಕ್ಕೆ ಸೇರಿವೆ, ತಯಾರಿ 
ಸುವ ಕಾರ್ಯಾನೆ ಯಾವುದು ಹಾಗೂ ತಯಾರಿಯ ತಾರೀಖು, ತಿಂಗಳು ಮತ್ತು ವರ್ಷ 
ಯಾವುದು, ಎಂಬ ಸಂಗತಿಗಳನ್ನು ಕೆಲವು ಅಕ್ಷರ ಮತ್ತು ಅಂಕೆಗಳ ಜೋಡಣೆಯಿಂದ 
ಸೂಚಿಸುವುದೆ ಸಂಜ್ಞಾಕ್ಷರ ಸಂಕೇತವನ್ನು ಗುರುತಿಸುವುದರ ಉದ್ದೇಶವಾಗಿದೆ. ಈ 


ಡಬ್ಬಿಗಳನ್ನು ತಣಿಸುವುದು, ಸಂಗ್ರಹಿಸಿಡುವುದು ಮತ್ತು ಇತರ ಕಾರ್ಯಗಳು . 167 
ಸಂಕೇತವನ್ನು ಒಂದು, ಎರಡು ಅಥವಾ ಮೂರು ಎ ಏರ್ಪಡಿಸಬಹುದು, 


ಉದಾಹರಣೆಗೆ, ಒಂದು ಡಬ್ಬಿಯ ಮುಚ್ಚಳದಲ್ಲಿ (rc £8 Y ಎಂಬ ಸಂಕೇತವಿದೆ 
31015 


ಎನ್ನುವ. ಮೇಲಿನ ಸಾಲಿನ 588 ಎಂಬುದು ಡಬ್ಬಿಯೊಳಗೆ ಸಿಗಡಿ ಇದೆಯೆಂತಲೂ, L 
ಎಂಬುದು ಇವು ದೊಡ್ಡಗಾತ್ರದವು ಎಂತಲೂ ಸೂಚಿಸಬಹುದು. ಮಧ್ಯದ ಸಾಲಿನ 
FEM ಅಕ್ಷರಗಳು, ಈ ಡಬ್ಬಿಯ ಆಹಾರವು ಮಂಗಳೂರಿನ ಫಿಶರೀಸ್‌ ಕಾಲೇಜಿನಲ್ಲಿ 
ತಯಾರಿಸಲ್ಪಟ್ಟಿದೆಯೆಂದು ಸೂಚಿಸುತ್ತದೆ. ಹಾಗೆಯೇ ಕೆಳಸಾಲಿನ 31015 ಎಂಬ 
ಅಂಕೆಗಳಲ್ಲಿ 3 ಎಂಬುದು 1973ನೇ ಇಸವಿ, 10 ಎಂಬುದು ಅಕ್ಟೋಬರ್‌ (ಹತ್ತನೆಯ) 
ತಿಂಗಳು ಮತ್ತು 15 ಎಂಬುದು ಉತ್ಪಾದನೆಯ ತಾರೀಕುಗಳನ್ನೂ ಸೂಚಿಸುತ್ತವೆ 
ಎರಡೇ ಸಾಲಿನಲ್ಲಿ ಸಂಜ್ಞೆ ಬರೆಯುವ ಕ್ರಮದಲ್ಲಿ ಡಬ್ಬಿಯ ಆಹಾರವನ್ನೂ, ತಯಾರಕ 
ರನ್ನೂ ಸೂಚಿಸುವ ಅಕ್ಷರಗಳು ಮೇಲಿನ ಸಾಲಿನಲ್ಲಿದ್ದು, ದಿನಾಂಕದ ಅಂಕೆಗಳು ಕೆಳಸಾಲಿ 
ನಲ್ಲಿರುತ್ತವೆ. ಒಂದೇ ಸಾಲಿನಲ್ಲಿ ಇಷ್ಟು ವಿವರಗಳನ್ನು ಸೂಚಿಸುವುದು ಸಾಧ್ಯವಿಲ್ಲ. ಈ 
ಸಂಕೇತಗಳು ಡಬ್ಬಿಯ ಆಹಾರಗಳ ಪರೀಕ್ಷಕರಿಗೂ ಅದನ್ನು ಉಪಯೋಗಿಸುವವರಿಗೂ 
ತಿಳಿಯುವಂತಿರಬೇಕು. 

ಸಂಕೇತವನ್ನು ಗುರುತಿಸಲು ಮೂರು ಕ್ರಮಗಳನ್ನು ಅನುಸರಿಸಬಹುದಂ. ಫಕ್ಕನೆ 
ಅಳಿಸಿಹೋಗದಂತಹ ಶಾಯಿಯಿಂದ ಮುದ್ರೆ ಒತ್ತುವುದು ಒಂದು ಕ್ರಮವಾದರೆ, ಅಕ್ಷರ 
ಮತ್ತು ಅಂಕೆಗಳ ಮೊಳೆಗಳನ್ನು ಜೋಡಿಸಿಕೊಂಡು ಮುಚ್ಚಳದ ಮೇಲೆ ಅಚ್ಚೊತ್ತು 
ವುದು ಇನ್ನೊಂದು ರೀತಿ. ಹೀಗೆ ಅಚ್ಚೊತ್ತುವಾಗ ಅಕ್ಷರಗಳು ಹೊರಮಗ್ಗುಲಿಗೆ 
ಉಬ್ಬಿ ಇರುವಂತೆ ಮಾಡುವ ವಿಧಾನವು "ಉಬ್ಬಚ್ಚು' ಒತ್ತುವ ವಿಧಾನ ಎಂತಲೂ, 
ಹೊರ ಮಗ್ಗುಲಲ್ಲಿ ಅಕ್ಷರಗಳು ಆಳವಾಗಿರುವಂತೆ ಮಾಡುವ ವಿಧಾನವು "ತಗ್ಗಚ್ಚು' 
ಒತ್ತುವ ವಿಧಾನ ಎಂತಲೂ ಕರೆಯಲ್ಪಡುವುವು. ಉಬ್ಬಚ್ಚೊತ್ತುವ ವಿಧಾನವೇ ತೀರ 
ಸಾಮಾನ್ಯವಾಗಿ ಬಳಕೆಯಲ್ಲಿದೆ. 

ಶಾಯಿಯಿಂದ ಗುರುತಿಸುವುದಾದರೆ, ಶಾಯಿಯು ಅಪಾಯಕಾರಿ ಪದಾರ್ಥಗಳಿಂದ 
ಕೂಡಿರಬಾರದು. ಮುಚ್ಚಳಗಳ ಹೊರಭಾಗದಲ್ಲಿ ಗುರುತುಮಾಡಿ ಒಣಗಲು ಬಿಟ 
ಅನಂತರವೇ ಉಪಯೋಗಿಸಬೇಕು, ಆದರೂ ಸಹ, ಮುಚ್ಚಳಗಳನ್ನು ಒಂದರ 
ಮೇಲೊಂದು ಜೋಡಿಸಿಟ್ಟಾಗ ಕೆಳಗಿನ ಮುಚ್ಚಳದ ಮುದ್ರೆಯ ಶಾಯಿಯು ಮೇಲಿನ 
ಮುಚ್ಚಳದ ಒಳಮೈಗೆ ಸೇರಿ ಅಲ್ಲಿಂದ ಡಬ್ಬಿಯ ಆಹಾರದ ಸಂಪರ್ಕಕ್ಕೆ ಬರುವ ಸಂಭವ 
ವಿದೆ. ಹೀಗಾದಲ್ಲಿ, ಡಬ್ಬಿಯ ಅಹಾರದಲ್ಲಿ ಮೇಲ್ಮಟ್ಟದಲ್ಲಿ ಶಾಯಿಯಿಂದಾಗಿ ಬಣ್ಣ 
ಕೆಡುವುದೂ, ರುಚಿ, BR ಬದಲಾಗುವುದೂ ಸಾಧ್ಯವಿದೆ. ಈ ಕಾರಣಗಳಿಂದ? 
ಶಾಯಿ ಮುದ್ರಣಕ್ಕಿಂತ ಅಚ್ಚೊತ್ತುವ ವಿಧಾನಗಳೇ ಉತ್ತಮವೆಂದು ಹೇಳಬಹುದು: 
ಕೆಲವು ದೇಶಗಳಲ್ಲಿ ಆಹಾರದ ಡಬ್ಬಿಗಳಿಗೆ ಶಾಯಿಯಿಂದ ಮುದ್ರೆ ಒತ್ತುವುದನ್ನು 
ನಿಷೇಧಿಸಿರುತ್ತಾರೆ. | 


168 "ಕ್ಕಾನಿಂಗ್‌' ಆಹಾರ ಜೋಪಾಸನೆಯ ಒಂದು ಆಧುನಿಕ ವಿಭಾನೆ 


ಉಬ್ಬಚ್ಚು ಇಲ್ಲವೆ ತಗ್ಗಚ್ಚು ಮಾಡುವ ವಿಧಾನಗಳಲ್ಲಿಯೂ ಸಾಕಷ್ಟು ಎಚ್ಚರಿಕೆ 
ವಹಿಸದಿದ್ದಲ್ಲಿ ಕೆಲವು ತೊಂದರೆಗಳು:ಟಾಗಬಹುದು. ಅಚ್ಚನ್ನು ಒತ್ತುವಾಗ ಸಾಕಷ್ಟು 
ಒತ್ತಡ ಹಾಕದಿದ್ದಲ್ಲಿ ಸಂಜ್ಞ್ಯಾಕ್ಷರಗಳು ಸರಿಯಾಗಿ ಮೂಡುವುದಿಲ್ಲ. ಅಂದರೆ ಅವುಗಳೇ 
ನೆಂದು ಓದಲು ಸಾಧ್ಯವಾಗುವುದಿಲ್ಲ. ಒತ್ತುವುದು ಅತಿಯಾದಾಗ ಅಕ್ಷರಗಳು ತುಂಬ 
ಚೆನ್ನಾಗಿ ಕಾಣಿಸುತ್ತವಾದರೂ, ಮುಚ್ಚಳದ ತಗಡಿನ ಮೇಲ್ಮೈಯಲ್ಲಿರುವ ಲೇಪ ಅಥವಾ 
ತವರದ ಆವರಣ ಕತ್ತರಿಸಲ್ಪಡುವ ಸಂಭವವಿದೆ. ಆಗ ಮುಚ್ಚಳವು ಕೊರೆಯಲ್ಪಟ್ಟು 
ಅಥವಾ ತುಕ್ಕುಹಿಡಿದು ಅಕ್ಷರ ಸಂಜ್ಞೆಗಳು ಇರುವಲ್ಲೇ ಸೋರುವಿಕೆಯು ಆರಂಭವಾಗ 
ಬಹುದು. ಆದಂದರಿಂದ ಅಚ್ಚೊತ್ತುವಾಗ,. ಎಲ್ಲ ಅಕ್ಷರ ಹಾಗೂ ಅಂಕೆಗಳು ಒಂದೇ 
ಮಟ್ಟದಲ್ಲಿರುವಂತೆಯೂ, ಒತ್ತುವ ಬಲವು ಸರಿಯಾದ ರೀತಿಯಲ್ಲಿರುವಂತೆಯೂ 
ಎಚ್ಚರಿಕೆ ವಹಿಸಬೇಕು. ಇಡೀ ಸಂಕೇಶವು ಮುಚ್ಚಳದ ಸರಿ ನಡುವೆ ಇದ್ದರೆ ಡಬ್ಬಿಯು 
ಹೆಚ್ಚು ಆಕರ್ಷಕವಾಗಿ ಕಾಣುವುದು. ; 


ಮುಖಸತ್ಪ (ವಿವರ ಪತ್ರಗಳನ್ನು) ಅಂಟಿಸುವುದು: ಸಂಕೇತದ 
ಸಂಜ್ಞಾ ಕ್ಷರಗಳಿಂದಲೇ ಬೇಕಾದ ಎಲ್ಲ ವಿಷಯಗಳನ್ನೂ ತಿಳಿಸುವುದು ಸಾಧ್ಯವಿಲ್ಲ. ಹೆಚ್ಚಿನ 
ವಿವರಗಳನ್ನು ಡಬ್ಬಿಯ ಹೊರಮೈಯಲ್ಲಿ ತೋರಿಸುವ ಎರಡು ಕ್ರಮಗಳಿವೆ. ಡಬ್ಬಿ 
ಗಳ ದೇಹಭಾಗವನ್ನು ಭಿತ್ತಿಮುದ್ರಣ ಮಾಡಲ್ಪಟ್ಟ ಹಾಳೆಗಳಿಂದ ತಯಾರಿಸಿಕೊಳ್ಳುವುದು 
ಇವುಗಳಲ್ಲಿ ಒಂದು ಕ್ರಮ. ಈ ವಿಧಾನವು ಲೋಹದ ಮೇಲೆ ಮುದ್ರಿಸುವ ವಿಶಿಷ್ಟ 
ತಂತ್ರವನ್ನು ಉಪಯೋಗಿಸಿಕೊಳ್ಳುವುದು. ಇಂತಹ ಡಬ್ಬಿಗಳು ತುಂಬ ಆಕರ್ಷಕ 
ವಾಗಿರುತ್ತವಾದರೂ ಖರ್ಚು ಮಾತ್ರ ದುಬಾರಿಯಾಗುತ್ತದೆ. ಇನ್ನೊಂದು ವಿಧಾನವು 
ಡಬ್ಬಿಯ ಹೊರ ಮೈಗೆ ವಿವರಗಳನ್ನು ಮುದ್ರಿಸಿದ ಮುಖಪತ್ತವನ್ನು ಆಂಟಿಸಿಕೊಳ್ಳು 
ವುದಾಗಿದೆ. ಭಾರತದಲ್ಲಿ ಎರಡೂ ವಿಧಾನಗಳು ಪ್ರಚಾರದಲ್ಲಿವೆಯಾದರೂ, ಎರಡನೆಯ 
ವಿಧಾನವೇ ಹೆಚ್ಚಾಗಿ ಬಳಕೆಯಲ್ಲಿದೆಯೆನ್ನಬಹುದಂ. 


ಮುಖ ಪತ್ರಗಳಲ್ಲಿ ಇರಲೇ ಬೇಕಾದ ಕೆಲವು ಅಂಶಗಳು ಇಂತಿವೆ: ಡಬ್ಬಿಯೊಳ 
ಗಿನ ಆಹಾರದ ಮೂಲಗಳು, ಸೇರಿಸಲ್ಪಟ್ಟ ಉಪವಸ್ತುಗಳಂ ಮತ್ತು ರಾಸಾಯನಿಕ 
ಪದಾರ್ಥಗಳು, ತಯಾರಿಸಿದ ಕಾರ್ಯಾನೆ ಆಥವಾ ಕಂಪೆನಿಯ ಹೆಸರು ಮತ್ತು ವಿಳಾಸ, 
ಅಧಿಕಾರ ಪತ್ರದ ಕ್ರಮ ಸಂಖ್ಯೆ, ಆಹಾರದ ನಿವ ಳೆ ತೂಕ ಹಾಗೂ ಕೆಲವಕ್ಕೆ ಘನಾಂಶದ 
ತೂಕ ಇವು ಅವಶ್ಯಕ ವಿವರಗಳು. ಇವುಗಳ ಜೊತೆಗೆ, ಆಹಾರಕ್ಕೆ ಸಂಬಂಧಪಟ್ಟ 
ಚಿತ್ರಗಳು, ಉತ್ಪಾದಕರ ಸಂಕೇತ, ಆಹಾರವನ್ನು ಉಪಯೋಗಿಸುವ ಕ್ರಮಕ್ಕೆ ಸಂಬಂಧ 
: ಪಟ್ಟ ವಿವರಗಳು, ಡಬ್ಬಿಯೊಳಗಿನ ಆಹಾರದ ಗುಣವೈಶಿಷ್ಟ್ಯಗಳ ವರ್ಣನೆ ಮೊದಲಾದ 
ಅಂಶಗಳೂ ಸೇರಿರಬಹುದು. 


ಡಬ್ಬಿಯ ಆಹಾರಗಳಿಗೆ ಉಪಯೋಗಿಸುವ ವಿವರ ಪತ್ರಗಳ ವಿಚಾರದಲ್ಲಿ ಕೆಲ 
ವೊಂದು ಮುಖ್ಯ ಸಂಗತಿಗಳನ್ನು ಗಮನಿಸುವುದು ಆಗತ್ಯ. ಅತಿ ಮುಖ್ಯ ಅಂಶವೆಂದರೆ, 


, ಡಬ್ಬಿಗಳನ್ನು ತಣಿಸುವುದು, ಸಂಗ್ರಹಿಸಿಡುವುದು ಮತ್ತು ಇತರ ಕಾರ್ಯಗಳು 169 


ವಿವರ ಪತ್ರದ ಮೇಲೆ ಕಾಣಿಸಿದ ಯಾವ ಚಿತ್ರ ಅಥವಾ ವಿವರಣೆಯೇ ಆಗಲಿ 
ಸಂಪೂರ್ಣ ಸತ್ಯವಾಗಿರಬೇಕು. ಗ್ರಾಹಕರನ್ನು ಮೋಸಗೊಳಿಸುವ ಅಥವಾ ವಸ್ತು 
ಸ್ಥಿತಿಗೆ ವಿರೋಧವಾದ ಅಭಿಪ್ರಾಯವನ್ನುಂಟು ಮಾಡುವ ಯಾವುದೊಂದು ಅಂಶ 
ವಿದ್ದಲ್ಲಿ ಅದು ಕಾನೂನಿಗೆ ವಿರೋಧವಾಗಂವುದು. ವಿವರ ಪಶ್ರಗಳನ್ನು ತಯಾರಿಸು 
ವಾಗ ಈ ವಿಷಯಕ್ಕೆ ಸಾಕಷ್ಟು ಗಮನವೀಯತಕ್ಕದ್ದು. ಅಲ್ಲದೆ, ವ್ಯವಹಾರ ದೃಷ್ಟಿ 
ಬುಂದ, ಮುಖಪತ್ರಗಳನ್ನು ಸುಂದರವಾಗಿಯೂ ಆಕರ್ಷಕವಾಗಿಯೂ ಇರುವಂತೆ 

ೇಡಿಕೊಳ್ಳುವುದಂ ಅಗತ್ಯ, ಈ ಕಾಗದಗಳು ಡಬ್ಬಿಯ ಮೈಯನ್ನು ಸಂಪೂರ್ಣ 
ಫಾಗಿ (ಮುಚ್ಚಳವನ್ನುಳಿದು) ಮುಚ್ಚುವಂತಿರಬೇಕು. ಓರೆಯಾಗಿ ಅಂಟಿಸಿರಬಾರದು. 
ಅಂಟಿಸಲು ಉಪಯೋಗಿಸಿದ ವಸ್ತುವು ನೀರನ್ನು ಆಕರ್ಷಿಸುವಂತಹ ಗುಣವುಳ್ಳದ್ದೂ, 
ಡಬ್ಬಿಗಳನ್ನು ಕೊರೆಯುವ ಗುಣವುಳ್ಳದ್ದೂ ಆಗಿರಬಾರದು.  ಅಂಟಿಸುವಲ್ಲಿ ಅಕ್ಷರ 
ಗಳಾಗಲಿ ಚಿತ್ರದ ಭಾಗಗಳಾಗಲಿ ಮುಚ್ಚಿಹೋಗಬಾರದು. ಇಂತಹ ಎಲ್ಲ ಚಿಕ್ಕ 
ಪುಟ್ಟ ವಿಷಯಗಳ ಬಗ್ಗೆ ಸಾಕಷ್ಟು ಎಚ್ಚರಿಕೆ ವಹಿಸಿದರೆ ಮಾತ್ರ ಡಬ್ಬಿಯ ಆಹಾರಗಳು 
ಗ್ರಾಹಕರಿಗೆ ಆಕರ್ಷಕವಾಗಿಯೂ ತೃಪ್ತಿಕರವಾಗಿಯೂ ಆಗಬಲ್ಲವು. 


ಆಹಾರದ ಡಬ್ಬಿಗಳನ್ನು ಪೆಟ್ಟಿಗೆಗಳಲ್ಲಿ ತುಂಬಿಡುವುದು: ಡಬ್ಬಿಗಳನ್ನು 
"ಅನುಕೂಲವಾದ ಗಾತ್ರದ ಪೆಟ್ಟಿಗೆಗಳಲ್ಲಿ ತುಂಬಿಸಿ ಇಡುವುದು ಅಥವಾ ಮಾರುಕಟ್ಟೆ 
ಗಳಿಗೆ ಕಳುಹಿಸಿ ಕೊಡುವುದು ಉತ್ಪಾದನೆಯ ಕಾರ್ಯಸರಣಿಯಲ್ಲಿ ಕೊನೆಯ ಹಂತವೆನ್ನ 
ಬಹುದು, ಈ ಉದ್ದೇಶಕ್ಕಾಗಿ ಎರಡು ವಿಧದ ಪೆಟ್ಟಿಗೆಗಳನ್ನು ಉಪಯೋಗಿಸುವರು- 
ನಡುವೆ ಹೊಳ್ಳಿರುವ ರಟ್ಟಿನ ಪೆಟ್ಟಿಗೆಗಳು ಒಂದು ಜಾತಿಯವು. ಇವುಗಳು ದೇಶದೊಳ 
ಗಿನ ' ಸಮಾಪದ ಮಾರುಕಟ್ಟೆಗಳಿಗೆ ಕಳುಹಿಸುವುದಕ್ಕೆ ಯೋಗ್ಯವಾಗಿವೆ, ಡಬ್ಬಿಗಳಿಗೆ 
ಸಾಗಾಟ ಕಾಲದಲ್ಲಿ ಬೀಳಬಹುದಾದ ಸಣ್ಣ ಪೆಟ್ಟುಗಳನ್ನು ತಡೆಯುವುದಕ್ಕೂ, ಡಬ್ಬಿಗಳ 
ಹೊರಮೈಮೇಲ್ಗೆ ಉಂಟಾಗಬಹುದಾದ ಘರ್ಷಣೆಯ ಪರಿಣಾಮವನ್ನು ಎದುರಿಸುವು 
ದಕ್ಕೂ ಈ ಪೆಟ್ಟಿಗೆಗಳ ಬಲವು ಸಾಕಷ್ಟಿರುತ್ತದೆ. ಪರದೇಶಗಳಿಗೆ ಡಬ್ಬಿಯ ಆಹಾರ 
ಗಳನ್ನು ರಫ್ತು ಮಾಡುವಾಗ ದೇವದಾರಿನಂತಹ ಮರದ ಹಲಗೆಗಳಿಂದ ತಯಾರಿಸಲ್ಪಟ್ಟ. 
ಪೆಟ್ಟಿಗೆಗಳನ್ನೇ ಉಪಯೋಗಿಸುವರು. ಈ ಪೆಟ್ಟಿಗೆಗಳು ಬಲಿಷ್ಠವಾಗಿದ್ದು ದೂರ 
ಪ್ರಯಾಣದ ಕಾಲದಲ್ಲಿ ಹಡಗುಗಳಿಗೆ ತುಂಬುವಾಗ ಅಥವಾ ಇಳಿಸುವಾಗ ಒದಗ 
ಬಹುದಾದ ಹೊಡೆತಗಳಿಂದ ಡಬ್ಬಿಗಳೆನ್ನು ರಕ್ಷಿಸುತ್ತವೆ. 


ಪೆಟ್ಟಿಗೆಗಳು ಘನ ಆಕಾರದಲ್ಲಿರಂತ್ತವೆ. ಇವುಗಳ ಒಳ ಅಳತೆಗಳು ಆಹಾರ ಡಬ್ಬಿ 
ಗಳ ವ್ಯಾಸ ಮತ್ತು ಎತ್ತರಗಳಿಗೂ, ಅವುಗಳಲ್ಲಿ ಹಿಡಿಸುವ ಡಬ್ಬಿಗಳ ಸಂಖ್ಯೆಗೂ ಹೊಂದಿ 
ಕೊಂಡಿರುತ್ತವೆ. ಸಾಮಾನ್ಯವಾಗಿ ನಾಲ್ಕು ಡಜನ್‌ (48) ಆಹಾರ ಡಬ್ಬಿಗಳನ್ನು 
ಒಂದು ಪೆಟ್ಟಿಗೆಯಲ್ಲಿ ತುಂಬಿಸುತ್ತಾರೆ. 24 ಡಬ್ಬಿಗಳನ್ನು ತುಂಬಿದ ಪೆಟ್ಟಿಗೆಗಳೂ 


ಕೆಲವು ವಲಯಗಳಲ್ಲಿ ಹೆಚ್ಚು ಪ್ರಚಾರದಲ್ಲಿವೆ. ಚಿಕ್ಕ ಚಪ್ಪಟೆ ಡಬ್ಬಿಗಳನ್ನು ಪೆಟ್ಟಿಗೆ 


170 *ಕ್ಯಾನಿಂಗ್‌' ಆಹಾರ ಜೋಪಾಸನೆಯ ಒಂದು ಅಧುನಿಕ ವಿಧಾನ 


ಯೊಂದಕ್ಕೆ 50 ರಂತೆ ಅಥವಾ 100 ರಂತೆಯೂ ತುುಬಿಸುವುದಿದೆ. ದೊಡ್ಡಗಾತ್ರದ 
ಆಹಾರದ ಡಬ್ಬಿಗಳನ್ನಾದರೋ 12 ಅಥವಾ 6 ನ್ನೇ ಒಂದು ಪೆಟ್ಟಿಗೆಗೆ ಸರಿಯಾಗುವಂತೆ 
ಜೋಡಿಸಿಡಬಹುದಾಗುತ್ತದೆ. ಒಂದು ಪೌಂಡು ನಿವ್ವಳ ತೂಕದ 48 ಡಬ್ಬಿಗಳಿರುವ 
ಒಂದು ಪೆಟ್ಟಿಗೆಯನ್ನು "ಆದರ್ಶ ಪೆಟ್ಟಿಗೆ' ಎನ್ನುವರು. ಇದರಲ್ಲಿರುವ ಆಹಾರದ 
ತೂಕ 48 ಪೌಂಡು ಅಥವಾ 21.8 ಕೆಜಿ ಆಗಿರುತ್ತದೆ. ಇತರ ಪೆಟ್ಟಿಗೆಗಳನ್ನು 
ಆದರ್ಶ ಪೆಟ್ಟಿಗೆಗಳ ಸಂಖ್ಯೆಯಾಗಿ ಪರಿವರ್ತಿಸಿ ಹೇಳುವುದಕ್ಕಾಗಿ ಈ ಕೆಳಗಿನ ಸೂತ್ರ 
ವನ್ನು ಬಳಸಬಹುದು. 

ಸಹಜ ಪೆಟ್ಟಿಗೆಗಳ ಸಂಖ್ಯೆ * ಡಬ್ಬಿಗಳು « ನಿವ್ವಳ ತೂಕ 
ಆದರ್ಶ ಪೆಟ್ಟಿಗೆಗಳ ಸಂಖ್ಯೆ ರ್‌ ರಾ ಮಾನಾ 





48 

ಈ ರೀತಿ ಸೂಚಿಸುವ ಕ್ರಮವು ಡಬ್ಬಿಯ ಆಹಾರಗಳ ಉತ್ಪಾದನೆ ಅಥವಾ 
ರಫ್ತನ್ನು ಹೋಲಿಸಿಕೊಳ್ಳುವುದಕ್ಕೆ ಸಹಾಯಕವಾಗುತ್ತದೆ. 

ಪೆಟ್ಟಿಗೆಗಳ ರಚನೆ ಮತ್ತು ಉಪಯೋಗಕ್ಕೆ ಸಂಬಂಧಿಸಿದ ಒಂದೆರೆಡು ಅಂಶ 
ಗಳನ್ನು ಈ ಸುದರ್ಭದಲ್ಲಿ ಗಮನಿಸಬಹುದಾಗಿದೆ. ಪೆಟ್ಟಿಗೆಗಳು ಸಾಕಷ್ಟು ಭದ್ರವಾಗಿರ 
ಬೇಕು. ರಟ್ಟಿನ ಪೆಟ್ಟಿಗೆಗಳನ್ನು ಲೋಹದ ಪಟ್ಟಿಗಳ ಆಥವಾ ನೈಲಾನ್‌ ಟೇಪುಗಳಿಂದ 
ಕಟ್ಟಿ ಭದ್ರಪಡಿಸುತ್ತಾರೆ. ' ಮರದ ಪೆಟ್ಟಿಗೆಗಳ ಮುಚ್ಚಳಗಳನ್ನು ಮೊಳೆಗಳಿಂದ ಜೋಡಿ 
ಸುವುದೇ ಸಾಮಾನ್ಯ ರೀತಿ. ಮೊಳೆ ಹೊಡೆಯುವಾಗ ಅವು ಪೆಟ್ಟಿಗೆಯೊಳಗಿರಿಸಲ್ಪಟ್ಟ 
ಡಬ್ಬಿಗಳನ್ನು ಹೊಕ್ಕು ತೂತನ್ನುಂಟು ಮಾಡದಂತೆ ಸಾಕಷ್ಟು ಎಚ್ಚರಿಕೆ ವಹಿಸುವುದು 
ಆಗತ್ಯ. ಪೆಟ್ಟಿಗೆಗಳ ಒಳಗೆ ಡಬ್ಬಿಗಳನ್ನು ಜೋಡಿಸುವಾಗ ಎಲ್ಲ ಡಬ್ಬಿಗಳ ಮುಖಪತ್ರ 
ಗಳು ಮೇಲ್ಮುಖವಾಗಿಯೇ ಇರುವಂತೆ ಕ್ರಮವಾಗಿ ಜೋಡಿಸಿಡಬೇಕು.  ಮುಖಪತ್ರ 
ವಿಲ್ಲದೆ ಪೆಟ್ಟಿಗೆಗಳಲ್ಲಿ ಸಂಗ್ರಹಿಸುವ ಸಂದರ್ಭಗಳಲ್ಲಿ, ಒಂದು ಪೆಟ್ಟಿಗೆಯ ಎಲ್ಲ ಆಹಾರ 
ಡಬ್ಬಿಗಳ ಸುಜ್ಞ್ಯಾಕ್ಷರ ಸಂಕೇತವಿರುವ ಕೊನೆಗಳು ಒಂದೇ ದಿಕ್ಕಿನಲ್ಲಿರುವಂತೆ ಇರಿಸಬೇಕು. 
ಡಬ್ಬಿಗಳನ್ನು ಜೋಡಿಸಿಟ್ಟಾಗ ಪೆಟ್ಟಿಗೆಯೊಳಗೆ ಯಾವ ದಿಕ್ಕಿನಲ್ಲಿಯೂ ಸ್ಮಳಾಧಿಕ್ಯವಿರ 
ಬಾರದು. ಹೀಗಿದ್ದಲ್ಲಿ ಡಬ್ಬಿಗಳು ಅತ್ತಿತ್ತ ಚಲಿಸಿ ಹಾನಿಗೀಡಾಗುವುದು ಸಾಧ್ಯವಿದೆ. 
ಆದುದರಿಂದ ಪೆಟ್ಟಿಗೆಗಳು ಒಳ ಅಳತೆಗಳ, ಅವುಗಳಲ್ಲಿ ಇಡುವ ಡಬ್ಬಿಗಳ ಅಳತೆ ಮತ್ತು 
ಸಂಖೈಗಳನ್ನನುಸರಿಸಿ, ನಿಖರವಾಗಿ ನಿರ್ಧರಿಸಲ್ಪಟ್ಟಿರಬೇಕು. ಪೆಟ್ಟಿಗೆಗಳ ಹೊರಭಾಗ 
ದಲ್ಲಿ ಒಳಗಿರುವ ಡಬ್ಬಿಯ ಆಹಾರಗಳ ವಿವರ, ಅವುಗಳ ಸಂಖ್ಯೆ, ತಲುಪಬೇಕಾದ 
ಸ್ಥಳದ ವಿಳಾಸ ಉತ್ಪಾದಕರ ಅಥವಾ ಕಳುಹಿಸುವವರ ಹೆಸರು ವಿಳಾಸಗಳೇ ಮೊದಲಾದ 
ಸಂಗತಿಗಳನ್ನು ಸೂಚಿಸಿರಬೇಕು. ಕೆಲವು ದೇಶಗಳಲ್ಲಿ ಖಾಲಿ ಡಬ್ಬಿಗಳ ತಯಾರಕರೇ 
ಆಹಾರ ಡಬ್ಬಿಗಳನ್ನು ತುಂಬಿಸಲು ಬೇಕಾದ ರಟ್ಟಿನ ಪೆಟ್ಟಿಗೆಗಳನ್ನೂ ತಯಾರಿಸಿ ಒದ 
ಗಿಸುತ್ತಾರೆ. ಖಾಲಿ ಡಬ್ಬಿಗಳು ಬಂದ ಈ ಪೆಟ್ಟಿಗೆಗಳಲ್ಲೇ ಆಹಾರ ತುಂಬಿದ ಡಬ್ಬಿ 
ಗಳನ್ನಿರಿಸಿ ಕಳುಹಿಸುವುದು ಅನುಕೂಲಕರ, 


ಅಧ್ಯಾಯ 11. | 
ಕ್ಯಾನಿಂಗ್‌'ನ ಅವಶ್ಯಕತೆಗಳು : ಖಾಲಿ ಡಬ್ಬಿಗಳು 


'ಆಹಾರ ಪದಾರ್ಥಗಳ ಕ್ಯಾನಿಂಗ್‌ ಜೋಪಾಸನೆಯ ಮುಖ್ಯ ತತ್ವಗಳನ್ನು 
`ಸಾಂಪ್ರದಾಯಿಕ ಹಾಗೂ ವಿಶಿಷ್ಟ ವಿಧಾನಗಳಲ್ಲಿ ಆನುಸರಿಸಲ್ಪಡುವ ಮುಖ್ಯ ಹೆಜ್ಜೆಗಳ 
ವಿವರಗಳನ್ನೂ ಇಷ್ಟರತನಕ ಪರಿಶೀಲಿಸಿದ್ದಾಯಿತು. ಇನ್ನು ಮುಂದಿನ ಅಧ್ಯಾಯ 
ಗಳಲ್ಲಿ, ಕ್ಯಾನಿಂಗ್‌ ಮಾಡಲು ಬೇಕಾಗುವ ಕೆಲವು ಮುಖ್ಯ ಅವಶ್ಯಕತೆಗಳನ್ನು ಕುರಿತು 
ವಿಚಾರಿಸುವ. ಕೈಗಾರಿಕಾ ಪ್ರಮಾಣದಲ್ಲಿ ಆಹಾರ ಪದಾರ್ಥಗಳನ್ನು ಡಬ್ಬಿ ಜೋಪಾಸನೆ 
ಮಾಡುವುದಕ್ಕೆ, ಸಾಕಷ್ಟು ಹಣಕಾಸು, ಯೋಗ್ಯ ಸ್ಥಳಾವಕಾಶ, ಕಟ್ಟಡ, ಯಂತ್ರಸಲಕರಣೆ 
ಗಳು, ಸಾಗಾಟದ ಅನುಕೂಲತೆಗಳು, ಕ್ಕಾನಿಂಗ್‌ ತಂತ್ರದ ಯೋಗ್ಯಮಟ್ಟದ ಅನುಭವ 
ವುಳ್ಳ ಮುಖ್ಯ ಕೆಲಸಗಾರರು, ಮೂಲ ಆಹಾರ ಪದಾರ್ಥಗಳು, ಖಾಲಿ ಡಬ್ಬಿಗಳು, 
ನೀರು, ವಿದ್ಯುಚ್ಛಕ್ತಿ ಮತ್ತಿತರ ಹಲವಾರು ಸಂಗತಿಗಳ ಅವಶ್ಯಕತೆಯಿದೆ. ಇವುಗಳಲ್ಲಿ 
ಹಲವಾರು ಎಲ್ಲ ಕೈಗಾರಿಕೆಗಳಿಗೂ ಬೇಕಾಗುವ ಸಾಮಾನ್ಯ ಅಂಶಗಳಾಗಿವೆ. ಆಹಾರಗಳ 
ಕ್ಯಾನಿಂಗ್‌ ಜೋಪಾಸನೆಗೆ ಮಾತ್ರವೇ ಸಂಬುಧಪಟ್ಟವುಗಳನ್ನು ಪ್ರಸಕ್ತ ಹಾಗೂ 
ಮುಂದಿನ ಮೂರು' ಅಧ್ಯಾಯಗಳಲ್ಲಿ ಚರ್ಚಿಸಲಾಗಿದೆ. 


ಆಹಾರೆ ಜೋಸಾಸನೆಯ ಪಾತ್ರೆಗಳಲ್ಲಿ ವೈವಿಧ್ಯತೆ: ಆಧುನಿಕ 
ನಗರಗಳಲ್ಲಿನ ಮಾರುಕಟ್ಟೆಗಳಲ್ಲಿ ಜೋಪಾಸಿತ ಆಹಾರಗಳಿರುವ ಯಾವುದೊಂದಂ 
ಅಂಗಡಿಯನ್ನು ಪ್ರವೇಶಿಸಿದಲ್ಲಿ; ನೂರಾರು ವಿಧವಾದ, ಚಿಕ್ಕ ದೊಡ್ಡ. ಅನೇಕ ಜಾತಿಯ 
ಆಕರ್ಷಕವಾದ ಆಹಾರದ ಡಬ್ಬಿಗಳನ್ನೂ, ಗಾಜಿನ ಮತ್ತಿತರ ಪದಾರ್ಥಗಳಿಂದ ತಯಾರಿ. 
ಸಲ್ಪಟ್ಟ ಪಾತ್ರೆ, ಭರಣಿಗಳನ್ನೂ ಕಾಣಬಲ್ಲೆವು. ಇವುಗಳ ರಚನೆಯಲ್ಲಿ ಉಪಯೋಗಿ 
ಸಲ್ಪಟ್ಟ ಪದಾರ್ಥಗಳಿಗೆ ಅನುಸಾರವಾಗಿ ವಿಂಗಡಿಸಿದರೆ, ()) ತವರದ ಡಬ್ಬಿಗಳು, 
(11) ಗಾಜಿನ ಸೀಸೆ ಹಾಗೂ ಭರಣಿಗಳು, (i) ಇತರ ಎಲ್ಕುಮಿನಿಯಂ ಮೊದಲಾದ 
ಲೋಹದ ಪಾತ್ರೆಗಳು, (1%) ಪ್ಲಾಸ್ಟಿಕ್‌ ಪಾತ್ರೆಗಳು, (೪) ಸಂಯುಕ್ತ ಪಾತ್ರೆಗಳು- 
ಎಂಬುದಾಗಿ ವರ್ಗೀಕರಿಸಬಹುದು. ಇವೆಲ್ಲವುಗಳಲ್ಲಿ "ತವರದ ಡಬ್ಬಿಗಳೇ ಆತ್ಯಧಿಕ 
ಪ್ರಮಾಣದಲ್ಲಿರುವುದು ಸರ್ವಸಾಮಾನ್ಯವಾಗಿ ಕಂಡುಬರದಿರಲಾರದು. ಆಹಾರ 
ಜೋಪಾಸನೆಯಲ್ಲಿ ಆಪರ್ಟನ ಜೀವನಾವಧಿಯಲ್ಲಿಯೇ ಆರಂಭವಾದ, ಈ ತವರಾವೃತ 
ಉಕ್ಕಿನ ಹಾಳೆಗಳಿಂದ ರಚಿತವಾದ ಪಾತ್ರೆಗಳ ಉಪಯೋಗವು ಇನ್ನೆಲ್ಲ ಇತರ ಪದಾರ್ಥ 
ಗಳಿಂದ ಮಾಡಲ್ಪಟ್ಟ ಪಾತ್ರೆಗಳಿಗಿಂತ ಅಧಿಕವಾಗಿರಲು ಅವುಗಳಲ್ಲಿರತಕ್ಕ ವಿಶೇಷ ಗುಣ 
ಹಾಗೂ ಅನುಕೂಲತೆಗಳೇ ಕಾರಣವಾಗಿದೆ. 


172 ಕ್ಯಾನಿಂಗ್‌' ಆಹಾರ ಜೋಪಾಸನೆಯ ಒಂದು ಆಧುನಿಕ ವಿಧಾನ 


ಪಾತ್ರೆಗಳ ಅಥವಾ ಡಬ್ಬಿಗಳ ಗಾತ್ರವನ್ನು ಪರಿಶೀಲಿಸಿದಾಗಲೂ ವೈವಿಧ್ಯತೆಯ 
ಅರಿವಾಗದಿರದು. ತೀರ ಚಿಕ್ಕ ಡಬ್ಬಿಗಳು ಬರೇ ಕಾಲು ಪೌಂಡು ಅಥವಾ 100 ಗ್ರಾಮ್‌ 
. ಗಳಷ್ಟು ಮಾತ್ರ ಹಿಡಿಸುವಷ್ಟಿರಬಹುದು. ಮಧ್ಯಮ ಗಾತ್ರದ ಡಬ್ಬಿಗಳು 8 ಔನ್ಸ್‌ನಿಂದ 
ಸುಮಾರು 1% ಪೌಂಡುಗಳಷ್ಟು ಆಹಾರವನ್ನೊಳಗೊಂಡಿರುತ್ತವೆ. ಇಂತಹ ಡಬ್ಬಿಗಳೇ 
ಸಂಖ್ಯೆಯಲ್ಲಿ ಅತ್ಯಧಿಕವಾಗಿ ಬಳಕೆಯಲ್ಲಿವೆ. ಉಷ್ಣಸಂಸ್ಕರಣದಿಂದ ಜೋಪಾಸನೆ 
ಮಾಡಲ್ಪಟ್ಟ ಆಹಾರ ಡಬ್ಬಿಗಳಲ್ಲಿ ಅತಿ ದೊಡ್ಡ ಗಾತ್ರದವುಗಳೆಂದರೆ 2 ;ರಿಂದ 
2% ಕಿಲೋಗ್ರಾಮ್‌ ಹಿಡಿಸುವಂಥವು. ಇದಕ್ಕೂ ದೊಡ್ಡ ಗಾತ್ರದವು ಅಷ್ಟಾಗಿ 
ಪ್ರಚಾರದಲ್ಲಿಲ್ಲ. 

ಡಬ್ಬಿಗಳಲ್ಲಿ ವಿವಿಧ ಆಕಾರದವುಗಳಿರುತ್ತವೆ. ಎಲ್ಲಕ್ಕೂ ಹೆಚ್ಚಾಗಿ ಬಳಕೆಯಲ್ಲಿರು 
ವುವು ಉರುಟಾದ ಸ್ತಂಭಾಕಾರದವು. ಇವುಗಳಲ್ಲಿ ಆನೇಕ ವ್ಯಾಸ, ಎತ್ತರದವುಗಳಿರು 
ತ್ರವೆ. ಇವುಗಳಲ್ಲದೆ, ಆಯತ ಡಬ್ಬಿಗಳು, ದೀರ್ಫವೃತ್ತ' ಡಬ್ಬಿಗಳು ಪಿರಮಿಡ್‌ ' 
ನಂತಹ ಆಕೃತಿಯವು ಮತ್ತು ವಿಷಮ ಆಕೃತಿ ಡಬ್ಬಿಗಳೂ ಇವೆ. ಈ ಡಬ್ಬಿಗಳ 
ಕೊನೆಗಳನ್ನು ಮುಚ್ಚುವ ವಿಧಾನದಲ್ಲಿ, ತುಂಬ ವೈವಿಧ್ಯತೆಯಿರಬಹದು. - ಆದರೆ 
ಹಿಂದೆ ವಿವರಿಸಿದ ದ್ವಿಬಂಧ ಕ್ರಮದಿಂದ ಮುಚ್ಚಳವನ್ನು ಜೋಡಿಸಿದ ಡಬ್ಬಿಗಳೇ \ 
ಹೆಚ್ಚಾಗಿರುತ್ತವೆ. | \ 

ಆಹಾರ ಡಬ್ಬಿಗಳಲ್ಲಿ ಅತಿ ಹೆಚ್ಚು ಬಳಕೆಯಲ್ಲಿದ್ದು ಅನೇಕ ವಿಧದ ಆಹಾರ . 
ಪದಾರ್ಥಗಳ ಜೋಪಾಸನೆಗೆ ಅನುಕೂಲವಾದ, ತವರದ ಆವರಣವಿರುವ ಉಕ್ಕಿನ 
ಹಾಳೆಗಳಿಂದ ರಚಿಸಲ್ಪಟ್ಟ, ಉರುಟು ಸ್ತಂಭಾಕಾರದ ನಿರ್ಮಲ ಡಬ್ಬಿಗಳ ರಚನಾಕ್ರಮ 
ವನ್ನು ಈ ಅಧ್ಯಾಯದಲ್ಲಿ ವಿವರಿಸಿದೆ. ಡಬ್ಬಿಗಳ ತಯಾರಿಕೆಯು ಈಗ ಆಹಾರ 
ಜೋಪಾಸನೆಯ “ಕ್ಯಾನಿಂಗ್‌' ಕ್ರಮಕ್ಕಿಂತ ಸಂಪೂರ್ಣ ಬೇರೆಯಾದ ತಂತ್ರ ಹಾಗೂ 
ಕೈಗಾರಿಕೆಯಾಗಿ ಬೆಳೆದು ಪ್ರತ್ಯೇಕವಾಗಿದ್ದರೂ ಸಹ, ಆಹಾರ ಜೋಪಾಸಕರು ತಾವು 
ಉಪಯೋಗಿಸುತ್ತಿರುವ ಪಾತ್ರೆಗಳ ವಿಚಾರದಲ್ಲಿ ಸಾಕಷ್ಟು ತಿಳಂವಳಿಕೆಯನ್ನು ಪಡೆದಿದ್ದರೆ 
ಹೆಚ್ಚಿನ ಅನುಕೂಲವಾಗುತ್ತದೆ. ಡಬ್ಬಿಗಳ ರಚನಾಕ್ರಮ, ಅದಕ್ಕೆ ಉಪಯೋಗಿಸುವ 
ತವರದ ಹಾಳೆಗಳ ಗುಣಸ್ವಭಾವಗಳು, ಅವುಗಳಲ್ಲಿರಬಹುದಾದ ಕೊರತೆಗಳು, ಡಬ್ಬಿ 
ಮತ್ತು ಆಹಾರಗಳೊಳಗೆ ನಡೆಯಬಹುದಾದ ಪರಸ್ಪರ ಕ್ರಿಯೆಗಳು. ಇವುಗಳ ಸ್ಥೂಲ 
ಜ್ಞಾನವು ತುಂಬ ಉಪಯುಕ್ತವೆನಿಸದಿರದು. 


ತವರದ ಹಾಳೆಗಳ ತಯಾರಿ: ಮಧ್ಯ ಯುರೋಪಿನ ಬೊಹೀಮಿಯಾ 
ಎಂಬಲ್ಲಿ ಸುಮಾರು ಕ್ರಿ. ಶ. 1240 ರಲ್ಲಿ ತವರವನ್ನು ಕಂಡುಹಿಡಿದು, ಕಬ್ಬಿಣದ ಹಾಳೆ 
ಗಳಿಗೆ ಅದರ ಆವರಣ ಕೊಟ್ಟಾಗ, ತುಕ್ಕು ಮತ್ತು ಕೊರೆತಗಳಿಂದ ಅವನ್ನು ರಕ್ಷಿಸಬಹು 
ದೆಂದು ಗೊತ್ತಾದ ನಂತರ, ಇಂತಹ “ತವರದ ಹಾಳೆ'ಗಳ ಉಪಯೋಗವು ಬೆಳೆದು 
ಬಂದಿತು. ಯುರೋಪಿನ ಇತರ ದೇಶಗಳಲ್ಲಿ ಈ ಕೈಗಾರಿಕೆಯು ಬೆಳೆದು, ಬ್ರಿಟನ್ನಿನಲ್ಲಿ 


... ಕ್ಯಾನಿಂಗ್‌'ನ ಅವಶ್ಯಕತೆಗಳು : ಖಾಲಿ ಡಬ್ಬಿಗಳು... ; ‘173 


' ವೇಲ್ಸ್‌ ಎಂಬಲ್ಲಿ ಮೊತ್ತ ಮೊದಲು ಈ ಹಾಳೆಗಳ ಕೈಗಾರಿಕೆ ಅಭಿವೃದ್ಧಿ ಹೊಂದಿತಂ. 
ಆರಂಭದಲ್ಲಿ ಕಬ್ಬಿಣ ಅಥವಾ ಉಕ್ಕಿನ ತುಂಡುಗಳನ್ನು ಬಿಸಿಮಾಡಿ ಬಡಿದು ಬಡಿದು 
ಸಾಕಷ್ಟು ತೆಳ್ಳಗೆ ಮಾಡಿ ನಂತರ ಆಂ೭ಹ ಹಾಳೆಗಳಿಗೆ ತವರದ ಆವರಣವನ್ನು ಕೊಟ್ಟು 
ಹಾಳೆಗಳನ್ನು ತಯಾರಿಸುತ್ತಿದ್ದರು. ಉಕ್ಕಿನ ತುಂಡಿನಿಂದ ತೆಳ್ಳಗಿನ ಹಾಳೆಗಳನ್ನು 
ತಯಾರಿಸಲು ಬೇಕಾದ ಉರುಳೆ ಯಂತ್ರಗಳ ಆವಿಷ್ಕಾರವಾದ ನಂತರ , ಈ ಕೈಗಾರಿಕೆ 
ಯಲ್ಲಿ ತೀವ್ರವಾದ ಬೆಳವಣಿಗೆಯಾಯಿತು. ಆಹಾರ ಜೋಪಾಸನೆಗಾಗಿ ಉಪಯೋಗಿ 
. ಸುವ ಡಬ್ಬಿಗಳಿಗೆ ಈ ಹಾಳೆಗಳನ್ನು ಉಪಯೋಗಿಸಲು ಆರಂಭವಾದುದು 1810 ರಿಂದ, 
ಅಂದರೆ ಕ್ಯಾನಿಂಗ್‌ ವಿಧಾನದ ಶೋಧನೆಯಾದ ಕಾಲದಲ್ಲೆ. 


“ತವರದ ಹಾಳೆ' ಎಂದರೆ ತೆಳ್ಳಗಿನ ಉಕ್ಕಿನ ಹಾಳೆಗಳಿಗೆ ಎರಡೂ ಬದಿಯ ಹೊರ 
ಮೈಯಲ್ಲಿ ತವರದ ಆವರಣವನ್ನು ಕೊಟ್ಟ ಹಾಳೆಗಳಂ. ಇವುಗಳನ್ನು ತಯಾರಿಸುವ 
ಕ್ರಮಗಳಲ್ಲಿ ಉಕ್ಕಿನೆ ಮೂಲ ಹಾಳೆಯನ್ನು ತಯಾರಿಸಿಕೊಳ್ಳುವುದು ಮೊದಲ ಹೆಜ್ಜೆ 
ಯಾದರೆ, ಅದಕ್ಕೆ ತವರದ ಆವರಣ ಕೊಡುವುದು ಎರಡನೆಯದು. ಈ ಎರಡೂ 
ಕಾರ್ಯಗಳನ್ನು ಎರಡೆರಡು ವಿಧಾನಗಳಿಂದ ಜಧಗಿಸುತ್ತಾರೆ. ಉಕ್ಕಿನ ಹಾಳೆಗಳನ್ನು . 
ತಯಾರಿಸಿಕೊಳ್ಳುವ ವಿಧಾನಗಳು: (1) "ವೇಲ್ಸ್‌ ವಿಧಾನ' ಅಥವಾ "ಪ್ಯಾಕ್‌ 
ರೋಲಿಂಗ್‌' ವಿಧಾನ ಮತ್ತು (2) “ಸತತ ಪಟ್ಟೆಯ' ವಿಧಾನ. ತವರದ ಆವರಣ 
ವನ್ನು ಕೊಡುವ ಕ್ರಮಗಳು (1) "ದ್ಹವ ಮಜ್ಜನ ವಿಧಾನ' ಮತ್ತು (2) "ವಿದ್ಯುದ್ಧಿ 
ಶ್ಲೇಷಣಾ ವಿಧಾನ". 


ವೇಲ್ಸ್‌ ವಿಧಾನದಲ್ಲಿ ಉಕ್ಕಿನ ತುಂಡನ್ನು ಬೇಕಾದ ಉದ್ದಕ್ಕೆ ಕತ್ತರಿಸಿಕೊಂಡು, 
ಬಿಸಿಮಾಡಿ ಉರುಳೆಗಳ ಸಹಾಯದಿಂದ ತೆಳ್ಳಗಾಗುವಂತೆ ಮಾಡುವರು. ಒಂದು ಜತೆ 
ಉರುಳಿಗಳ ನಡುವೆ ಹಾದುಹೋದನಂತರ ಪುನಃ ಬಿಸಿ ಮಾಡಿ ಇನ್ನೊಂದು ಜತೆ ಉರುಳೆ 
ಗಳ ನಡುವೆ ಓಡಿಸುವರು. ಹೀಗೆ ಅನೇಕ ಬಾರಿ ಮಾಡುವಾಗ ಅದು ತೆಳ್ಳಗೂ 
ಉದ್ದವೂ ಆಗುತ್ತದೆ. ಉದ್ದವಾದಾಗ ಅದನ್ನು ಇಮ್ಮಡಿಯಾಗಿ, ನಾಲ್ಮಡಿಯಾಗಿ 
ಮಡಚಿಕೊಂಡು ಉರುಳಿಸುವರು. ಕೊನೆಯಲ್ಲಿ ಎಂಟು ಹಾಳೆಗಳಿರುವ ಸಮೂಹವು 
ಸಿಕ್ಕುವುದು. ಇದರ ಬದಿಗಳನ್ನೂ ಮಡಚಿದ ಮತ್ತು ಇನ್ನೊಂದು ಕೊನೆಯನ್ನೂ, 
ನಡುವಿನ ಭಾಗವನ್ನೂ ಕತ್ತರಿಸಿಕೊಂಡು 16 ಹಾಳೆಗಳನ್ನು ಪಡೆಯುವರು. ಈ 
ಹೆಜ್ಜೆಗಳನ್ನು ಚಿತ್ರ 11-1 ರಲ್ಲಿ ಕಾಣಬಹುದಂ. ಹಾಳೆಗಳನ್ನು ಅನೇಕ ಬಾರಿ ಬಿಸಿ 
ಮಾಡುವುದರಿಂದ ಅವುಗಳ ಮೇಲ್ಮೈಯಲ್ಲಿ ಕಬ್ಬಿಣದ ಆಕ್ಸೈಡ್‌ನ ತೆಳ್ಳಗಾದ ಆವರಣ 
ಏರ್ಪಡುತ್ತದೆ. ಇದನ್ನು ನಿವಾರಿಸಲು ಹಾಳೆಗಳನ್ನು ಸುಮಾರು 8% ಪ್ರಾಬಲ್ಯದ 
ಗಂಧಕಾಮ್ಲದಲ್ಲಿ ಮುಳುಗಿಸಿ ತೊಳೆಯುವರು. ಕೊನೆಯದಾಗಿ ಈ ಹಾಳೆಗಳ ಸಮೂಹ 
ವನ್ನು ಸುಮಾರು 75070 ನಿಂದ 850%0 ನ ಉಪ್ಣತೆಗೆ ಕಾಯಿಸಿ ನಿಧಾನವಾಗಿ 
ತಣಿಯಬಿಟ್ಟು ಇನ್ನೊಮ್ಮೆ ಉರುಳೆಗಳ ಮಧ್ಯೆ ಹಾಯಿಸಿ ಬೇಕಾದಷ್ಟು ದಪ್ಪದ ಹಾಳೆ 


134 *ಕ್ಯಾನಿಂಗ್‌' ಆಹಾರ ಜೋಪಾಸನೆಯ ಒಂದು ಆಧುನಿಕ ವಿಧಾನ 


ಗಳನ್ನು ಪಡೆಯುವರು. ಮೇಲೆ ಹೇಳಿದ ಕೊನೆಯ ಹೆಜ್ಜೆಯಿಂದ ಹಾಳೆಗಳಿಗೆ ಯೋಗ್ಯ 
ಮಿತಿಯ ಕಾಠಿಣ್ಯ ಬರುತ್ತದೆ. 


ಸರಳಾ eee 


| 
ಚಿತ್ರೆ; 11-1 ತವರದ ಹಾಳೆಗಳ ತೆಯಾರಿಯ "ಪ್ಯಾಕ್‌ ರೋಲಿಂಗ್‌' ವಿಧಾನದ ಕ್ಷ 
1-ಉಕ್ಕಿನ ತೊಲೆ; 2-ಉರುಳೆ ಯೆಂತ್ರೆದಿಂದ ಚಪ್ಪಟೆ ಮಾಡಲ್ಪ ಡುವುದು; 3...ಮಡಚಿದ ಹಾಳೆ 
4, 5, 6-ಪುನೆಃ ಅನೇಕ ಬಾರಿ ಉರುಳೆಗಳಿಂದ ಒತ್ತಲ್ಪ ಟ್ಟು ಮಡಚಲ್ಪಟ್ಟಾಗಿನ ಸ್ಥಿತಿ; 
7, 8-ಯೋಗ್ಯ ಅಳತೆಗೆ ಕತ್ತರಿಸಲ್ಲ ಟ್ಟ ಹಾಳೆಗಳು. 
ಸತತ ಪಟ್ಟೆಯ ವಿಧಾನದಲ್ಲಿ, ಸುಮಾರು 20 ಅಡಿ ಉದ್ದ, 4-5 ಇಂಚು | 
ದಪ್ಪವಿರುವ ಉಕ್ಕಿನ ತುಂಡುಗಳನ್ನು ತಯಾರಿಸಿಕೊಂಡು, ಇವುಗಳನ್ನು ಮೊದಲು 
ಒಮ್ಮೆ ಮಾತ್ರ ಬಿಸಿ ಮಾಡಿ ಉರುಳೆಗಳ ಮೂಲಕ ಕಳುಹಿಸುವರು. ಇವು ಒಂದಾದ 
ಮೇಲೊಂದು ಜತೆ ಉರುಳೆಗಳ ಮೂಲಕ ವೇಗವಾಗಿ ಹಾದು ಹೋಗುತ್ತಿರುವಾಗ 
ತೆಳ್ಳಗಾಗುತ್ತ ಬರುತ್ತವೆ. ಉರುಳೆಗಳ ಘರ್ಷಣೆಯಿಂದಲೇ ಸಾಕಷ್ಟು ಶಾಖವುಂಟಾಗು 
ವುದರಿಂದ ಪ್ರತ್ಯೇಕವಾಗಿ ಪುನಃ ಪುನಃ ಬಿಪಿ ಮಾಡಿಕೊಳ ಬೇಕಾಗಿಲ್ಲ. ಹೀಗೆ ಉಂಟಾ 
ಗುವ ಉಕ್ಕಿನ ತೆಳ್ಳಗಿನ ಹಾಳೆಯು ದೀರ್ಫ್ಥವಾದ ಪಟ್ಟಿಯ ರೂಪದಲ್ಲಿರುತ್ತದೆ. ಈ 
ಪಟ್ಟಿಯೇ ಮುಂದೆ ಹೋಗುತ್ತ ಆಮ್ಲದ ಟಾಂಕಿಯ ಮೂಲಕವೂ, ನೀರಿನ ಮೂಲಕವೂ 
ಹಾದುಹೋಗುವಾಗ ಆಕ್ಸೈಡ್‌ ಪಟಲವು ಹಾಳೆಯ ಮೇಲ್ಮೈಯಿಂದ ತೆಗೆಯಲ್ಪಡುತ್ತದ್ಕೆ 
ಕೊನೆಯ ಉರುಳೆಗಳ ಮೂಲಕ ಹಾದು ಬಂದಾಗ ಹಾಳೆಗಳು ಬೇಕಾದಷ್ಟು ತೆಳ್ಳಗಾಗಿ 
ರುತ್ತವೆ. ಇದನ್ನು ಕ್ಷಾರೀಯ ದ್ರಾವಣದಲ್ಲಿ ಹಾಯಿಸಿ, ಚೊಕ್ಕಟಗೊಳಿಸಿ, “ಒಣಗಿಸಿ, 
ಅಧಿಕ ಉಷ್ಣತೆಗೆ ಬಿಸಿಮಾಡಿ ತಣಿಸಿ ಕಾಠಿಣ್ಯವನ್ನು ಉಂಟುಮಾಡುವುದಕ್ಕಾಗಿ 
ಇನ್ನೊಂದು ಜತೆ ಉರುಳೆಗಳ ಮೂಲಕ ಹಾಯಿಸುವರಂ... ಈ ಎಲ್ಲ ಕಾರ್ಯಗಳೂ, 
ಒಂದಾದ ಮೇಲೆ ಇನ್ನೊಂದು ಸತತವಾಗಿ ಜರಗುವ ಏರ್ಪಾಟು ಇರುವುದರಿಂದ 
ಉಕ್ಕಿನ ಪಟ್ಟಿಯು ಎಲ್ಲಿಯೂ ನಿಲ್ಲದೆ ಮುಂದೆ ಹೋಗುತ್ತಲೇ ಇರುವುದು. ಕೊನೆಯಲ್ಲಿ 
ಈ ದೀರ್ಫ್ಥವಾದ ಪಟ್ಟಿಯನ್ನು ಸುರುಳಿಸುತ್ತಿ ಇಡುವರು. 
ಹಾಳೆಗಳಿಗೆ ತವರದ ಆವರಣ ಕೊಡುವುದು: ಮೇಲಿನ ಎರಡು 
ವಿಧಾನಗಳಿಂದ ತಯಾರಿಸಲ್ಪಟ್ಟ ಉಕ್ಕಿನ ಹಾಳೆಗಳಿಗೆ ತವರದ ಆವರಣವನ್ನು ಕೊಟ್ಟಾಗ 















*ಕ್ಯಾನಿಂಗ್‌'ನೆ ಅವಶ್ಯಕತೆಗಳು : ಖಾಲಿ ಡಬ್ಬಿಗಳು '` : US 


ಅವು ಡಬ್ಬಿಗಳ ತಯಯರಿಕೆಗೆ ಹೋಗುವುವು. ತವರದ ಆವರಣವನ್ನು ಕೊಡುವ 
"ದ್ರವ ಮಜ್ಜನ' ವಿಧಾನವನ್ನು ಚಿತ್ರ 11-2 ರಿಂದ ತಿಳಿದುಕೊಳ್ಳಬಹುದು. ಉಕ್ಕಿನ 
ಹಾಳೆಗಳು ನೀರಿನಲ್ಲಿ ಸಂಗ್ರಹವಾಗಿರುತ್ತವೆ. ಅಲ್ಲಿ:ದ ಒಂದೊಂದಾಗಿ ಎತ್ತಲ್ಪಟ್ಟು, 
ಅಯಸ್ಕಾಂತೀಯ ಉರುಳೆಗಳ ಸಹಾಯದಿಂದ ಚಲಿಸಿ, ಕ್ರಮವಾಗಿ, "ಫ್ಲಕ್ಸ್‌', ದ್ರವತವರ 
ಮತ್ತು ಎಣ್ಣೆಗಳಿರುವ ಟಾಂಕಿಗಳ ಮೂಲಕ ಹಾದುಹೋಗಿ, ಹೊರಬರುತ್ತವೆ. 
ಹೆಚ್ಚಿನ ತವರವು ಕೊನೆಯ ಉರುಳೆಗಳಿಂದ ನಿವಾರಿಸಲ್ಪಡುತ್ತದೆ. ಫ್ಲಕ್ಸ್‌ ನ ಮೂಲಕ 
ಹಾದು ಹೋಗುವುದರಿಂದ ಉಕ್ಕಿನ ತಗಡಿನ ಮೇಲ್ಮೈಗೆ ತವರದ ನಿಕಟವಾದ ಸಂಪರ್ಕ 
ವೇರ್ಪಡುವುದು. ದ್ರವ ತವರದ ಉಷ್ಣತಾಮಾನವನ್ನು ನಿಖರವಾಗಿ ನಿಯಂತ್ರಿಸು 
ವುದು, ಏಕಪ್ರಕಾರವಾದ ದಪ್ಪವುಳ್ಳ ತವರದ ಆವರಣವನ್ನು ಪಡೆಯುವುದಕ್ಕೆ 
ಅಗತ್ಯವಿದೆ. 


ವಿದ್ಯುದ್ದಿ ಶ್ಲೇಷಣಾ ವಿಧಾನದಲ್ಲಿ, ಉಕ್ಕಿನ ಹಾಳೆಗಳನ್ನು ಕ್ಷಾರೀಯ ದ್ರಾವಣ 
ವಿರುವ ಟಾಂಕಿಯ ಮೂಲಕ ಹಾಯಿಸುವುದರಿಂದ ಚೊಕ್ಕಗೊಳಿಸಿ, ನೀರಿನ ಮೂಲಕ 
ಹಾಯಿಸಿ ತೊಳೆದು, ದುರ್ಬಲ ಆಮ್ಲ ಮತ್ತು ಇನ್ನೊಂದು ನೀರಿನ ಟಾಂಕಿಗಳ ಮೂಲಕ 
ಹಾದುಹೋಗುವಂತೆ ಮಾಡುವರು. ಆಗ ಹಾಳೆಗಳ ಮೇಲ್ಮೈಗಳು ಶುದ್ಧವಾಗುತ್ತವೆ. ' 
ಮುಂದಕ್ಕೆ ಆವರಣ ಕೊಡುವ ಟಾಂಕಿನಲ್ಲಿ ಹೋಗುವಾಗ ಯಣವಿದ್ಯುದ್ವಾರವಾಗುವುದ 
ರಿಂದ, ಟಾಂಕಿಯಲ್ಲಿ ತವರದ ಲವಣ ದ್ರಾವಣದಲ್ಲಿರುವ ತವರವು ಉಕ್ಕಿನ ಹಾಳೆಯ 
ಮೇಲೆ ಸಂಗ್ರಹವಾಗಿ ಅದಕ್ಕೆ ಪಟಲಾವರಣವುಂಟಾಗುವುದು. ಆಮೇಲೆ ಹಾಳೆಗಳು 
ನೀರಿನ ಟಾಂಕಿಯಲ್ಲಿ ತೊಳಿಯಲ್ಪಟ್ಟು, ಶುಷ್ಕಗೊಳಿಸಲ್ಪಟ್ಟು, ಎಣ್ಣೆಯಿಂದ 
ಸವರಲ್ಪಟ್ಟಾಗ ಹೊಳಪುಳ್ಳ “ತವರದ' ಹಾಳೆಗಳಾಗುತ್ತವೆ. ಈ ವಿಧಾನದಲ್ಲಿ ಉದ್ದವಾದ 
ತಗಡಿನ ಪಟ್ಟಿಗಳನ್ನು ಸತತವಾಗಿ ಆವರಣ ಪಡೆಯುವಂತೆ ಮಾಡಬಹಂದು. ಇದು 
ದ್ರವ ಮಜ್ಜನ ವಿಧಾನಕ್ಕಿಂತ ವೇಗವಾಗಿದ್ದು, ಇದರಲ್ಲಿ ತವರದ ಖರ್ಚು ಕಡಮೆ 
ಯಿರುತ್ತದೆ. ತವರದ 'ಆವರಣವು ಕೂಡ ತಗಡಿನ ಮೇಲ್ಮೈಯಲ್ಲಿ ಏಕಪ್ರಕಾರ 
ವಾಗಿರುತ್ತದೆ. 

ವೆಲ್ಮ್‌ಕ್ರಮದಿಂದ ತಯಾರಿಸಲ್ಪಟ್ಟ ಉಕ್ಕಿನ ಹಾಳೆಗಳಿಗೆ ದ್ರವ ಮಜ್ಜನ ಕ್ರಮ 
ದಿಂದಲೇ ತವರಾವರಣ ಕೊಡುತ್ತಾರೆ. ಸತತ ಪಟ್ಟಿಯ ವಿಧಾನದ ಉಕ್ಕಿನ ಹಾಳೆಗಳಿಗೆ 
ದ್ರವಮಜ್ಞನ ಅಥವಾ ವಿದ್ಯುದ್ದಿಶ್ಲೇಷಣೆಯ ವಿಧಾನಗಳಲ್ಲಿ ಯಾವುದೊಂದು ಕ್ರಮ 
ದಿಂದಾದರೂ ಆವರಣಕೊಡಬಹುದು. 


ತನರದ ಹಾಳೆಗಳ ರಚನೆ; “ತವರದ ಹಾಳೆ'ಗಳೆಂದು ಕರೆಯಲ್ಪಡುವ ಈ 
ತಗಡುಗಳಲ್ಲಿ ಮಧ್ಯಭಾಗದಲ್ಲಿ ಉಕ್ಕಿನ ಭಾಗವೂ ಅದರ ಎರಡೂ ಮಗ್ಗಲುಗಳಲ್ಲಿ 
ತವರದ ಆವರಣವೂ ಇರುತ್ತವೆ. ಸಾಮಾನ್ಯವಾದ ಒಂದು ಹಾಳೆಯನ್ನು ಕತ್ತರಿಸಿದಾಗ 
ಅದರ ಅಡ್ಡಛೇದವು ಹೇಗೆ ಕಂಡುಬರುವುದೆಂಬುದನ್ನು ಚಿತ್ರ 11-3 ರಲ್ಲಿ ತೋರಿಸಿದೆ. 


176 ಕ್ಯಾನಿಂಗ್‌' ಆಹಾರ ಜೋಪಾಸನೆಯ ಒಂದು ಆಧುನಿಕ ವಿಧಾನ 


ಉಕ್ಕು ವಂತ್ತು ತವರಗಳ ಹಾಸುಗಳ ಮಧ್ಯೆ ಈ ಎರಡರ ಮಿಶ್ರಲೋಹದ ಹಾಸುಗಳಿ 
ರುತ್ತವೆ. ತವರದ ಹೊರ ಮೈಯಲ್ಲಿ ತೆಳ್ಳಗಿನ ತವರದ ಆಕ್ಸೈಡಿನ ಆವರಣವೂ, 
ಅದಕ್ಕಿಂತಲೂ ಹೊರಗೆ ಎಣ್ಣೆಯ ಪಟಲವೂ ಇರುವುವು. ಕೆಲವು ತಗಡುಗಳಿಗೆ ವಿಶೇಷ 
ಉಪಯೋಗಕ್ಕಾಗಿ ಒಂದೇ ಅಥವಾ ಎರಡೂ ಮಗ್ಗುಲಿಗೆ ಕೆಲವು ಸಾವಯವ ಪದಾರ್ಥ 


ನಾ 


ಇ 
ತ್ಯಾ 
ಇ 
ನ 


ಖ್ಯ 


ಇ. 






1 


[ 
ದಡ 


wif ತ್ತ 


RS 


Fatt] 
ನ್‌್‌ 
R ಸಕ ಡಿ 
RS ವಹಾರ 
“ 
#4 
ತ 
ಔ 
ಸ - 
ಶ್ರ 
ಶ್ರ 
ತಿ ತ 
ಕ 1 
1 


ದ 
t= ¥ 
] [4 


oy 


1 
A 
Nu ಜ್ಯ 4 Sn 
'_ ಹರ್ಮನ್‌ 


1 
್ಗ 


8 
ಸ 
ಜ್ಜ Se | } 
CP SANSA 
81 


ಲು 
ಈ 
( 
| 
| 


4 





ತು 
1 
SS 


/ 


17-48 
SN 


PRLS. ಸ 
ತ ತ ತ ದ್‌ % he 
TTL 
ಕ್ಕ 


- | 1 ಆರಾ 
1 ಇ 3 ಜಸಿ ೫ ಭೆ | | 1 


] 
1! 
ಇ 
‘| 

ಸ 


| 
ಕ್ಕ 


ಚತ್ರ; 11-2 ದ್ರವಮಜ್ಜನ ವಿಧಾನದಿಂದ ಹಾಳೆಗಳಿಗೆ ತವರದ ಆವರಣ ಕೊಡುವುದು "| 
1-ನೀರಿನೆಲ್ಲಿಟ್ಟ ಉಕ್ಕಿನ ಮೂಲ ಹಾಳೆಗಳು; 2-ಘ್ಲಕ್ಸ್‌; 3-ದ್ರವ ತವರದ ಟ್ಯಾಂಕ್‌ ; 
4-ಗ್ರೀಸ್‌ ಕಡಾಯಿ ; 5-ಕಾಯಿಸುವ ಸಲಕರಣೆಗಳು ; 6-ಆವರಣ ಪಡೆದ ಹಾಳೆಗಳು 


ಗಳ ಪಟಲಾವರಣವನ್ನು ಕೊಡುತ್ತಾರೆ. ಹೀಗೆ ಪಟಲವಿರುವ ತಗಡಿನ ಅಡ್ಡಛೇದವು ' 
ಬಧೇ ತವರದ ಹಾಳೆಯ ಅಡ್ಡಛೇದಕ್ಕಿಂತ ಸ್ವಲ್ಪ ಭಿನ್ನವಾಗಿರುತ್ತದೆ. ಹಾಳೆಯ ಒಟ್ಟು 
ದಪ್ಪವು ಮಧ್ಯ ಭಾಗದ ಉಕ್ಕಿನ ಮೂಲ ಹಾಳೆಯ ದಪ್ಪವನ್ನೇ ಬಹಳಷ್ಟು ಹೊಂದಿರು 


B22 ಲ 
| ET ನ ಟ್‌ 61881513: 











ಸಾತ್‌ ತ 
ಸ್‌ ಇ. 1 ಜಾವ ತ್ತ 
ಹತ ಗು ಸ ತೆ ನ್‌ ಟ್‌ ್ಚ್‌್ಕ್‌ 0 ತ 





ಚಿತ್ರೆ: 11-3 ತವರದ ಹಾಳೆಗಳ ರ್‌ 
೩) ಸಾಧಾರಣ ಹಾಳೆ ಮತ್ತು 0) ಒಂದು ಮೈಯಲ್ಲಿ ಲೇಪಾವರಣವಿರುವ ಹಾಳೆಗಳ ಅಡ್ಡಛೇದ ; 
]-ಉಕ್ಕಿನ ಮೂಲ ಹಾಳೆ; 2-ಉಕ್ಕು-ತವರಗಳ ಮಿಶ್ಚಲೋಹ ; 3-ತವರದ ಅವರಣ; 
4-ತವರದ ಆಕ್ಸೈಡ್‌ ; 5-ಎಣ್ಣೆಯ ಪಟಲ; 6-ಲೇಪಾವರಣ 


*ಕ್ಯಾನಿಂಗ್‌'ನ ಅವಶ್ಯಕತೆಗಳು; ಖಾಲಿ ಡಬ್ಬಿಗಳು - 177 


ತ್ತದೆ. ಈ ಭಾಗದ ದಪ್ಪವು ಸುಮಾರು $ ಮಿಲಿ ಮಾಟರ್‌ ಅಥವಾ ಒಂದು ಇಂಚಿನ 
ಶತಾಂಶದಷ್ಟಿರಬಹುದು. ತವರದ ಆವರಣದ ದಪ್ಪವು ಇದರ ನೂರನೆಯ ಒಂದಂಶ 
ದಷ್ಟಕ್ಕಿಂತಲೂ ಕಡಮೆಯಿರಬಹುದು. ಉಕ್ಕು ತವರಗಳ ಮಿಶ್ಚಲೋಹದ ಹಾಸು 
ತವರದ ಹತ್ತನೆಯ ಒಂದಂಶದಷ್ಟೂ, ತೈಲ ಪಟಲವು ತವರದ ಸಾವಿರದ ಒಂದು 
ಭಾಗದಷ್ಟೂ ದಪ್ಪವಿರಬಹುದು. ಈ ಅಳತೆಗಳು ಸ್ಥೂಲ ಅಳತೆಗಳೆಂಬುದನ್ನು 
ಗಮನಿಸಬೇಕು, ತಗಡಿನಿಂದ ತಗಡಿಗೆ ಇವು ಬದಲಾಗುತ್ತವೆ. 


ತವರದ ಹಾಳೆಗಳ ವರ್ಗೀಕರಣ: ಹಾಳೆಗಳನ್ನು ತಯಾರಿಸುವುದರಲ್ಲಿ 
ಮತ್ತು ಅವಕ್ಕೆ ತವರದ ಆವರಣ ಕೊಡುವುದರಲ್ಲಿ ಎರಡೆರಡು ವಿಧಾನಗಳಿರುವುದರಿಂದ 
ಒಟ್ಟು ನಾಲ್ಕು ವಿಧದ ಹಾಳೆಗಳು ಸಾಧ್ಯ. ಅವು ಯಾವುವೆಂದರೆ 


(1) ಪ್ಯಾಕ್‌ರೋಲ್ಡ್‌ -ದ್ರವಮಜ್ಞನ ಹಾಳೆಗಳು 

(2) ಪ್ಯಾಕ್‌ರೋಲ್ಡ್‌ --ವಿದ್ಯುದ್ವಿಶ್ಲೇಷಣಾ ಹಾಳೆಗಳು 
(ತಿ) ಸತತ ಪಟ್ಟಿಯ. _ದ್ರವಮಜ್ಜನ ಹಾಳೆಗಳು 

(4) ಸತತ ಪಟ್ಟೆಯ ವಿದ್ಯುದ್ದಿಶ್ಲೇಷಣಾ ಹಾಳೆಗಳು 


ಆದರೆ ಇವುಗಳಲ್ಲಿ ಪ್ಯಾಕ್‌ರೋಲ್ಡ್‌ (ವೆಲ್ಶ್‌ ಪದ್ಧತಿಯವು ಹಾಳೆಗಳು 
ವಿದ್ಯುದ್ದಿ ಶ್ಲೇಷಣೆಯಿಂದ ಆವರಣಕೊಡಲು ಅನುಕೂಲವಲ್ಲದ್ದರಿಂದ (2) ನೇ ವಿಧ 
ದವು ಬಳಕೆಯಲ್ಲಿಲ್ಲದೆ, ಉಳಿದ ಮೂರು ವಿಧದವು ಮಾತ್ರ ಉಪಯೋಗದಲ್ಲಿವೆ. 


ಹಾಳೆಗಳಿಗೆ ಕೊಡಲ್ಪಟ್ಟ ತವರದ ಆವರಣವು ಎಷ್ಟು ಉತ್ತಮವಾಗಿದೆಯೆನ್ನು 
ವುದರ ಮೇಲೆ ಹೊಂದಿಕೊಂಡು ಹಾಳೆಗಳನ್ನು ಮೂರು ತರಗತಿಯವುಗಳಾಗಿ ವಿಂಗಡಿ 
ಸುತ್ತಾರೆ. (1) ಉತ್ತಮ ಅಥವಾ ಪ್ರಥಮ ತರಗತಿಯವುಗಳಂ ಯಾವ ರೀತಿಯ 
ಕುಂದುಗಳು ತೋರದಂಥವಾಗಿದ್ದು, ಅಳತೆಗಳಲ್ಲೂ ದಪ್ಪಗಳಲ್ಲೂ ಏಕಪ್ರಕಾರವಾಗಿ 
ರುತ್ತವೆ. (2) ಮಧ್ಯಮ ಅಥವಾ ಎರಡನೆ ದರ್ಜೆಯವುಗಳಲ್ಲಿ ಕುಂದುಗಳು ತೋರಿ ' 
ಬರಬಹುದು. ಆದರೆ ಇವುಗಳ ಮೇಲ್ಮೈಯ ಶೇಕಡಾ 75 ರಷ್ಟನ್ನು ಮೊದಲ ' 
ದರ್ಜೆಯ ಹಾಳೆಗಳಾಗಿಯೇ ಉಪಯೋಗಿಸಲು ಸಾಧ್ಯವಿರಬೇಕು. ಸಾಧಾರಣ 
ಉಪಯೋಗಕ್ಕೆ ಇವನ್ನು ಬಳಸಿಕೊಳ್ಳಬಹುದು. (3) ಮೂರನೆ ದರ್ಜೆಯವು 
ತವರದ ಅವರಣದಲ್ಲಿ ತುಂಬ ಕೊರತೆಯುಳ್ಳವಾಗಿರುವುದರಿಂದ, ಇವುಗಳನ್ನು ಪುನಃ 
ಆವರಣ ಹಾಕುವುದಕ್ಕೆ ಕಳುಹಿಸಿಕೊಡುವರು. 


ತವರದ ಹಾಳೆಗಳ ಗುಣ ಸ್ವಭಾವಗಳು; ಉಕ್ಕಿನಿಂದ ತಯಾರಿಸಲ್ಪಟ್ಟ 
ಹಾಳೆಗಳಾದುದರಿಂದ ಇವು ಸಾಕಷ್ಟು ದೃಢವಾಗಿರುತ್ತವೆ. ತವರದ ಅವರಣವಿರುವುದ 
ರಿಂದ ತುಕ್ಕು ಹಿಡಿಯುವುದಿಲ್ಲ. ಆಮ್ಲ ಹಾಗೂ ಕ್ಷಾರಗಳಿಂದ ಉಂಟಾಗುವ ಕೊರೆತ 


14 


178 ` *ಕ್ಯಾನಿಂಗ್‌' ಆಹಾರ ಜೋಪಾಸನೆಯ ಒಂದು ಆಧುನಿಕ ವಿಧಾನ 


ವನ್ನು ತಡೆಯುವ ಶಕ್ತಿಯುಳ್ಳವು. ಉಕ್ಕಿನ ಮೂಲಕ್ಕೆ ಕಾಠಿಣ್ಯವನ್ನುಂಟುಮಾಡಿದ 
ಮಿತಿಯ ಆಧಾರದ ಮೇಲೆ ಇವು ಬಗ್ಗುವ ಗುಣವುಳ್ಳವುಗಳಾಗಿರುತ್ತವೆ. ಇವುಗಳಲ್ಲಿ 
ವೆಲ್ಶ್‌ ವಿಧಾನದಿಂದ ತಯಾರಿಸಲ್ಪಟ್ಟ ಹಾಳೆಗಳು, ಸತತ ಪಟ್ಟಿಯ ವಿಧಾನದವು 
ಗಳಷ್ಟು ಉತ್ತಮವಾದ ಗುಣಗಳನ್ನು ಪ್ರದರ್ಶಿಸುವುದಿಲ್ಲ ಕೊನೆಯ ವಿಧಾನವೇ 
ಆಧುನಿಕ ವಿಧಾನಪಾಗಿದ್ದು, ಹೊಸದಾಗಿ ಹಾಳೆ ತಯಾರಿಯ ಕೈಗಾರಿಕೆ ಸ್ಥಾಪಿತವಾದ 
ದೇಶಗಳಲ್ಲಿ ಈ ವಿಧಾನದಿಂದಲೇ ಉಕ್ಕಿನ ಹಾಳೆಗಳು ತಯಾರಿಸಲ್ಪಡುವುವು (ಉದಾ: 
ಅಮೇರಿಕದಲ್ಲಿ ಶೇ. 95 ರಷ್ಟು). ಇವುಗಳಲ್ಲಿ ರಂಜಕದಂಶವು ಕಡಮೆ, ಅಳತೆಗಳು 
ಏಕಪ್ರಕಾರ ಮತ್ತು ಉತ್ತಮವಾದ ತವರದ ಆವರಣ ತೆಗೆದುಕೊಳ್ಳುವ ಗುಣಗಳಿವೆ. 
ನೋಟಕ್ಕೂ ಇವು ಆಕರ್ಷಕ. ದ್ರವಮಜ್ಞನದಿಂದ ಆವರಣ ಕೊಡಲ್ಪಟ್ಟ ಹಾಳೆಗಳಲ್ಲಿ, 
ಅತಿ ತೆಳ್ಳೆಗಾದ ಆವರಣ ಸಾಧ್ಯವಿಲ್ಲ. ವಿದ್ಯುದ್ದಿಶ್ಲೇಷಣಾ ವಿಧಾನದಿಂದ ಅವರಣ 
ಪಡೆದ ಹಾಳೆಗಳಲ್ಲಿ ತೀರ ತೆಳ್ಳಗಿನ ಆವರಣ ಸಾಧ್ಯ. ಅಲ್ಲದೆ ತವರವು ಹೆಚ್ಚು 
ಏಕಪ್ಪಕಾರವಾಗಿದ್ದು, ತವರದ ಉಳಿತಾಯವಾಗುತ್ತದೆ. ಒಂದೊಂದು ಮಗ್ಗುಲಿಗೆ 
ಬೇರೆ ಬೇರೆ ದಪ್ಪದ ಆವರಣವನ್ನು ಕೊಡಲು ವಿದ್ಯುದ್ಧಿಶ್ಲೇಷಣೆಯ ವಿಧಾನದಿಂದ 
ಮಾತ್ರ ಸಾಧ್ಯವಿದೆ. ಲೇಪಾವರಣವಿರುವ ಹಾಳೆಗಳನ್ನು ಹೆಚ್ಚಾಗಿ ಈ ವಿಧಾನದಿಂದಲೇ 
ತಯಾರಿಸಿರುತ್ತಾರೆ. ಈ ಕಾರಣಗಳಿಂದ ಇಂತಹ ಹಾಳೆಗಳೇ ಹೆಚ್ಚುಹೆಚ್ಚಾಗಿ ಬಳಕೆಯಲ್ಲಿ 
ಬರುತ್ತಿವೆ. 

ತನರದ ಹಾಳೆಗಳಿಗೆ ಸಂಬಂಧಿಸಿದ ಅಳತೆಗಳು: ತವರದ ಹಾಳೆಗಳ 
ಪರಿಮಾಣವನ್ನು "ಬೇಸಿಸ್‌ ಬಾಕ್ಸ್‌' ಅಥವಾ "ಬೇಸ್‌ ಬಾಕ್ಸ್‌' ಎಂಬ ಏಕಮಾನದಿಂದ 
ಅಳೆಯುವರು. : ಒಂದು "ಬೇಸ್‌ ಬಾಕ್ಸ್‌' ಹಾಳೆಗಳೆಂದರೆ ಒಂದು ಮಗ್ಗುಲಲ್ಲಿ 20 
ಇಂಚು ಉದ್ದ, 14 ಇಂಚು ಅಗಲದ 112 ಹಾಳೆಗಳ ವಿಸ್ತೀರ್ಣಕ್ಕೆ ಸರಿಸಮಾನವಾದ 
ವಿಸ್ತೀರ್ಣವುಳ್ಳ ಹಾಳೆಗಳು. ಅಂದರೆ, ಒಂದು ಮಗ್ಗುಲಿನಲ್ಲಿ 31, 360 ಚ. ಇಂಚು 
ವಿಸ್ತೀರ್ಣದ ಹಾಳೆಗಳು. ಸಾಮಾನ್ಯವಾಗಿ ಹಾಳೆಗಳನ್ನು 28" ಉದ್ದ ಮತ್ತು 20" 
ಅಗಲವಿರುವ ಆಯತಾಕಾರದ ತುಂಡುಗಳಾಗಿ ಮಾಡಿ ಒದಗಿಸುವುದೇ ರೂಢಿ. ಆಗ 
ಇಂತಹ 56 ಹಾಳೆಗಳು ಒಂದು "ಬೇಸ್‌ ಬಾಕ್ಸ್‌' ನಷ್ಟಾಗುವುವು. 

ತವರದ ಹಾಳೆಗಳ "ಪದಾರ್ಥ' ವು ಹಾಳೆಗಳ: ದಪ್ಪವನ್ನು ಸೂಚಿಸುವ ಅಳತೆ 
: ಯಾಗಿದೆ. ದಪ್ಪವನ್ನು ಮಿಲಿಮಾಟರ್‌ ಅಥವಾ ಇಂಚಿನ ಅಂಶಗಳಲ್ಲಿ ಅಳೆಯಬಹುದಾ 
ದರೂ, “ಪದಾರ್ಥ' ಸೂಚಕಮಾನವೇ ದಪ್ಪವನ್ನು ಸೂಚಿಸುವುದರಿಂದ, ಈ ಕ್ರಮವೇ 
ವ್ಯವಹಾರದಲ್ಲಿ ಬಳಕೆಯಲ್ಲಿದೆ. ತವರದ ಹಾಳೆಗಳ "ಪದಾರ್ಥ'ವು ಒಂದು 'ಬೇಸ್‌ಬಾಕ್ಸ್‌' 
ಹಾಳೆಗಳ ತೂಕ (ರಾತ್ಲಾಗಳಲ್ಲಿ)ವೇ ಆಗಿರುತ್ತದೆ. ಸಾಮಾನ್ಯವಾಗಿ ಪ್ರತಿ ಬೇಸ್‌ಬಾಕ್ಸಿಗೆ 
50 ರಾತ್ಲುಗಳಿಂದಾರಂಭಿಸಿ 156 ರಾಶ್ಲುಗಳವರೆಗೆ ತೂಕವಿರುವ ಹಾಳೆಗಳು ಮಾರು 
ಕಟ್ಟೆಯಲ್ಲಿರುತ್ತವೆ.. ಆದರೆ ಆಹಾರ ಡಬ್ಬಿಗಳ ರಚನೆಯಲ್ಲಿ ಬೇಸ"ಬಾಕ್ಸಿನೆ 85 ರಾತ್ಲಿ 
ನಿಂದ 108 ರಾತ್ಸುಗಳಷ್ಟು ತೂಕದ ಹಾಳೆಗಳೇ ಉಪಯೋಗಿಸಲ್ಪಡುತ್ತವೆ. 


"ಕ್ಯಾನಿಂಗ್‌'ನೆ ಅವಶ್ಯಕತೆಗಳು : ಖಾಲಿ ಡಬ್ಬಿಗಳು ಜ್ಞ: ಡಿ" 179 


ಹಾಳೆಗಳಲ್ಲಿರುವ ತವರದ ಆವರಣವೆಷ್ಟಿದೆಯೆಂಬುದನ್ನು ಸಹ, ಬೇಸಿಸ್‌ ಬಾಕ್ಸ್‌ 
ಹಾಳೆಗಳಲ್ಲಿರುವ ತವರದ ಪರಿಮಾಣದಿಂದಲೇ ಸೂಚಿಸುವ ಕ್ರಮವಿದೆ. ಒಂದು ಬೇಸ್‌ 
ಬಾಕ್ಸ್‌ ಹಾಳೆಗಳ ತಯಾರಿಯಲ್ಲಿ ಒಂದು ರಾತ್ಲಾ ತವರವು ಉಪಯೋಗಿಸಲ್ಪಟ್ಟಿದೆ 
'ಯೆನ್ನಿರಿ; ಆಗ ಅಂತಹ ಹಾಳೆಗಳ ತವರ ಪರಿಮಾಣವು ನಂ. 100 ಅಥವಾ “100 
ಎಂಬುದಾಗಿ ಸೂಚಿಸಲ್ಪಡುವುದು. ಬೇಸ್‌ಬಾಕ್ಸ್‌ ಒಂದರಲ್ಲಿ ಕಾಲುರಾತ್ಲು ತವರದ 

ಶವಿದ್ಧರೆ ಆಗ ಆ ಹಾಳೆಯ ತವರ ಪರಿಮಾಣವು ನಂ. 25 ಅಥವಾ ೩425. ಒಂದು 

ಮಗ್ಗುಲಲ್ಲಿ ಬೇಸ್‌ಬಾಕ್ಸಿಗೆ 1 ರಾತ್ಲು, ಇನ್ನೊಂದು ಮಗ್ಗುಲಲ್ಲಿ ಕಾಲುರಾತ್ಲಾ 
ಉಪಯೋಗಿಸಲ್ಪಟ್ಟಿದ್ದರೆ, ಆಗ ತವರ ಪರಿಮಾಣ ೩100/25 ಎಂದಾಗುತ್ತದೆ. 

ಹಾಳಿಗಳ ತವರದ ಆವರಣದಲ್ಲಿ ಛಿದ್ರಗಳು: ಅತ್ಯಂತ ದಪ್ಪವಾದ 
ಆವರಣ ಕೊಟ್ಟಾಗ ಮಾತ್ರ ತವರವು ಕಬ್ಬಿಣವನ್ನು ಸಂಪೂರ್ಣವಾಗಿ ಎಡೆಬಿಡದೆ 
ಆವರಿಸಬಲ್ಲದು. ಆದರೆ ಹೀಗೆ ಮಾಡಲು ಹೆಚ್ಚು ತವರವು ಬೇಕಾಗುವುದರಿಂದ 
ಖರ್ಚು ಹೆಚ್ಚಾಗುತ್ತದೆ. ನಿತ್ಯೋಪಯೋಗದಲ್ಲಿರುವ ತವರದ ಹಾಳೆಗಳಲ್ಲೆಲ್ಲ ಅತಿ 
ಸೂಕ್ಷ್ಮವಾದ ಛಿದ್ರಗಳು ಇದ್ದೇ ಇರುವುವು. ಇವು ಬರೇ ಕಣ್ಣಿಗೆ ಕಾಣಿಸುವುದಿಲ್ಲ. 
ಅಲ್ಲದೆ ತೀರ ಕಡಮೆ ವಿಸ್ತೀರ್ಣವುಳ್ಳವುಗಳಾಗಿದ್ದು, ಸಂಖ್ಯೆಯಲ್ಲಿಯೂ ಕಡಮೆಯಿದ್ಧಲ್ಲಿ 
ಇವುಗಳಿಂದ್ದಾಗಿ ಹಾನಿಯಾಗಲಾರದು. 

ಛಿದ್ರಗಳಲ್ಲಿ ಎರಡು ವಿಧ. ಸಾಮಾನ್ಯ ಛಿದ್ರಗಳಂ ತವರದ ಕೆಳಗಿರುವ ಉಕ್ಕಿನ 
ಭಾಗವನ್ನು ಮುಚ್ಚದಿರುವಂಥವು. ಅಂದರೆ, ಇವುಗಳಿರುವ ಸ್ಥಳಗಳಲ್ಲಿ ಉಕ್ಕೇ ಹೊರ 
ವಾತಾವರಣದ ಅಥವಾ ಆಹಾರದ ನೇರ ಸಂಪರ್ಕಕ್ಕೆ ಬರುವುದು ಸಾಧ್ಯವಿದೆ. ಎರಡ 
ನೆಯ ವರ್ಗದವುಗಳನ್ನು ಪ್ರಚ್ಛನ್ನ ಛಿದ್ರಗಳೆನ್ನುತ್ತಾರೆ. ಇವುಗಳು ಸಾಮಾನ್ಯ ಛಿದ್ರ 
ಗಳಷ್ಟು ಆಳವಾಗಿರುವುದಿಲ್ಲ. ಇವುಗಳಲ್ಲಿ ಉಕ್ಕು ಪ್ರದರ್ಶಿತವಾಗುವುದಿಲ್ಲ. ಬದಲಾಗಿ 
ಕಬ್ಬಿಣ ಮತ್ತು ತವರದ ಮಿಶ್ಚಲೋಹದ ಹಾಸು ಮಾತ್ರ ಹೊರಸಂಪರ್ಕಕ್ಕೆ ಬರುವಂತೆ 
ಇರುತ್ತವೆ. ಈ ಎರಡು ವರ್ಗಗಳ ಛಿದ್ರಗಳನ್ನು ಚಿತ್ರ 11-4 ರಲ್ಲಿ ಸೂಚಿಸಿದೆ. 
ಆಹಾರ ಡಬ್ಬಿಗಳಲ್ಲಿ ಕೊರೆತದಿ:ದಾಗಿ ಪ್ರಚ್ಛನ್ನ ಛಿದ್ರಗಳು ಕಾಲಕ್ರಮೇಣ ಸಾಮಾನ್ಯ 
ಭಿದ್ರಗಳಾಗಿ ಮಾರ್ಪಡುತ್ತವೆ. 





ಕದ 
‘ ತಾ ಬ್‌ ಸ್ಹ NN ಕ ಗ 


ಚಿತ್ರ: 11-4 ತವರದ ಹಾಳೆಗಳಲ್ಲಿರುವ ಎರಡು ವಿಧದ ಛಿದ್ರಗಳು 
(೩) ಸಾಧಾರಣ ಛಿದ್ರ; (0) ಪ್ರಚ್ಛನ್ನ ಛಿದ್ರ; 1-ಉಕ್ಕಿನ :ಮೂಲಹಾಳೆ ; 
2-ಉಕ್ಕು ತವರಗಳ ಮಿಶ್ರಲೋಹ ; 3-ತವರದೆ ಅವರಣ. 


180 | "ಕ್ಯಾನಿಂಗ್‌' ಆಹಾರ ಜೋಪಾಸನೆಯ ಒಂದು ಆಧುನಿಕ ವಿಧಾನ 


ತವರದ ಹಾಳೆಗಳ ಆವರಣದ ಗುಣಪರೀಕ್ಷೆಯಲ್ಲಿ ಅವುಗಳಲ್ಲಿರುವ ಛಿದ್ರಗಳು 
ಎಷ್ಟು ದೊಡ್ಡವು ಹಾಗೂ ಪ್ರತಿ ಚದರಮಾನದಲ್ಲಿ ಎಷ್ಟಿವೆಯೆಂಬುದನ್ನು ನಿರ್ಧರಿಸು 
ವುದೇ ಮುಖ್ಯ ವಿಧಾನ, ಇದನ್ನು ಪರೀಕ್ಷಿಸುವುದಕ್ಕೆ, (1) ಫೆರೊ ಸೈನ್ಭಾಡ್‌ 
ಕಾಗದದ ರೀತಿ, (2) ಬಿಸಿನೀರಿನ ಛಿದ್ರ ಪರೀಕ್ಷೆಯ ವಿಧಾನ, (3) ಥಯೊಸಯ 
ನೇಟ್‌ ವಿಧಾನ ಮತ್ತು (4) ಜಲಜನಕ ಉತ್ಪತ್ತಿ ಪರೀಕ್ಷೆ ಎಂಬ ನಾಲ್ಕು ವಿಧಾನ 
ಗಳಿವೆ. ಇವೆಲ್ಲವುಗಳಲ್ಲಿಯೂ, ಛಿದ್ರಗಳಲ್ಲಿರುವ ಕಬ್ಬಿಣದ ಮೇಲೆ ರಾಸಾಯನಿಕ ಕ್ರಿಯೆ 
ಗಳನ್ನೇರ್ಪಡಿಸಿ ಅವುಗಳ ಪರಿಣಾಮವನ್ನು ಅಳೆಯುವುದೇ ಮೂಲ ತತ್ವವಾಗಿದೆ. 

ಛಿದ್ರಗಳು ಮಿತಿಯೊಳಗಿದ್ದಾಗ, ತವರದ ಆವರಣವು ಅಡಿಯಲ್ಲಿರುವ ಕಬಿ ಣಿ 
ಅಥವಾ ಉಕ್ಕಿಗೆ ಅತ್ಯುತ್ತಮವಾದ ರಕ್ಷಣೆಯನ್ನು ನೀಡುತ್ತದೆಂಬುದರಲ್ಲಿ ಸಂಶಯವಿಲ್ಲ. 

ಹಾಳೆಗಳಿಂದ ಡಬ್ಬಿಗಳನ್ನು ರಚಿಸುವುದು: ಉಕ್ಕಿನಿಂದ ತವರದ ಹಾಳೆ 
ಗಳನ್ನು ರಚಿಸುವುದೇ ಒಂದು ಕ ೈಗಾರಿಕೆಯಾದರೆ, ಈ ಹಾಳೆಗಳಿಂದ ಖಾಲಿ ಡಬ್ಬಿ ಗಳನ್ನು 
ತಯಾರಿಸುವುದು ಇನ್ನೊಂದು ಪ್ರತ್ಯೇಕವಾದ ಕೈಗಾರಿಕೆ. ಡಬ್ಬಿ ತಯಾರಕರು ತಮಗೆ 


ಬೇಕಾದ ಗುಣಲಕ್ಷಣಗಳುಳ್ಳ ತವರದ ಹಾಳೆಗಳನ್ನು ಶರಿಸಿಕೊಂಡು ಅವುಗಳಿಂದ ಖಾಲಿ' 


ಡಬ್ಬಿಗಳ ದೇಹಭಾಗವನ್ನೂ, ಮುಚ್ಚಳಗಳನ್ನೂ ತಯಾರಿಸಿ, ಜೋಡಿಸಿ, ಖಾಲಿ ಡಬ್ಬಿ 
ಗಳನ್ನು ಉತ್ಪಾದಿಸಿ, ಆಹಾರ ಜೋಪಾಸರರಿಗೆ ಒದಗಿಸಿಕೊಡುತ್ತಾರೆ, ಖಾಲಿ ಡಬ್ಬಿಗಳ 
ತಯಾರಿಯು ಸಂಪೂರ್ಣವಾಗಿ ಯಂತ್ರಗಳಿಂದಲೇ ನಡೆಯಿಸಲ್ಪಡುವ ಕೈಗಾರಿಕೆಯಾಗಿದೆ. 
ಇದರಲ್ಲಿ ಸ್ವಯಂಚಾಲಿತ ಯಂತ್ರಗಳನ್ನು ಒಂದಾದ ನಂತರ ಇನ್ನೊಂದು ಕಾರ್ಯವನ್ನು 
ನಿರ್ವಹಿಸುವುದಕ್ಕೆ ಸರಿಯಾಗಿ ವ್ಯವಸ್ಥೆಗೊಳಿಸಿಟ್ಟು, ಈ ಸಾಲಿನ ಒಂದು ತುದಿಯಲ್ಲಿ 
ತವರದ ಹಾಳೆಗಳನ್ನು ಒಂದೊಂದಾಗಿ ಎತ್ತಿಕೊಡುವರು. ಇವು ಸರಣಿಯಲ್ಲಿ ಮುಂದಕ್ಕೆ 
ಹೋದಂತೆ ಡಬ್ಬಿಗಳ ದೇಹ ಭಾಗವು ತಯಾರಾಗುವುದು. ಹೀಗೆಯೇ ಇನ್ನೊಂದು 
ಸರಣಿಯಿಂದ ತಯಾರಿಸಲ್ಪಟ್ಟ ಮುಚ್ಚಳಗಳು ಬಂದು ಮೊದಲ ಸರಣಿಯನ್ನು ಸೇರು 
ತ್ತವೆ. ಅಲ್ಲಿ ಡಬ್ಬಿಗಳ ದೇಹಕ್ಕೆ ತಳಭಾಗದ ಮುಚ್ಚಳವು ಜೋಡಿಸಲ್ಪಟ್ಟು ಡಬ್ಬಿ 
ತಯಾರಾಗುವುದು. 

ಡಬ್ಬಿಗಳಲ್ಲಿ ತೀರ ಸಾಮಾನ್ಯವಾಗಿ ಉಪಯೋಗದಲ್ಲಿರುವ ಸ್ತಂಭಾಕಾರದ 
ನಿರ್ಮಲ ಡಬ್ಬಿಗಳ ತಯಾರಿಯ ವಿವಿಧ ಹೆಜ್ಜೆಗಳನ್ನು ಚಿತ್ರ 11-5 ರಲ್ಲಿ ಸಾಂಕೇತಿಕವಾಗಿ 
ಸೂಚಿಸಿದೆ. ಮೊತ್ತಮೊದಲು ದೇಹಭಾಗದ ತಯಾರಿಯಲ್ಲಿ, ತವರದ ಹಾಳೆಗಳನ್ನು 
ಪರೀಕ್ಷಿಸಿಕೊಂಡು ಯಂತ್ರಕ್ಕೆ ಒದಗಿಸಿಕೊಡುತ್ತಾರೆ. ಇವು ಎರಡು ಹೆಜ್ಜೆಗಳಲ್ಲಿ 
ನೀಟಕ್ಕೂ, ಅಡ್ಡಕ್ಕೂ ಸೀಳಲ್ಪಟ್ಟು ನಿರ್ದಿಷ್ಟ ಉದ್ದಗಲಗಳುಳ್ಳೆ ಆಯತಾಕಾರದ ತಗಡು 
ಗಳಾಗುವುವು. ಇದರ ಒಂದು ಕೊನೆಯ ಮೂಲೆಗಳನ್ನು ಕತ್ತರಿಸಿ ಇನ್ನೊಂದು ಕೊನೆ 
ಯಲ್ಲಿ ಎರಡು ಚಿಕ್ಕ ಸೀಳುಗಳನ್ನು ಏರ್ಪಡಿಸಿ, ತಗಡನ್ನು ಬಗ್ಗಿಸಿ ಅಂಚುಗಳನ್ನು 
ವಿರುದ್ಧ ದಿಕ್ಕುಗಳಿಗೆ ಬಾಗಿದ ಕೊಕ್ಕೆಗಳಾಗುವಂತೆ ಮಾಡುವರು. ಈ ಕೊಕ್ಕೆಗಳನ್ನು 


A 


*ಕ್ಯಾನಿಂಗ್‌'ನ ಅವಶ್ಯಕತೆಗಳು: ಖಾಲಿ ಡಬ್ಬಿಗಳು 181 


ಒಂದಕ್ಕೊಂದು ಸಿಕ್ಕಿಸಿ, ಬಡಿದು ಬಿಗಿಯಾಗಿ ಮಾಡಿ, ಫ್ಲಕ್ಸ್‌ನ ಮೂಲಕವೂ, ದ್ರವ 
ಬೆಸಿಗೆಯ ಮೂಲಕವೂ ಹಾದು ಹೋಗುವಂತೆ ಮಾಡಿ, ಉರುಳುವ ಕುಂಚಗಳಿಂದ 





ಚಿತ್ರ: 11-5 ಖಾಲಿ ಡಬ್ಬಿ ತಯಾರಿಯ ಮುಖ್ಯ ಹೆಜ್ಜೆಗಳಾ 


182 “ಕ್ಯಾನಿಂಗ್‌' ಆಹಾರ ಜೋಪಾಸನೆಯ ಒಂದು ಆಧುನಿಕ ವಿಧಾನ 


ಹೆಚ್ಚಿನ ಬೆಸಿಗೆಯನ್ನು ಒರಸಿ ತೆಗೆದು ವಾಯುವಿನಿಂದ ತಣಿಸುವರು. ಹೀಗೆ ಮಾಡಿದಾಗ 
ಹಾಳೆಯು ಟೊಳ್ಳು ಸ್ವಭವಾಗುವುದು. ಬೆಸಿಗೆ ಮಾಡಿದ ಭಾಗವೇ ಡಬ್ಬಿಯ ಬದಿಯ 
ಜೋಡಣೆ sake ಪಾರ್ಶ್ವಬಂಧ. ಆಮೇಲೆ ಈ ಸ್ತಂಭದ ನಡ ಕೊನೆಗಳಲ್ಲಿ 
ಹೊರಮುಖವಾಗಿ ಮಾಲಿರುವ ಅಂಚನ್ನು ಒತ್ತುವ ಯಂತ್ರದಿಂದ ರಚಿಸಿಕೊಳ್ಳುವರು. 
ಈಗ ಇದರ ಒಂದು ತುದಿಯ ಮೇಲೆ ಮೊದಲೇ ತಯಾರಿಸಲ್ಪಟ್ಟ ಮುಚ್ಚಳವನ್ನಿರಿಸಿ, 
ದ್ವಿಬಂಧ ಕ್ರಮದಿಂದ ಜೋಡಿಸುವರು. ಕೊನೆಯದಾಗಿ, ಈ ಡಬ್ಬಿ! ಗಳನ್ನು ವಾಯುವಿನ 
ಒತ್ತಡಕ್ಕೆ ಗುರಿಪಡಿಸಿ ಅದು ಸೋರುವುದಿಲ್ಲವೆಂದು ಖಚಿತಪಡಿಸಿಕೊಂಡು ಪೆಟ್ಟಿಗೆ 
ಗಳಲ್ಲರಸಿ ಸಂಗ್ರಹಿಸುವರು. ಮುಚ್ಚಳಗಳನ್ನು ತಯಾರಿಸಲು, ತವರದ ಹಾಳೆಯನ್ನು 
ಓರೆಕೋರೆಯಾದ ಪಟ್ಟೆಗಳಾಗಿ ಕತ್ತರಿಸಿ, ಪ್ರತಿಯೊಂದು ಪಟ್ಟಿಯಲ್ಲಿ ಅನೇಕ ವೃತ್ತಾ 
ಕಾರದ ತುಂಡುಗಳನ್ನು ತೆಗೆಯುವರು. ಈ ತುಂಡುಗಳಲ್ಲಿ ವಿಕಸನ ವಲಯಗಳು 
ಉಂಟಾಗುವಂತೆ ಒತ್ತಿ, ಅಂಚುಗಳನ್ನು ವಕ್ರವಾಗಿ ಬಗ್ಗಿಸುವರು. ಆಮೇಲೆ ಈ ವಕ್ಫ 
ಅಂಚಿನಲ್ಲಿ ರಬ್ಬರ್‌ ದ್ರವವನ್ನು ಸುತ್ತಲೂ ಇರುವಂತೆ ಸುರಿದು, ಒಣಗಿಸಿ, ದೇಹಭಾಗಕ್ಕೆ 
ಜೋಡಿಸುವ ಯಂತ್ರಕ್ಕೆ ಕಳುಹಿಸುವರು. 





ಚಿತ್ರ: 11-6 ಚಪ್ಪಟೆಯಾದ ಖಾಲಿ ಡಬ್ಬಿಯ ದೇಹ ಭಾಗಗಳನ್ನು ರೂಪುಗೊಳಿಸಿ ಬುಡದ 
ಮುಚ್ಚಳವನ್ನು ಜೋಡಿಸುವುದು. 


ಮೇಲೆ ಹೇಳಿದ ರೀತಿಯಲ್ಲಿ ತಯಾರಿಸಲ್ಪಟ್ಟ ಡಬ್ಬಿಗಳನ್ನು ಪೆಟ್ಟಿಗೆಗಳಲ್ಲಿ ಅಹಾರ ' 
ಜೋಪಾಸಕರಿಗೆ ಒದಗಿಸಬಹುದು. ದೂರದ ಕ್ಯಾನಿಂಗ್‌ ಕಾರ್ಬಾನೆಗಳಿಗೆ ಡಬ್ಬಿಗಳನ್ನು 


ಕ್ಯಾನಿಂಗ್‌'ನ ಅವಶ್ಯಕತೆಗಳು : ಖಾಲಿ ಡಬ್ಬಿಗಳು ; 183 


ಸರಬರಾಜು ಮಾಡುವಾಗ, ಡಬ್ಬಿಯ ದೇಹಭಾಗವನ್ನು ಫ್ಲಾಂಜಿಂಗ್‌ ಮಾಡುವ ಮೊದಲೇ 
ಒತ್ತಿ ಚಪ್ಪಟೆಯಾಗಿ ಮಾಡಿ ಒಂದೊಂದು ದೇಹಭಾಗಕ್ಕೆ ಎರಡೆರಡರಂತೆ ಮುಚ್ಚಳ 
ಗಳನ್ನು ಒದಗಿಸುವರು. ಇವುಗಳನ್ನು ಕ್ಯಾನಿಂಗ್‌ ಕಾರ್ಬಾನೆಗಳಲ್ಲಿಯೇ ಜೋಡಿಸಿ 
ಕೊಂಡರಾಯಿತು. ಹೀಗೆ ಮಾಡುವುದರಿಂದ ಡಬ್ಬಿಗಳ ಸಾಗಾಟವು ಸುಲಭವೂ 
ಅಗ್ಗವೂ ಆಗುತ್ತದೆ. ಕ 

ಡಬ್ಬಿಯ ಮುಚ್ಚಳಗಳ ಅಂಚಿನಲ್ಲಿ ಉಪಯೋಗಿಸುವ ರಬ್ಬರ್‌ ಮಿಶ್ರಣದ 
ವಿಚಾರವಾಗಿ ಒಂದು ಮಾತು. ಈ ಮಿಶ್ರಣವು ಮುಚ್ಚಳದ ವಕ್ರ ಅಂಚಿನಲ್ಲಿ ಏಕ 
ಪ್ರಕಾರವಾಗಿ, ಎಡೆಬಿಡದೆ, ಹಂಚಿರತಕ್ಕದ್ದು. ಸುಮಾರು 20 ಸಾವಿರ ಡಬ್ಬಿಗಳ 
 ಮುಚ್ಚಳಗಳಿಗೆ ಒಂದು ಗ್ಯಾಲನ್‌ ದ್ರಾವಣವು ಸಾಕು. ದ್ವಿಬುಧದ ಮೂಲಕ 
ವಾಯು ಮತ್ತು ಅಣುಜೀವಿಗಳು ಒಳಸೇರದಂತೆ ಮಾಡಲು ಈ ಮಿಶ್ರಣವೇ ಸಹಾಯ 
ಕಾರಿಯಾಗುತ್ತದಾದರೂ, ದ್ವಿಬಂಧದಲ್ಲಿ ಗುರುತರವಾದ ನ್ಯೂನತೆಗಳಿದ್ದಲ್ಲಿ ರಬ್ಬರ್‌ ` 
ಮಿಶ್ರಣದಿಂದ ಅವು ನಿವಾರಣೆಯಾಗುವುವೆಂದು ಅಪೇಕ್ಷಿಸಕೂಡದು. ಈ ಮಿಶ್ರಣವು 
ವಿಷರಹಿತವಾಗಿಯೂ, ಆಹಾರಕ್ಕೆ ವಾಸನೆ, ರುಚಿಗಳನ್ನು ಕೊಡದಿರುವಂತಹದ್ದಾಗಿಯೂ, 
ಉಪ್ಪತಾಮಾನವು ಸಂಸ್ಕರಣಮಟ್ಟದಲ್ಲಿರುವಾಗಲೂ ಸ್ಥಿರವಾಗಿರುವಂತಹ ಗುಣವುಳ್ಳ 
ದ್ಹಾಗಿಯೂ ಇರಬೇಕು. 


ಲೇಸದ ಆವರಣವಿರುವ ಆಹಾರ ಡಬ್ಬಿಗಳು: ಡಬ್ಬಿಗಳ ಒಳಮೈಯು 
ಆಹಾರದಿಂದ ಕೊರೆಯಲ್ಪಡುವುದನ್ನೂ, ಹೊರಮೈಯು ವಾತಾವರಣದ ತೇವದಿಂದ 
ತುಕ್ಕು ಹಿಡಿಯುವುದನ್ನೂ ತಡೆಗಟ್ಟುವುದಕ್ಕಾಗಿ, ಅವುಗಳಿಗೆ ಎವಿಧ ರೀತಿಯ ಲೇಪಗಳ 
ಆವರಣ ಕೊಡುವುದು ಇತ್ತೀಚೆಗಿನ ಒಂದು ವಿಧಾನ. ಇಂತಹ ಲೇಪಗಳು ಕೆಲವು 
ರಾಸಾಯನಿಕ ಪದಾರ್ಥಗಳಿಂದೊಡಗೂಡಿದ ಸಾವಯವ ಪದಾರ್ಥಗಳಿಂದ ತಯಾರಿಸಲ್ಬ 
ಟ್ಟಿರುತ್ತವೆ. ಡಬ್ಬಿಯೊಳಗೆ ಜೋಪಾಸನೆ ಮಾಡಲ್ಪಡುವ ಆಹಾರದ ಗುಣಲಕ್ಷಣಗಳನ್ನ 
ನುಲಕ್ಷಿಸಿ ಬೇರೆ ಬೇರೆ ಲೇಪಗಳನ್ನು ಒಳಮೈಗೆ ಆವರಣ ಕೊಡಲು ಉಪಯೋಗಿಸುವರು. 


ಇಂತಹ ಲೇಪಗಳನ್ನು ಈ ಕೆಳಗಿನ ಗುಂಪುಗಳಾಗಿ ವರ್ಗೀಕರಿಸಬಹುದು ; 
(1) 'ವಿನ್ಯಾಲ್‌' ಲೇಪಗಳು - ಇವು ವಿನ್ಕಾಲ್‌ ಕ್ಲೊರೈಡ್‌ ಅಥವಾ ವಿನ್ಯಾಲ್‌ 
ಅಸಿಟೇಟ್‌ ಮೊದಲಾದ ಪದಾರ್ಥಗಳ ರೂಪಾಂತರಗಳಾಗಿದ್ದು, ಉತ್ತಮ ರಾಸಾಯನಿಕ 
ನಿರೋಧಕ ಶಕ್ತಿಯುಳ್ಳವಾಗಿವೆ. ಆದರೆ ಅಧಿಕ ಉಷ್ಣತೆಗಳಲ್ಲಿ ಮೃದುವಾಗುವ 
ಸ್ವಭಾವ ಇವುಗಳ ಮುಖ್ಯ ಕೊರತೆಯಾಗಿರುತ್ತದೆ. (2) "ಫಿನಾಲಿಕ್‌'ಲೇಪಗಳು - 
ಫಿನಾಲ್‌ ಫೊರ್ಮಾಲ್ಡಿಹೈಡ್‌ನ ಬಹುರೂಪಗಳಿಂದ ಇಂಥ ಲೇಪಗಳು ತಯಾರಿಸಲ್ಪಡು 
ವುವು. ಗಂಧಕದ ರಾಸಾಯನಿಕ ವರ್ತನೆಯನ್ನು ಇವು ಚೆನ್ನಾಗಿ ತಡೆಗಟ್ಟುತ್ತವೆ. ಆದರೆ 
ಇವುಗಳನ್ನುಪಯೋಗಿಸಿದ ಡಬ್ಬಿಗಳ ಆಹಾರಕ್ಕೆ ಸ್ಥ ಲ್ಪ ಥಿನಾಲ್‌ನ ವಾಸನೆ ಬರುವ 
ಸಂಭವವಿದೆ. (3) "ಓಲಿಯೋ ರೆಸಿನ್‌' ಲೇಪಗಳು - ಈ ವರ್ಗದವು ವಾಸನೆ, ರುಚಿ 


184 “ಕ್ಯಾನಿಂಗ್‌' ಆಹಾರ ಜೋಪಾಸನೆಯ ಒಂದು ಅಧುನಿಕ ನಿಧಾನ 


ರಹಿತವಾಗಿದ್ದು ಇತರ ವಿಧದವುಗಳಿಗಿಂತ ಅಗ್ಗವಾಗಿವೆ. ರಾಸಾಯನಿಕ ಸ್ಥಿರತೆಯೂ 
ಉತ್ತಮವಿದ್ದು, ಸ್ವಲ್ಪ ಬದಲಾವಣೆಯಿಂದ ಬೇಕಾದಂತಹ ಲೇಪವನ್ನು ತಯಾರಿಸಲು 
ಅನುಕೂಲವಾಗಿವೆ. ಈ ಗುಣಗಳಿಂದಾಗಿ ಈ ವರ್ಗದವು ಬಹುವಾಗಿ ಉಪಯೋಗದಲ್ಲಿ 
ಬಂದಿವೆ. (4) 'ಎಪಾಕ್ಸೈಡ್‌' ಲೇಪಗಳು - ಇವು: ತೀರ ಇತ್ತೀಚೆಗೆ ಬಳಕೆಯಲ್ಲಿ 

ಂದವು, ಇವುಗಳಿಗೆ ಆಮ್ಲ ಹಾಗೂ ಗಂಧಕಗಳೆರಡನ್ನೂ ನಿರೋಧಿಸುವ ಶಕ್ತಿಯಿದೆ. 
ಆದರೆ ಇವುಗಳ ಆವರಣಗಳನ್ನು ತವರದ ಹಾಳೆಗೆ ಕೊಡುವ ರೀತಿಯು ಬೇರ ಲೇಪಗಳಿ 
ಗಿಂತ ಕ್ಲಿಷ್ಟವಾಗಿದೆ. ಇವಲ್ಲದೆ ಕೆಲವು ನಿರವಯವ ವರ್ಗದ ಆವರಣಗಳನ್ನೂ ತವರದ 
ಹಾಳೆಗಳಿಗೆ ಕೊಡುವ ರೀತಿಗಳಿವೆ. ಆದರೆ ಇಂತಹವು ಮೇಲೆ ಹೇಳಿದವುಗಳಷ್ಟು 
. ಪ್ರಚಾರದಲ್ಲಿಲ್ಲ. po 


ತವರದ ಹಾಳೆಗಳಿಗೆ ಲೇಪವನ್ನು ಕೊಟ್ಟು ಇಂತಹ ಹಾಳೆಗಳಿಂದ ಡಬ್ಬಿಗಳನ್ನು 
ತಯಾರಿಸುವುದು ಒಂದು ವಿಧಾನವಾದರೆ, ಡಬ್ಬಿಗಳನ್ನು ರಚಿಸಿಕೊಂಡ ನಂತರ ಅವುಗಳಿಗೆ 
ತುಂತುರು ವಿಧಾನದಿಂದ ಲೇಪ ಕೊಡುವುದು ಇನ್ನೊಂದು ಕ್ರಮ. ಮೊದಲಿನ ವಿಧಾನ 
ವನ್ನು ಅನುಸರಿಸಿದಾಗ, ಲೇಪ ಕೊಟ್ಟ ಹಾಳೆಗಳಿಂದ ಡಬ್ಬಿಗಳನ್ನು ತಯಾರಿಸುವ 
ಸಂದರ್ಭದಲ್ಲಿ ಜೋಡಿಸಿದ ಭಾಗದಲ್ಲೂ, ಘರ್ಷಣೆಗೀಡಾದ ಭಾಗಗಳಲ್ಲೂ ಲೇಪವು 
ನಷ್ಟವಾಗುವ ಸಾಧ್ಯತೆಯಿದೆ. ತುಂತುರು ಲೇಪ ವಿಧಾನದಲ್ಲಿ ಈ ಕೊರತೆಯಿರುವುದಿಲ್ಲ. 


ಆಹಾರ ಡಬ್ಬಿಗಳಿಗೆ ಉಪಯೋಗಿಸಲ್ಪಡುವ ಲೇಪನಗಳಲ್ಲಿ ಕೆಲವು ಗುಣವಿಶೇಷಣ 
ಗಳಿರುವುದು ಅವಶ್ಯ, ಮೊದಲನೆಯದಾಗಿ, ಈ ಲೇಪಗಳು ವಿಷವಸ್ತು ಅಥವಾ 
ಹಾನಿಕರ ಪದಾರ್ಥಗಳಾಗಿರಬಾರದು. ಎರಡನೆಯದಾಗಿ, ಲೇಷವು ತವರದ ಹಾಳೆಗೆ 


, ಗಟ್ಟಿಯಾಗಿ ಅಂಟುವ ಗುಣವುಳ್ಳದ್ದಾಗಿರಬೇಕು. ಅಲ್ಲದೆ, ಅಧಿಕ ಉಷ್ಣತೆಗಳಲ್ಲಿಯೂ, 
ರಾಸಾಯನಿಕವಾಗಿ ವಿಭಜನೆ ಹೊಂದಬಾರದು. ಆಹಾರ ಪದಾರ್ಥಗಳಿಗೆ ವಾಸನೆ, ` 


ರುಚಿ, ಬಣ್ಣಗಳನ್ನು ಬಿಟ್ಟುಕೊಡುವಂತಹ ಲೇಪಗಳು  ಯೋಗ್ಯವೆನಿಸುವುದಿಲ್ಲ. 

ಹಾಗೆಯೇ ಆಹಾರದೊಂದಿಗೆ ರಾಸಾಯನಿಕವಾಗಿ ವರ್ಶಿಸಬಾರದಲ್ಲದೆ, ಆಹಾರದಲ್ಲಿನ 
ದ್ರವಗಳಲ್ಲಿ ಕರಗಬಾರದು. ಸಾಕಷ್ಟು ಕಠಿಣವಾಗಿದ್ದು ಸ್ಥಿತಿಸ್ಥಾಪಕ ಗಂಣವುಳ್ಳವಾಗಿರ 
ಬೇಕು. ಕಾಲಕ್ರಮೇಣ ಅಥವಾ ಸಂಸ್ಕರಣೋಷ್ಟತೆಗಳಲ್ಲಿ ತವರದ ಹಾಳೆಯಿಂದ 
ಸುಲಿದು ಹೋಗುವಂಥವೂ, ಒಡೆದು ಬೇರೆಯಾಗುವಂಥವೂ, ಆಹಾರ ಡಬ್ಬಿಗಳಲ್ಲಿ 
ಉಪಯೋಗಿಸಲು ಅನರ್ಹವಾಗುತ್ತವೆ. 


ಲೇಪಾವರಣಗಳನ್ನು ಎಲ್ಲ ಆಹಾರಗಳ ಡಬ್ಬಿಗಳಿಗೂ ಉಪಯೋಗಿಸಬೇಕಾಗು 
ವುದಿಲ್ಲ. ತುಂಬ ಆಮ್ಲಾಯವಾಗಿದ್ದು ತವರವನ್ನು ಕೊರೆಯುವ ಗುಣವುಳ್ಳ ಆಹಾರ 
ಪದಾರ್ಥಗಳ ಡಬ್ಬಿಗಳಿಗೂ, ಗಂಧಕದ ಅಂಶವಿದ್ದು ಡಬ್ಬಿಯ ಒಳಮೆ ಯಲ್ಲಿ ಕಂದು 
: ಅಥವಾ ಕಪ್ಪಗಿನ ವಿವರ್ಣತೆಯನ್ನುಂಟುಮಾಡುವ (ಮತ್ಕೋತ್ಸನ್ನಗಳಂತಹ) ಆಹಾರ 


ಜಾನೆ 


ಕ್ಯಾನಿಂಗ್‌`ನ ಅವಶ್ಯಕತೆಗಳು : ಖಾಲಿ ಡಬ್ಬಿಗಳು _ 4 185 


ಗಳ ಡಬ್ಬಿಗಳಲ್ಲಿಯೂ, ಯೋಗ್ಯ ಲೇಪಗಳ ಆವರಣಗಳಿದ್ದರೆ, ' ತುಂಬ ಅನುಕೂಲ 
ವಾಗುತ್ತದೆ. ಲಿಪ್ತಡಬ್ಬಿಗಳನ್ನು ಉಪಯೋಗಿಸುವಾಗ ಎರಡು ವಿಷಯಗಳನ್ನು 
ನೆನಪಿನಲ್ಲಿಟ್ಟುಕೊಳ್ಳುವುದು ಅಗತ್ಯ. ಯಾವುದೊಂದು ವಿಶಿಷ್ಟ ಆಹಾರಕ್ಕೆ ಯೋಗ್ಯ 
ವಾದ ಲೇಪವುಳ್ಳ ಡಬ್ಬಿಗಳನ್ನೇ ಉಪಯೋಗಿಸಬೇಕಲ್ಲದೆ, ಯಾವುದಾದರೊಂದು ಬೇರೆ 
ಗುಣಧರ್ಮವುಳ್ಳ ಲೇಪವಿರುವ ಡಬ್ಬಿಯನ್ನಾಗಲಿ ಮುಚ್ಚಳವನ್ನಾಗಲಿ ಉಪಯೋಗಿ 
ಸಿದರೆ ಆಹಾರವು ಕೆಡುತ್ತದೆ. ಲೇಪವಿರುವ ಡಬ್ಬಿಗಳಲ್ಲಿ ಲೇಪದ ಆವರಣಕ್ಕೆ ಧಕ್ಕೆ 
ಯಾದರೆ ಅಂತಹ ಭಾಗದಲ್ಲೇ ಆಹಾರವು ತವರ ಅಥವಾ ಉಕ್ಕಿನ ಸಂಪರ್ಕಕ್ಕೆ 
ಬರುವುದರಿಂದ ಕೊರೆತವು ಅಲ್ಲಿಯೇ ಕೇಂದ್ರೀಕೃತವಾಗಿ ಆಳವಾದ ಕೊರತವುಂಟಾದೀತು. 
ಆದ್ದರಿಂದ ಲೇಪವು ಕೆಡದಂತೆ ಎಚ್ಚರಿಕೆ ವಹಿಸುವುದು ಅಗತ್ಯ. 


ಇತರ ಅಹಾರ ಡಬ್ಬಿಗಳು: ಉರುಟು ಸ್ತಂಭಾಕಾರದ ಡಬ್ಬಿಗಳೇ ಅತಿ 
ಹೆಚ್ಚು ಉಪಯೋಗದಲ್ಲಿದ್ದರೂ, ಬೇರೆ ಆಕೃತಿಯ ಡಬ್ಬಿಗಳನ್ನೂ ಆಹಾರ ಜೋಪಾಸನೆ 
ಯಲ್ಲಿ ಅಲಕ್ಷಿಸುಮಶಿಲ್ಲ. ಇಂತಹವನ್ನು ತಯಾರಿಸುವ ವಿಧಾನದಲ್ಲಿ ಮಾತ್ರ ಅಷ್ಟಿಷ್ಟು 
ವೃತ್ಯಾಸವಿರಬಹುದು. 


ತವರದ ಹಾಳೆಗಳಿಂದಲೇ ರಚಿಸಲ್ಪಡುವ ,ದೀರ್ಫವೃತ್ತಾಕಾರದ ಡಬ್ಬಿಗಳು ಚಿಕ್ಕ 
ಮಾನುಗಳ ಜೋಪಾಸನೆಯಲ್ಲಿ ತುಂಬ ಬಳಕೆಯಲ್ಲಿವೆ. ಇವುಗಳ ದೇಹಭಾಗವು ಒಂದೇ 
ಲೋಹದ ತುಂಡಿನಿಂದ ಮಾಡಲ್ಪಟ್ಟಿದ್ದು ಬುಡದಲ್ಲಿ ಮುಚ್ಚಳದ ಅಗತ್ಯವಿರುವುದಿಲ್ಲ. 
ಅಲ್ಲದೆ ಡಬ್ಬಿಯ ದೇಹ ಭಾಗದಲ್ಲಿ ಪಾಶ ರ್ಯ ಬಂಧವೂ ಇರುವುದಿಲ್ಲ. ಇಂಥವುಗಳ 
ದೇಹ ಭಾಗವನ್ನು ಮೃದುವಾದ ಉಕ್ಕಿನ ಹಾಳೆಗಳಿಂದ ರಚಿಸಿರುತ್ತಾರೆ. ಒಂದೇ 
ಹಾಳೆಯ ತುಂಡನ್ನು ಆಳವಾಗಿ ಅಚ್ಚೊತ್ತುವುದರಿಂದ ಈ ಭಾಗವು ತಯಾರಿಸಲ್ಪಡು 
ವುದರಿಂದ ಇದರಲ್ಲಿ ಜೋಡಣೆಯೇ ಇರುವುದಿಲ್ಲ.. ಇವುಗಳಲ್ಲಿ ಆಹಾರವನ್ನು ತುಂಬಿಸಿದ 
ನಂತರ ಮೇಲ್ಭಾಗದ ಮುಚ್ಚಳವನ್ನು ಮಾತ್ರ ದ್ವಿಬಂಧ ವಿಧಾನದಿಂದ ಜೋಡಿಸಿಕೊಳ್ಳು 
ವರು. ಚೌಕ ಅಥವಾ ಆಯತಾಕಾರದ ಚಪ್ಪಟೆಯಾದ ಡಬ್ಬಿಗಳ ರಚನೆಯೂ 
ಸುಮಾರಾಗಿ ಹೀಗೆಯೇ ಇರುತ್ತದೆ. ಇವುಗಳ ಮೂಲೆಗಳು ವಕ್ರವಾಗಿರಬೇಕಲ್ಲದೆ 
` ಚೂಪಾಗಿರತಕ್ಕದ್ದಲ್ಲ. 


ಪಿರಮಿಡ್‌ ಆಕೃತಿಯ ಡಬ್ಬಿಗಳನ್ನು ಹದಗೊಳಿಸಲ್ಪಟ್ಟ ಗೋಮಾಂಸ ಅಥವಾ 
ಕೋಳಿಯ ಮಾಂಸದಂತಹ ಶುಷ್ಕ ಆಹಾರಗಳ ಜೋಪಾಸನೆಯಲ್ಲಿ ಉಪಯೋಗಿಸು 
ತ್ತಾರೆ. ಇವು ಮೂರು ತಗಡುಗಳಿಂದ ಮಾಡಲ್ಪಟ್ಟಿರುತ್ತವೆ. ದೇಹದ ಭಾಗದಲ್ಲಿ 
ಬೆಸಿಗೆ ಮಾಡಲ್ಪಟ್ಟ ಪಾರ್ಶ್ವಬ:ಧವಿರುತ್ತದೆ. ಖಾಲಿ ಡಬ್ಬಿಯ ತಯಾರಕರು ಜೋಡಿ 
ಸುವ ತಳಭಾಗದ ಮುಚ್ಚಳವು ಆಯತಾಕಾರದಿದ್ದು, ಇನ್ನೊಂದು ತುದಿಯ ಮುಚ್ಚಳ 


186 *ಕ್ಯಾನಿಂಗ್‌' ಆಹಾರ ಜೋಪಾಸನೆಯ ಒಂದು ಆಧುನಿಕ ವಿಧಾನ 


ಕ್ಕಿಂತ ಚಿಕ್ಕದಾಗಿರುತ್ತದೆ. ಎರಡೂ ಮುಚ್ಚಳಗಳು ದ್ವಿಬಂಧ ಕ್ರಮದಿ:ದಲೇ ಜೋಡಿ 
ಸಲ್ಪಡುತ್ತವೆ. 

















ಕೋಷ್ಟಕ 11-1 
ಭಾರತದ ಕೆಲವು ಆಹಾರೆ ಡಬ್ಬಿಗಳೆ ಅಳೆತೆಗಳು 
ಒಳ ಘ ಮಾಣ 

ಡಬಿ ವ್ಯಾವಹಾರಿಕ ಅಳತೆಗಳು ವ ತೆ | ದ್ರವ 7 ಪಲ್‌ 

N ಮಿಮಿ ್ಞಾನ್‌ಗಳಲ್ಲಿ | ಲೀಟರ್‌. : 

4-02 .' 301 x 109 1 | 40 46 | 130 ' 
8-oz 301 x 206 | ಕಥ | 1೪ | 88.1 

1 1b ಜಾಮ್‌ 301 x 309 771! 90 , 12.3 350: 


1 10 ಬೆಣ್ಣೆ 401 x 300 102 | 76 18.0 510 | 


| 
| 
710. 1 ಟಾಲ್‌. 301 x 409 71 | 116 | 16.2 sio \ 
,A~2 307 x 408 87 | 114 |20.1 570 


A-2}% 401x411 102 | 343 | 2929 850 
14-oz ಸಾರೀಕರಿ 

ಸಿದ ಹಾಲು/ 301 x 302.25 | 77 80 10.6 300 
A-10 | 603 x 700 109 | 3095 





ಕೆಲವು ದೇಶಗಳಲ್ಲಿ ಅಲ್ಕುಮಿನಿಯಮ್‌ ಲೋಹದಿಂದ ತಯಾರಿಸಲ್ಪಟ್ಟ ಡಬ್ಬಿ 
ಗಳು ಆಹಾರ ಜೋಪಾಸನೆಯಲ್ಲಿ ತುಂಬ ಉಪಯೋಗದಲ್ಲಿವೆ. ಇವು ಆಳವಾಗಿ 
ಅಚ್ಚೊತ್ತಿ ತಯಾರಿಸುವುದಕ್ಕೆ ಉಕ್ಕಿನ ಹಾಳೆಗಳಿಗಿಂತ ಅನುಕೂಲ, ತೂಕದಲ್ಲಿ ಹಗುರ 
ವಾಗಿದ್ದು, ಆಹಾರಕ್ಕೆ ಸೇರಿದರೂ ಅಪಾಯಕಾರಿಯಾಗಿಲ್ಲದಿರುವುದು, ತೆರೆಯಲು 
ಸುಲಭವಾಗಿರುವುದು, ಗಂಧಕದಿಂದ ಪರಿಣಾಮ ಹೊಂದದಿರುವುದು, ಆಹಾರಕ್ಕೆ 
"ಲೋಹರುಚಿ'ಯನ್ನು ಕೊಡದಿರುವುದು, ಅಲ್ಕುಮಿನಿಯಮ್‌ ಡಬ್ಬಿ ) ಗಳ ವಿಶೇಷ 
ಸದ್ಗುಣಗಳು, ಆದರೆ ಇವಕ್ಕೆ ಹೊರಗಿನ ಹೊಡೆತಗಳನ್ನು ಎದುರಿಸುವ ಶಕ್ತಿ ತವರದ 
ಹಾಳೆಯ ಡಬ್ಬಿಗಳಿಗಿಂತ ತುಂಬ ಕಡಮೆಯಿರುವುದರಿಂದ. ಇವುಗಳನ್ನು ಅತ್ತಿತ್ತ ಎತ್ತಿಡು 


$ 


| 


ವಾಗಲೂ, ಸಾಗಿಸುವಾಗಲೂ, ಉಷ್ಣಸಂಸ್ಕರಣ ಕಾಲದಲ್ಲೂ, ವಿಶೇಷ ಎಚ್ಚರಿಕೆಯನ್ನು . 


ವಹಿಸಬೇಕಾಗುತ್ತದೆ.. ಆಮ್ಲಗಳ ಕೊರೆತವನ್ನು ಎದುರಿಸುವ ಶಕ್ತಿ ಅಲ್ಕುಮಿನಿಯಮ್‌ಗೆ 
ತವರದಷ್ಟಿರುವುದಿಲ್ಲ. 


ಡಬ್ಬಿಗಳ ದೇಹಭಾಗ ಮತ್ತು ಮುಚ್ಚಳಗಳು ಬೇರೆ ಬೇರೆ ಲೋಹಗಳಿಂದಾಗಲಿ 
ವಿಷಮ ಪದಾರ್ಥಗಳಿಂದಾಗಲಿ ರಚಿಸಲ್ಪಟ್ಟಿದ್ದರೆ, ಅಂತಹ ಡಬ್ಬಿಗಳನ್ನು ಸಂಯುಕ್ತ 
ಡಬ್ಬಿಗಳು ಎನ್ನುತ್ತಾರೆ. 'ಪ್ಲಾಸ್ಟಿಕ್‌'ನಿಂದ ರಚಿಸಲ್ಪಟ್ಟ ದೇಹಕ್ಕೆ ಲೋಹದಿಂದ 
ಮಾಡಲ್ಪಟ್ಟ ಮುಚ್ಚಳ ಜೋಡಿಸಿದ ಡಬ್ಬಿಗಳು ಇಂಥವು. ಇವುಗಳ ಮುಚ್ಚಳ 


*ಕ್ಯಾನಿಂಗ್‌'ನ ಅವಶ್ಯಕತೆಗಳು : ಖಾಲಿ ಡಬ್ಬಿಗಳು pO 187 


ಜೋಡಣೆಯು ದ್ವಿಬಂಧ ಕ್ರಮಕ್ಕೆ ಅನುಕೂಲವಲ್ಲ. ಹೀಗಾಗಿ ಇವುಗಳಲ್ಲಿನ ಆಹಾರವು 

ಅಷ್ಟು ಭದ್ರವಾಗಿ ಹೊರವಾತಾವರಣದ ಸಂಪರ್ಕದಿಂದ ಪ್ರತ್ಶೇಕಿಸಲ್ಪಡದೆ ಇರುವುದ 

ರಿಂದ, ಈ ಡಬ್ಬಿಯ ಆಹಾರಗಳು ತವರದ ಹಾಳೆಯ ಡಬ್ಬಿಯ ಆಹಾರಗಳಷ್ಟು 

ದೀರ್ಫಕಾಲ ಬಾಳಲಾರವು. ಆದರೂ ಕೆಲವೊಂದು ಜಾತಿಯ, ವಿಶೇಷವಾಗಿ ಶುಷ್ಕ 

ವಾದ ಪುಡಿಗಳಂತಹ, ಅಹಾರಗಳ ಜೋಪಾಸನೆಗೆ ಈ ಡಬ್ಬಿಗಳನ್ನು ಉಪಯೋಗಿಸಿ 
ಕೊಳ್ಳಬಹುದು. 


ಕೆಲವು ಸಾಮಾನ್ಯ ಡಬ್ಬಿಗಳ ಅಳತೆಗಳು: ಆಹಾರದ ಡಬ್ಬಿಗಳ ಅಳತೆ 
ಗಳು ಪ್ರತಿದೇಶದಲ್ಲೂ ಕೈಗಾರಿಕಾ ಕ್ಷೇತ್ರಗಳಲ್ಲಿ ನಿಷ್ಕರ್ಪಿತವಾಗಿರುತ್ತವೆ. ಭಾರತದಲ್ಲಿ 
ಆಹಾರ ಜೋಪಾಸನೆಗಾಗಿ ಬಳಕೆಯಲ್ಲಿರುವ ಕೆಲವು ಡಬ್ಬಿಗಳ ಅಳತೆಗಳನ್ನು ಕೋಷ್ಟಕ . 
11-1 ರಲ್ಲಿ ತೋರಿಸಿದೆ. 


ಅಧ್ಯಾಯ 12 


ಆಹಾರ ಪದಾರ್ಥಗಳು 


ಕ್ಯಾನಿಂಗ್‌ ವಿಧಾನದ ಮುಖ್ಯ ಉದ್ದೇಶವೇ ಆಹಾರ ಪದಾರ್ಥಗಳನ್ನು ದೀರ್ಫ 
ಕಾಲ ಕೆಡದಂತೆ ಜೋಪಾಸನೆ ಮಾಡಿಟ್ಟುಕೊಳ್ಳುವುದು ಎಂದ ಮೇಲೆ, ಇದರ 
ಅವಶ್ಯಕತೆಗಳಲ್ಲಿ ಕಚ್ಚಾ ಆಹಾರ ವಸ್ತುಗಳೇ ಅತಿ ಮುಖ್ಯವಾದುವೆಂದು ಪುನಃ ಒತ್ತಿ 
ಹೇಳಬೇಕಾಗಿಲ್ಲ. ಕ್ಯಾನಿಂಗ್‌ ಕೈಗಾರಿಕೆಗಳು ಸ್ಥಾಪಿಸವಾಗಬೇಕಾದರೆ ಆ ಸ್ಮಳದ 
ಸಮಾಪದಲ್ಲಿ ಅಥವಾ ಆಸುಪಾಸಿನಲ್ಲಿ ಯಾವುದೊಂದು ಆಹಾರ ಪದಾರ್ಥವು ಹೆಚ್ಚು 
ಪ್ರಮಾಣದಲ್ಲಿ ಉತ್ಪಾದನೆಯಾಗುತ್ತಿದ್ದು R ಜೋಪಾಸನೆಗೆ ಸಾಕಷ್ಟು ಆಹಾರವು 
ಯೋಗ್ಯಬೆಲೆಗೆ ಸಿಗುವಂತಿರಬೇಕು. ಆಹಾರ ಪದಾರ್ಥಗಳ ಗುಣಲಕ್ಷಣಗಳು ಕ್ಯಾನಿಂಗ್‌ 
ವಿಧಾನದಿಂದ ಜೋಪಾಸನೆ ಮಾಡಲು ಯೋಗ್ಯವಾಗಿರಬೇಕು. ಅಲ್ಲದೆ ಡಬ್ಬಿಗಳಲ್ಲಿ 
ಸಂರಕ್ಷಿಸಲ್ಪಟ್ಟ ಈ ಆಹಾರಗಳಿಗೆ ದೇಶ ವಿದೇಶಗಳಲ್ಲಿ ಬೇಡಿಕೆಯು ಪ್ರಬಲವಾಗಿರಬೇಕು. 
ಉತ್ತಮವಾದ ಡಬ್ಬಿಯ ಆಹಾರದ ಉತ್ಪಾದನೆಗೆ ಒಳ್ಳೆಯ ಕಚ್ಚಾ ಆಹಾರ ವಸ್ತುಗಳೇ 
ಮೂಲಾಧಾರವೆ:ಬುದನ್ನು ಮರೆಯಲಾಗದು. 


ಅಹಾರ ವಸ್ತುಗಳ ವರ್ಗೀಕರಣ: ಕ್ಕಾನಿಂಗ್‌ಗೆ ಉಪಯೋಗಿಸಲ್ಪಡುವ 
ಆಹಾರ ವಸ್ತುಗಳನ್ನು ಅವುಗಳ ಉಶ್ಪಾದನಾ ಮೂಲಕ್ಕೆ ಅನುಸಾರವಾಗಿ ವಿಂಗಡಿಸಿ 
ಈ ಕೆಳಗಿನಂತೆ ಸೂಚಿಸಬಹುದಾಗಿದೆ : 

1) ಕೃಷಿಯ ಉತ್ಪನ್ನಗಳು - ಹಣ್ಮುಹಂಪಲುಗಳು : ಉಷ್ಣವಲಯದ 
ಮತ್ತು ಸಮಶೀತೋಷ್ಣವಲಯದ ಅನೇಕ ಜಾತಿಯ ಹಣ್ಣುಹಂಪಲುಗಳನ್ನು ಡಬ್ಬಿ 
ಜೋಪಾಸನೆಯಲ್ಲಿ ಉಪಯೋಗಿಸಿಕೊಳ್ಳುತ್ತಾರೆ. ಮುಖ್ಯವಾಗಿ, ಸೇಬು, ವಿವಿಧ 
ಜಾತಿಯ ಕಿತ್ತಳೆ, ನಿಂಬೆ, ಅನಾನಸು, ಪಿಯರ್‌, ಪೀಚ್‌, ಬೆರ್ರಿ ಜಾತಿಯ ಹಣ್ಣುಗಳು, 
ಅನೇಕ ಜಾತಿಯ ಮಾವು, ಪೇರಲ, ಪಪ್ಪಾಯಿ ಹಣ್ಣುಗಳು, ಕ್ಯಾನಿಂಗ್‌ ಕೈಗಾಕೆಯ 
ಕಚ್ಚಾ ಪದಾರ್ಥಗಳಾಗಿವೆ. ಹಲಸಿನ ತೊಳೆಗಳನ್ನು ಕ್ಯಾನಿಂಗ್‌ ಮಾಡುವ ವಿಧಾನ 
ವನ್ನೂ ಭಾರತ ಮತ್ತು ಸಿಲೋನ್‌ಗಳಲ್ಲಿ ಬಳಸುತ್ತಾರೆ. ಟೊಮೆಟೊ ಹಣ್ಣುಗಳನ್ನು 
ದೊಡ್ಡ ಪ್ರಮಾಣದಲ್ಲಿ ಈ ಕೈಗಾರಿಕೆಯು ಉಪಯೋಗಿಸುತ್ತದೆ. ಹಣ್ಣುಗಳ ಹೋಳು 
ಗಳು, ಗೊಜ್ಜು , ರಸ, ಅಲ್ಲದೆ ಮುರಬ್ಬ, ಜೆಲ್ಲಿ ಮಾರ್ಮಲೇಡ್‌, ಫ್ರುಟ್‌ಸಲಾಡ್‌ 
ಮೊದಲಾದವುಗಳೇ ಡಬ್ಬಿಯಲ್ಲಿ ಜೋಪಾಸನೆ ಮಾಡಲ್ಪಡುವ ಉತ್ಪನ್ನಗಳಾಗಿವೆ. 

2) ಕೃಷಿಯ ಉತ್ಪನ್ನಗಳು - ತರಕಾರಿ, ಗಡ್ಡೆ ಗೆಣಸುಗಳು : ತರಕಾರಿ, 
ಗಡ್ಡೆ ಗೆಣಸುಗಳಲ್ಲಿ ಡಬ್ಬಿ ಜೋಪಾಸನೆ ಮಾಡಲ್ಪಡುವುವು ಪ್ರಧಾನವಾಗಿ, ಬೀನ್ಸ್‌ 


ಆಹಾರ ಪದಾರ್ಥಗಳು ' , -. : oo °° 189 


ಜಾತಿಯ ಅನೇಕ ಅವರೆಕಾಯಿಗಳು, ಹಸುರು ಬಟಾಣಿ, ಜೋಳ, ಹರಿವೆ, ಕ್ಯಾಬೇಜು 
(ಕೋಸು), ಕ್ಯಾರಟ್‌, ಬಟಾಟೆ, ಗೆಣಸು, ಬೀಟ್‌, ಕಣಿಲೆ, ಮತ್ತಿತರ ಅನೇಕ ಜಾತಿ 
ಯವುಗಳಿವೆ. ತರಕಾರಿಗಳಲ್ಲಿ ಹೆಚ್ಚಿನವುಗಳನ್ನು ಯೋಗ್ಯಗಾತ್ರದ ತುಂಡುಗಳಾಗಿ 
ಮಾಡಿಕೊಂಡು ಉಪ್ಪುನೀರಿನಲ್ಲಿ ಡಬ್ಬಿ ಜೋಪಾಸನೆ ಮಾಡುವುದೇ ಸಾಮಾನ್ಯ ಕ್ರಮ. 


3) 'ಮಾಂಸೋತ್ಸನ್ನಗಳು: ಕುರಿ, ಆಡುಗಳ ಮಾಂಸ, ಗೋಮಾಂಸ, 
ಕೋಳಿ ಮೊದಲಾದ ಪಕ್ಷಿಗಳ ಮಾಂಸ. ಹಂದಿಯ ಮಾಂಸ, ಇನ್ನು ಕೆಲವು ಕಾಡು 
ಪ್ರಾಣಿಗಳ ಮಾಂಸಗಳು ಡಬ್ಬಿ ಜೋಪಾಸನೆಯ ಕೈಗಾರಿಕೆಗಳಲ್ಲಿ, ಪ್ರಾಣಿ ಸಾಕಣೆಗೆ 
ಪ್ರಸಿದ್ಧವಾದ, ಆಮೇರಿಕಾ, ಆಸ್ಟ್ರೇಲಿಯಹಂತಹ ರಾಷ್ಟ್ರಗಳಲ್ಲಿ ಬಹಳಷ್ಟು ಉಪಯೋಗ 
ನಲ್ಲಿವೆ. ಮಾಂಸದ ತುಣುಕುಗಳನ್ನು ಉಪ್ಪಿನ ದ್ರಾವಣದಲ್ಲಿ ಡಬ್ಬಿಗಳೊಳಗೆ ಸಂಗ್ರಹಿ 
ರುವುದೇ ಮುಖ್ಯ ರೀತಿಯಾಗಿದ್ದರೂ, ಮಾ:ಸದಿ:ದ ತಯಾರಿಸಲ್ಪಟ್ಟ ಹ್ಯಾಮ್‌ 
ಸುತ್ತು ಕೆಲವು ಸಸ್ಕಜನ್ಯ ಪದಾರ್ಥಗಳ ಸುಮಿಶ್ಟ ಉತ್ಪನ್ನಗಳು ಸಹಾ ಪ್ರಚಾರದಲ್ಲಿವೆ. 


4) ಮತ್ತ್ಯೋತ್ಸನ್ನಗಳು;: ಮಾನುಗಾರಿಕೆಯ ಉತ್ಪನ್ನಗಳಲ್ಲಿಯೂ 
ಸತ್ತಾರು ವಿವಿಧ ಜಾತಿಯ ಜಲಚರಗಳು ಕ್ಯಾನಿಂಗ್‌ ಕೈಗಾರಿಕೆಗೆ ಕಚ್ಚಾ ಮಾಲುಗಳನ್ನು 
ಒದಗಿಸುತ್ತವೆ. ಇಂತಹವುಗೆಳಲ್ಲಿ ಮಾನುಗಳು, ಚಿಪ್ಪುಮಾನುಗಳು, ತಿಮಿಂಗಿಲದಂತಹ 
ರಸ್ತನಿ ವರ್ಗದ ಸಾಗರ ಜೀವಿಗಳೂ ಸೇರಿವೆ. ಮಾನುಗಾರಿಕೆಯ ಉತ್ಪನ್ನಗಳಲ್ಲಿ ಮುಖ್ಯ 
ನಾಗಿ ಡಬ್ಬಿ ಜೋಪಾಸನೆಯಾಗತಕ್ಕಂಥವು - ಸಾಲ್ಮನ್‌, ಟುನಾ, ಬಂಗುಡೆ, ಬೈಗೆ, 
ಸೆರ್ರಿಂಗ್‌, ಪಿಲ್ಬರ್ಡ್‌, ಮ್ಯಾಕರಲ್‌ ಪೈಕ, ಅುಜಾಲು, ಪಾಂಘ್ರೆಟ್‌, ಲ್ಯಾಕ್ಟೇರಿಯಸ್‌ 
ನೊದಲಾದ ಮಾನುಗಳೂ, ಏಡಿ, ಆಯ್ಸ್ಭ್ಬರ', ಲಾಬಸ್ಟರ್‌, ಸಿಗಡಿ, ಕಟ್ಲ್‌ ಫಿಶ್‌, 
ಮಳಿ ಜಾತಿಯ ಚಿಪ್ಪುಳ್ಳ ಜೀವಿಗಳೂ, ತಿಮಿಂಗಿಲದ ಮಾಂಸ ಮುಂತಾದವುಗಳಾಗಿರು 
ಶ್ತವೆ. : ಮಾನುಗಾರಿಕೆಯು ಮುಖ್ಯ ವ್ಯವಸಾಯವಾಗಿದ್ದು ಅದರ ಉತ್ಪಾದನೆಯು 
೨ಧಿಕವಾಗಿರುವ ನಾರ್ವೆ, ಜಪಾನ್‌, ರಷ್ಯಾ, ಅಮೇರಿಕಗಳಂತಹ ದೇಶಗಳಲ್ಲಿ, 
ಕಾಗರೋತ್ಪನ್ನಗಳನ್ನೇ ಅವಲಂಬಿಸಿರುವ ಕ್ಯಾನಿಂಗ್‌ ಕೈಗಾರಿಕೆಗಳು ಸಮುದ್ರ ತೀರದ 
ನೂರಾರು ಸ್ಥಳಗಳಲ್ಲಿ ಬೆಳೆದು ಬುದಿವೆ. ಡಬ್ಬಿಗಳಲ್ಲಿ ಜೋಪಾಸನೆಗೊಂಡ ಮಾನು 
ಳನ್ನು ರಫ್ತು ಮಾಡುವಲ್ಲಿ ಜಪಾನ್‌ ಜಗತ್ತಿನಲ್ಲೇ ಮೊದಲ ಸ್ಥಾನವನ್ನು 
ಶಡೆಯುತ್ತದೆ. ರಷ್ಯಾ ದೇಶದಲ್ಲಿ ಒಳನಾಡಿನ ನದಿ, ಜಲಾಶಯಗಳ ಮಾನುಗಳನ್ನು 
ಸಹ ಸಂಸ್ಕರಿಸಿ ಡಬ್ಬಿ ಜೋಪಾಸನೆ ಮಾಡುವರು. 


5) ಇತರೆ ವಿನಿಧ ಆಹಾರಗಳು: ಮೇಲೆ ಹೇಳಿದವುಗಳಲ್ಲದೆ ಇತರ 
ಕೂರಾರು ವಿಧದ, ಮಿಶ್ರ ಮೂಲಗಳ ಮತ್ತು ತಯಾರಿತ ಆಹಾರಗಳನ್ನು ಉಷ್ಣ 
ಸಂಸ್ಕರಣವಿದ್ದೋ, ಇಲ್ಲದೆಯೊ, ಡಬ್ಬಿಗಳಲ್ಲಿ ಜೋಪಾಸನೆ ಮಾಡುವುದನ್ನು ಇತ್ತೀಚೆಗೆ 
ಇಣುವೆವು. ಇವುಗಳಲ್ಲಿ ಹಾಲು, ಹಾಲಿನಪುಡಿ, ಕಾಫಿ, ಓವಲ್ಬೀನ್‌, ಶಿಶು ಆಹಾರಗಳು, 


' 190 ಕ್ಯಾನಿಂಗ್‌” ಆಹಾರ ಜೋಪಾಸನೆಯ ಒಂದು ಅಧುನಿಕ ವಿಭಾನ 


ಸಾಕುಪ್ರಾಣಿಗಳಾದ ಬೆಕ್ಕು ನಾಯಿಗಳ ಆಹಾರಗಳು, ಸಾರಿನ ಮಿಶ್ರಣಗಳು, ಔಷಧಿಯ 
ಗುಣವುಳ್ಳ ಅಹಾರಗಳು ಮೊದಲಾದವು ಮುಖ್ಯವಾದವು. ಕೆಲವನ್ನು ಡಬ್ಬಿಗಳಲ್ಲಿ 
- ಜೋಪಾಸನೆ ಮಾಡುವಾಗ ನಿರ್ವಾತವನ್ನು ಏರ್ಪಡಿಸುವ ಬದಲಾಗಿ, ಜಡಅನಿಲಗಳನ್ನು 
ತುಂಬಿಸಿ ಮುಚ್ಚುವ ಕ್ರಮವು ಬಳಕೆಯಲ್ಲಿದೆ. ಇಂತಹ ವಿಶೇಷ ರೀತಿಯ ಡಬ್ಬಿಗಳ 
ಕೊನೆಗಳು ಉಬ್ಬಿದ್ದರೆ ಅವನ್ನು ತ್ಯಾಜ್ಯವೆಂದು ಪರಿಗಣಿಸಲು ಸಾಧ್ಯವಿಲ್ಲ. - 


ಮುಖ್ಯ ಆಹಾರ ವಸ್ತುಗಳನ್ನು ಅವುಗಳ ಉತ್ಪಾದನಾ ಮೂಲಗಳಿಗನುಸಾರವಾಗಿ 
ವರ್ಗೀಕರಿಸುವುದು ಒಂದು ಕ್ರಮವಾದರೆ, ಅವುಗಳ ಆಮ್ಲಾಯತೆಗನುಸಾರವಾಗಿ 
ವಿಂಗಡಿಸುವುದು ಇನ್ನೊಂದು ರೀತಿ, ಆಮಿಸ್ಲಾಯತೆಗೆ ಸರಿಹೋಗುವ ವರ್ಗೀಕರಣವು 
ಉಷ್ಣ ಸಂಸ್ಕರಣಕ್ಕೆ ಯಾವ ರೀತಿಯಲ್ಲಿ ನಿಕಟವಾದ ಸಂಬಂಧವುಳ್ಳದ್ದಾಗಿದೆಯೆಂಬುದನ್ನು 
ಈ ಹಿಂದೆಯೇ ವಿವರಿಸಿದೆ. ಪಪ್ಪಾಯಿ, ಹಲಸಂ, ಬಾಳೆಹಣ್ಣುಗಳಂತಹ ಕೆಲವು 
ಅಪವಾದಗಳನ್ನು ಬಿಟ್ಟರೆ ಇತರ ಹೆಚ್ಚಿನ ಎಲ್ಲ ಹಣ್ಣುಹಂಪಲಂಗಳನ್ನು ಆಮ್ಲಾಯ 
ಆಹಾರಗಳೆಂತಲೂ, ತರಕಾರಿ, ಗಡ್ಡೆಗೆಣಸು, ಮಾಂಸ, ಮೀನು ಮೊದಲಾದವುಗಳನ್ನು 
ಅಲ್ಟ್ಬಾಮ್ಲಾಯ ಆಹಾರಗಳೆಂತಲೂ ವರ್ಗೀಕರಿಸಿಕೊಂಡಂ, ಈ ಎರಡು ವರ್ಗದವುಗಳಿಗೆ 
ಯೋಗ್ಯಮಿತಿಯ ಉಷ್ಣಸಂಸ್ಕರಣವನ್ನೊದಗಿಸಿಕೊಳ್ಳುವುದರಲ್ಲೇ ಕ್ಯಾನಿಂಗ್‌ ವಿಧಾನದ 
ಸಫಲತೆಯ ಗುಟ್ಟು ಅಡಗಿದೆ. ; 


ಆಹಾರ ಪೆದಾರ್ಶೆಗಳ ಗುಣ ನೈಶಿಸ್ಟ ಗಳು: ಯಾವುದೇ ರೀತಿಯ 
ಸಂಸ್ಕರಣ ವಿಧಾನದಲ್ಲಿ ಆಹಾರ ವಸ್ತುಗಳ ಗುಣವಿಶೇಷಗಳನ್ನು ಗಣನೆಗೆ ತೆಗೆದುಕೊಂಡೇ 
ಮುಂದುವರಿಯುವುದು ಅವಶ್ಯಕವಾಗಿದೆ. ವಿವಿಧ ಜಾತಿಯ ಆಹಾರಗಳು ಭೌತಿಕ, 
ರಾಸಾಯನಿಕ ಹಾಗೂ ಇಂದ್ರಿಯಾನುಭವಕ್ಕೆ ಸಂಬಂಧಪಟ್ಟ ಗುಣಲಕ್ಷಣಗಳಲ್ಲಿ ಒಂದರಿಂದ 
ಇನ್ನೊಂದು ಭಿನ್ನವಾಗಿರುತ್ತವೆ. ಡಬ್ಬಿ ಜೊಪಾಸನೆ ಮಾಡುವಾಗ, ಪ್ರತಿಯೊಂದು 
ಆಹಾರದ ಪೂರ್ವತಯಾರಿಯ ವಿಧಾನಗಳಲ್ಲೂ, ಉಷ್ಣಸಂಸ್ಕರಣದಲ್ಲೂ ಆಯಾ ಆಹಾರ 
ವಸ್ತುವಿಗೆ ಸರಿಹೋಗಂವ ರೀತಿಯನ್ನೇ ಅನುಸರಿಸಿಕೊಂಡು, ಅದರ ವಿಶಿಷ್ಟವಾದ ಮೂಲ 


ಸದ್ಗುಣಗಳನ್ನು ಆದಷ್ಟು ಮಟ್ನಿ ೈಗೆ ಉಳಿಸಿಕೊಳ್ಳುವ ಉದ್ದೇಶವನ್ನು ಸಾಧಿಸುವುದೇ 
ಉತ್ಪಾದಕನ ಜಾಣತನವಾಗಿದೆ. 


ಅನೇಕ ಆಹಾರ ಪದಾರ್ಥಗಳಲ್ಲಿ, ಮೂಲದಲ್ಲಿರುವ ಹಲವಾರು ಭಾಗಗಳು 
ಸೇವನೆಗೆ ಯೋಗ್ಯವಾಗಿರುವುದಿಲ್ಲ. ಉದಾಹರಣೆಗಾಗಿ, ಹಣ್ಣುಗಳ ಸಿಪ್ಪೆ, ಬೀಜ 
ಅಥವಾ ತಿರುಳು, ಅನಾನಸಿನ ಶಿರ, ಮಾಂಸದೊಳಗಿನ ದೊಡ್ಡ ಎಲುಬುಗಳು, ಮೀನು 
ಗಳ ತಲೆ, ಬಾಲ, ಕಿವಿರುಗಳು. ಇಂತಹ ನಿರುಪಯುಕ್ತ ಅಥವಾ ಅನಪೇಕ್ಷಿತ ಭಾಗ 
ಗಳನ್ನು ಯೋಗ್ಯ ಅಂಶಗಳೊಂದಿಗೆ ಡಬ್ಬಿಗಳಲ್ಲಿ ಜೋಪಾಸನೆ ಮಾಡುವುದರಲ್ಲಿ ಅರ್ಥ 
ವಿಲ್ಲವಷ್ಟೇ ಅಲ್ಲ, ಗ್ರಾಹಕರಿಗೆ ಆಹಾರದೊಂದಿಗೆ ಇಂತಹ ಭಾಗಗಳನ್ನು ಸೇರಿಸಿ ಒದಗಿ 


ಆಹಾರ ಪದಾರ್ಥಗಳು 191 


.ಸಿದರೆ ಹಾಸ್ಕಾಸ್ಪದವಾದೀತು. ಒಂದೇ ಜಾತಿಯ ಹಣ್ಣಿನಲ್ಲಿಯೂ ಕೆಲವು ತುಂಬ 
ಮಾಂಸಲವಾದ ಭಾಗದಿಂದ ಕೂಡಿದ್ದರೆ, ಇನ್ನು ಕೆಲವು ದಪ್ಪ ಸಿಪ್ಪೆಯಿಂದಲೂ ದೊಡ್ಡ 
ಗೊರಟಿನಿಂದಲೂ ಕೂಡಿರಬಹುದು. ಕೆಲವು ಹಣ್ಣು, ತರಕಾರಿಗಳಲ್ಲಿ ನಾರಿನಂತಹ 
ಪದಾರ್ಥಗಳು ಹೆಚ್ಚಾಗಿ ಇರಬಹುದು, ಕೆಲವು ಆಹಾರ ಪದಾರ್ಥಗಳು ಅತೀವ ಮೃದು 
ವಾಗಿದ್ದು ಉಷ್ಣಸಂಸ್ಕರಣದಿಂದಾಗಿ ತಮ್ಮ ಮೂಲರಚನೆಯನ್ನು ಕಳೆದುಕೊಂಡು 
ಮುದ್ದೆಯಾಗಬಹುದು. ಡಬ್ಬಿ ಜೋಪಾಸನೆ ಮಾಡುವಾಗ ಪ್ರತಿಯೊಂದು ಆಹಾರ 
ವಸ್ತುವಿನಲ್ಲಿ ಉಪಯೋಗಿಸಬಹುದಾದ ಅಂಶವೆಷ್ಟು ಎಂಬುದು ಮುಖ್ಯ ವಿಷಯ. 
ಕೆಲವು ಹಣ್ಣುಗಳಲ್ಲಿ ಚಿಕ್ಕ ಚಿಕ್ಕ ಅನೇಕ ಸಂಖ್ಯೆಯ ಬೀಜಗಳಿದ್ದರೆ ಅವುಗಳನ್ನು 
ಪ್ರತ್ಯೇಕಿಸುವ ಕಾರ್ಯವೇ ಕಷ್ಟಕರವಾಗಿ ಅಂತಹ ಹಣ್ಣುಗಳು ಕ್ಕಾನಿಂಗ್‌ ಜೋಪಾಸನೆಗೆ 
ಯೋಗ್ಯವಲ್ಲವೆಂದು ಪರಿಗಣಿಸಲ್ಪಡುವುದು ಸಾಧ್ಯವಿದೆ. ಡಬ್ಬಿ ಜೋಪಾಸನೆಗಾಗಿಯೇ 
ಬೀಜರಹಿತವಾದ ಕಿತ್ತಳೆ ಹಣ್ಣುಗಳನ್ನು ಕೃಷಿ ಮಾಡಿ ಉಪಯೋಗಿಸಿಕೊಳ್ಳುವುದನ್ನು 
ಜಪಾನಿನಂತಹ ಮುಂದುವರಿದ ರಾಷ್ಟ್ರಗಳಲ್ಲಿ ಕಾಣುವೆವು. 


ಒಂದೊಂದು ಆಹಾರ ವಸ್ತುವಿಗೂ ಅದರದೇ. ಆದ ವಿಶಿಷ್ಟ ಸುವಾಸನೆ, ರುಚಿ, 
ಮೃದುತ್ವ, ಬಣ್ಣ ಮೊದಲಾದ ಇಂದ್ರಿಯಾನುಭವ ಸಂಬಂಧಿ ಗುಣಲಕ್ಷಣಗಳಿರುತ್ತವೆ. 
ಕೆಲವು ಆಹಾರಗಳು ಪೂರ್ವತಯಾರಿಯ ಅಥವಾ ಉಷ್ಣಸಂಸ್ಕರಣದ ಕಾಲದಲ್ಲಿ ಈ 
ಸ್ವಾಭಾವಿಕ ಗುಣಗಳನ್ನು ಕಳೆದುಕೊಂಡು, ಡಬ್ಬಿಗಳಲ್ಲಿ ರಕ್ಷಿತವಾದ ಕೊನೆಯ ಉತ್ಪನ್ನವು 
ಮೂಲ ಸದ್ಗುಣಗಳಿಂದ ರಹಿತವಾಗುವುದು ಸಾಧ್ಯವಿದೆ. ಕೆಲವು ಜಾತಿಯ ಮಾವಿನ 
ಹಣ್ಣುಗಳನ್ನು ಹೋಳುಗಳಾಗಿ ಡಬ್ಬಿ ಜೋಪಾಸನೆ ಮಾಡುವಾಗ ಅವುಗಳ ನೈಸರ್ಗಿಕ 
ರುಚಿ ವಾಸನೆಗಳು ನಷ್ಟವಾಗುವುದು ಮಾತ್ರವಲ್ಲದೆ ಹೋಳುಗಳು ಮೃದುವಾಗಿ ತಮ್ಮ 
ಆಕಾರವನ್ನೂ ದೃಢತೆಯನ್ನೂ ಕಳೆದುಕೊಂಡು, ಅನಾಕರ್ಷಕವಾದ ಉತ್ಪನ್ನವಾಗಿ 
ಮಾರ್ಪಡುತ್ತವೆ. ಇಂತಹವುಗಳನ್ನೂ ಹೋಳುಗಳಾಗಿ ಡಬ್ಬಿ ಜೋಪಾಸನೆ ಮಾಡಲು 
ಆರಿಸಿಕೊಳ್ಳುವುದು ಅಸಮಂಜಸವೇ ಸರಿ, ಅದೇ ರೀತಿಯಲ್ಲಿ ಮಾಂಸೋತ್ಪನ್ನಗಳು 
ಹಾಗೂ ವಂತ್ಸ್ಯೋತ್ಪನ್ನಗಳಲ್ಲಿಯೂ ಪ್ರತಿಯೊಂದಕ್ಕೆ ನೈಸರ್ಗಿಕವಾದ ರುಚಿವಾಸನೆಗಳು 
ಇರುತ್ತವೆ. ಗ್ರಾಹಕರು ಡಬ್ಬಿ ಜೋಪಾಸನೆಗೊಂಡ ಈ ಆಹಾರ ವಸ್ತುಗಳಲ್ಲಿ ಇಂತಹ 
ಗುಣಗಳು ಸಾಕಷ್ಟು ಮಿತಿಯಲ್ಲಿ ಇರಬೇಕೆಂದು ಅಪೇಕ್ಷಿಸುವುದು ಸಹಜ. 


ಆಹಾರ ವಸ್ತುಗಳ ರಾಸಾಯನಿಕ ಗುಣಲಕ್ಷಣಗಳಲ್ಲೂ ತುಂಬ ವೈವಿಧ್ಯತೆಯನ್ನು 
ಕಾಣುತ್ತೇವೆ. ಸೊಪ್ಪು ತರಕಾರಿಗಳಲ್ಲಿ ಅನೇಕ ಬಗೆಯ ಜೀವಾತುಗಳು ಅಧಿಕ 
ಪ್ರಮಾಣದಲ್ಲಿರುತ್ತವೆ. ಗಡ್ಡೆಗೆಣಸುಗಳು ಪಿಷ್ಟಪದಾರ್ಥಗಳು ಬಹು ಅಂಶವಿರುವ 
ಪದಾರ್ಥಗಳು. ಹಣ್ಣು ಹಂಪಲುಗಳಲ್ಲಿ ಸಕ್ಕರೆಯ ಅಂಶವೂ, ಸಾವಯವ ಆವ್ಲಾಗಳೂ 
(ಸಿಟ್ಟಿಕ್‌, ಎಸೆಟಿಕ್‌, ಮ್ಯಾಲಿಕ್‌ನಂತವು) ಜತೆ ಜತೆಯಾಗಿಯೇ ಇದ್ದು, ನೀರಿನ ಭಾಗವು 
ಶೇ. 90 ರಷ್ಟೂ ಇರಬಹುದು. ಇವುಗಳಲ್ಲಿ ಖನಿಜ ಲವಣಗಳೂ ಬೇಕಾದಷ್ಟಿರುತ್ತವೆ. 


ಆ 


Cy) 


"ಕ್ಯಾನಿಂಗ್‌ ಆಹಾರ ಜೋಪಾಸನೆಯ ಒಂದು ಆಧುನಿಕ ವಿಧಾ 


192 





ಹ ಚ್ದ i 


ಮ್‌ 





6 €1 | 7ರ | 910 | 3101 8:61 994! TU ಈಟ್‌ | `01 
ಣ್‌ ey | ಜಾ ೫'€ | 802 | cia) 09 ಓಾಆಅಭಯಂಣ | '6 
18% | £1 | 77 | eo |08 | ೫92] 0/ €9 | cece ene | ॥ 
ಗ್ರಾ ay ಇತ ces STi | (೫2 '` 91191 — ಜಂ ೦0% | '( 
Ny | (೨೪೫ ಉಲಿ) 
01 oc | «॥ 29 ಇಂಚರ! | "9 
ಕಣ್ಣ "ಸಿಕ್ಷ ಟ್ಛ ಸ್ಟ 0 CLI 1'0 6"[ 6'6/ 06 ಣೀಣಣ |S 
oa‘ | 90 | ೫0 679 €'0 | ೯1 | 906 | 66 RETR | 1) 
೮ಬ 21% | £0 | 11 8:11 | 10 | 90 | 198 69-06: Ree 1 `€ 
೮ಬ 264೪ |p | €0 ೯6 €0 |, 80 | 6188 OL 878 | `೭ 
oes ogy | ೫0 ( (0 €'1॥ | 20 | 90 | (981! 09 ಇಜರೀಯಎ | "| 








4) !ಊ !%) | (% 


(%) 
ರಯ 3 ಕ್‌ 
ರ್‌ ಇ ಗಾಣ ೧೨೩2 ಕಾಯಂ | ಖಾ ಈ] ಉಲ 





Auge ಸೇನ seebaysheoe ೧೮ಎ Rap 
uae 


ಆಹಾರ ಪದಾರ್ಥಗಳು 193 


ಪ್ರಾಣಿಜನ್ಶ ಮಾಂಸಗಳಲ್ಲಿ ಸಸಾರಜನಕಗಳೇ ಮುಖ್ಯಭಾಗ. ಇವುಗಳೊಂದಿಗೆ ಕೊಬ್ಬು, 
ನೀರಿನ ಭಾಗಗಳೂ ಇರುತ್ತವೆ. ಮಾನುಗಳಲ್ಲಿ ಪ್ರಾಣಿಗಳ ಮಾಂಸಗಳಿಗಿಂತ ಅಧಿಕ 
ನೀರಿನ: ಅಂಶವಿದ್ದು ಕೊಬ್ಬು ತೈಲಗಳು ಕಡಮೆಯಿರುತ್ತವೆ. ವಿವಿಧ ಜಾತಿಯ ಮಾನು 
ಗಳಲ್ಲಿ ಈ ಪೋಷಕಾಂಶಗಳು ಬೇರೆ ಬೇರೆ ಪ್ರಮಾಣದಲ್ಲಿರುವುವು. ಒಂದೇ ಜಾತಿಯ 
ಮಾನಿನಲ್ಲಿಯೂ, ಕಾಲಭೇದಕ್ಕನುಗುಣವಾಗಿಯೂ, ಇನ್ನಿತರ ಕಾರಣಗಳಿಂದಲೂ, 
ಘಟಕ ಪೋಷಕಾಂಶಗಳಂ ವ್ಯತ್ಯಾಸ ಹೊಂದುತ್ತವೆ. ಕೆಲವು ಸಾಮಾನ್ಯ ಆಹಾರ 
ಪದಾರ್ಥಗಳ ರಾಸಾಯನಿಕ ಘಟಕಗಳನ್ನು ಮೇಲಿನ ಪಟ್ಟಿಯಲ್ಲಿ ಉದಾಹರಿಸಿದೆ. 


ಮೇಲೆ ಕೊಟ್ಟ ಅಂಕೆಸಂಖ್ಯಗಳು ಸರಾಸರಿ ಮೌಲ್ಯಗಳಂ ಮಾದರಿ ಬೆಲೆಗಳಾಗಿವೆ. 
ಯಾವುದೊಂದು ವಿಶಿಷ್ಟ ಆಹಾರದ ವಿಶ್ಲೇಷಣೆಯಲ್ಲಿ ಈ ಮೌಲ್ಯಗಳಿಗಿಂತ ಭಿನ್ನವಾದ 
ಫಲಿತಾಂಶಗಳು ಕಂಡುಬಂದರೆ ಆಶ್ಚರ್ಯವಿಲ್ಲ... ಉದಾಹರಣೆಗಾಗಿ ಗೋಮಾಂಸ 
ದಲ್ಲಿ ದೇಹದ ಕೆಲವು ಭಾಗಗಳಿಂದ ಪಡೆದವುಗಳಲ್ಲಿ ಮೇಧಸ್ಸು ಶೇಕಡ 11 
ರಷ್ಟು ಮಾತ್ರ ಇದ್ದರೆ ಇನ್ನು ಕೆಲವು ಭಾಗಗಳಲ್ಲಿ ಶೇಕಡ 28 ರಷ್ಟಿರಬಹುದು. 
ಹಾಗೆಯೇ ದೊಡ್ಡ ಜಾತಿಯ ಮಿನುಗಳಲ್ಲಿಯೂ ದೇಹದ ಒಂದೊಂದು ಭಾಗದ 
ಮೇಧಸ್ಸಿನ ಪ್ರಮಾಣವು ಹೆಚ್ಚು ಕಡಮೆಯಿರುತ್ತದೆ. ಕೃಷಿಯ ಉತ್ಪನ್ನಗಳಲ್ಲೂ 
ತಹ ವ್ಯತ್ಯಾಸವು ಸಾಮಾನ್ಯ. ಒಂದೇ ಅನಾನಸಿನಲ್ಲಿ ತೊಟ್ಟೆನ ಸಮಾಪ 
ಶರ್ಕರಪಿಷ್ಟಗಳು ಶೇಕಡ 12 ರಷ್ಟು ಸಕ್ಕರೆಯ ರೂಪದಲ್ಲಿರುವಾಗ, ಶಿರಭಾಗದಲ್ಲಿನ 
ಸಕ್ಕರೆಯು ಕೇವಲ ಶೇಕಡ 6 ಇರಬಹುದು. 


ಪೋಷಕಾಂಶಗಳಲ್ಲಿ ಮೇಲೆ ಹೇಳಿದ ಮುಖ್ಯ ಅಂಶಗಳೊಂದಿಗೆ ಇನ್ನೂ ಕೆಲವು 
ರಾಸಾಯನಿಕಗಳು ಸೇರಿರುತ್ತವೆ. ಪ್ರೊಟೀನಂಗಳಲ್ಲಿ ಪ್ರಾಣಿಜನ್ಮ ಆಹಾರಗಳಿಂದ 
ಸಿಕ್ಕುವಂಥವುಗಳಲ್ಲಿ ದೇಹದ ಬೆಳವಣಿಗೆಗೆ ಅತ್ಯವಶ್ಯವಾದ ಲ್ಯಾಸಿನ್‌ನಂತಹ ಕೆಲವು 
ಅಮೈನೊ ಆಮ್ಲಗಳು ಇರುವುದರಿಂದ ಅವುಗಳನ್ನು ಸಸ್ಯಜನ್ಯ ಪ್ರೊಟೀನುಗಳಿಗಿಂತ 
ಉತ್ತಮ ವರ್ಗದವುಗಳೆಂದು ಸಾಮಾನ್ಯವಾಗಿ ಭಾವಿಸುವರು. ಕೆಲವು ರಾಸಾಯನಿಕಗಳು 
ಆಹಾರದ ಬಣ್ಣಕ್ಕೆ ಕಾರಣವಾದರೆ, ಇನ್ನು ಕೆಲವು ಅವುಗಳ ವಿಶಿಷ್ಟ ರುಚಿ ಹಾಗೂ 
ವಾಸನೆಗಳಿಗೆ ಮೂಲಾಧಾರಗಳಾಗಿವೆ. ಸಂಸ್ಕರಣದಲ್ಲಿ ಇವೆಲ್ಲ ನಷ್ಟವಾಗದಂತೆ 
ಎಚ್ಚರಿಕೆ ವಹಿಸಬೇಕು. 


ಕೆಲವು ಪ್ರಾಣಿಜನ್ಯ ಮತ್ತು ಸಸ್ಯಜನ್ಯ ಆಹಾರಗಳಲ್ಲಿರುವ ಕಿಣ್ವ ವರ್ಗಕ್ಕೆ ಸೇರಿದ 
ರಾಸಾಯನಿಕ ಪದಾರ್ಥಗಳು ಆಹಾರ ಸಂಸ್ಕರಣ ದೃಷ್ಟಿಯಿಂದ ಪ್ರಾಮುಖ್ಯವಾಗಿವೆ. 
ಅನೇಕ ತರಕಾರಿ ಗಡ್ಡೆಗೆಣಸುಗಳಲ್ಲಿರುವ 'ಅಕ್ಸಿಡೇಸ್‌', "ಪರೊಕ್ಸಿಡೇಸ್‌' ಎಂಬ 
ಕಿಣ್ವಗಳು, ಆಹಾರ ಪದಾರ್ಥಗಳನ್ನು ವಾಯುವಿನ ಸಂಪರ್ಕಕ್ಕೆ ತೆರೆದಿದ್ದಾಗ ಉತ್ಕರ್ಷಣ 
ಕ್ರಿಯೆಗಳನ್ನು ನಡೆಸಿ, ತರಕಾರಿಗಳು ವಿವರ್ಣವಾಗುವಂತೆ ಮಾಡುತ್ತವೆ. ಸುಲಿದ 


13 


194 "ಕ್ಯಾನಿಂಗ್‌ ಅಹಾರ ಜೋಪಾಸನೆಯ ಒಂದು ಅಧುನಿಕ ವಿಧಾನ 


ಬಟಾಟೆ, ಬಾಳೆಹಣ್ಣು, ಅನಾನಸು, ಸೇಬುಹಣ್ಣು ಮೊದಲಾದವುಗಳು ವಾಯುವಿನ 
ಸಂಪರ್ಕದಲ್ಲಿರಿಸಲ್ಪಟ್ಟಾಗ ಅವುಗಳ ಮೇಲ್ಮೈಯು ಕಂದು ಬಣ್ಣಕ್ಕೆ ತಿರುಗಲು ಇದೇ 
ಕಾರಣ. ಹೀಗಾಗದಂತೆ ಹೋಳುಗಳನ್ನು ನೀರಿನಲ್ಲಿ ಅಥವಾ ಉಪ್ಪಿನ ದ್ರಾವಣದಲ್ಲಿ 
ಮುಳುಗಿಸಿಟ್ಟು ಕೊಳ್ಳುವ ಕ್ರಮವಿದೆ. ಅನಾನಸಿನಲ್ಲಿರುವ ಬ್ರೊಮೆಲಿನ್‌ ಎಂಬ 
ರಾಸಾಯನಿಕವು ಕೆಲಸಗಾರರ ಕೈಯ ಚರ್ಮದ ಮೇಲೆ ವರ್ತಿಸಿ ತುರಿಸುವಿಕೆಗೆ ಕಾರಣ 
ವಾಗುತ್ತದೆ. ಸಿಗಡಿಯ ಸಂಸ್ಕರಣದಲ್ಲೂ ಹಸಿ ಸಿಗಡಿಯನ್ನು ದೀರ್ಫಕಾಲ ಕೈಯಿಂದ 
ಮುಟ್ಟುತ್ತ ಇದ್ದರೆ ಕೈ ತುರಿಸುವಂತಾಗುವುದಕ್ಕೆ ಅದರಲ್ಲಿರುವ ಪ್ರೊಟೀನಿನ ಮೇಲೆ 
ವರ್ತಿಸಬಲ್ಲ ಕಿಣ್ವಗಳ ಪ್ರಭಾವವೇ ಕಾರಣವಾಗಿದೆ. ಇಡೀ ಸಿಗಡಿಯನ್ನು ದೀರ್ಫಕಾಲ 
ಸಂಸ್ಕರಣ ಮಾಡದೆ ಇರಿಸಿದಲ್ಲಿ ಅವುಗಳ ಹೊರ ಅವರಣದ ಒಳಭಾಗದಲ್ಲಿ ಕಪ್ಪು ಬಣ್ಣ 
೦ಟಾಗುವ "ಮೆಲನಾಸಿಸ್‌' ಸಹ ಕಿಣ್ವ ಕ್ರಿಯೆಯೇ. ಮಾನು, ಮಾಂಸಗಳಲ್ಲಿ ಸ್ವಾಭಾವಿಕ 
ವಾಗಿಯೇ ಇರುವ ಕಿಣ್ವಗಳು ಪ್ರೊಟೀನುಗಳನ್ನು ವಿಭಜಿಸಿ ಸರಳ ರೂಪದ ಆಮೈನೊ 
ಆಮ್ಲಗಳಾಗಿ ಮಾರ್ಪಡಿಸಿ ಬ್ಯಾಕ್ಟೀರಿಯಗಳ ಕಾರ್ಯಕ್ಕೆ ಅನುಕೂಲ ಪರಿಸ್ಥಿತಿಯನ್ನು 
ಒದಗಿಸಿಕೊಟ್ಟು ಆಹಾರಗಳು ಕೆಡುವುದಕ್ಕೆ ಮೂಲ ಕಾರಣವಾಗುತ್ತವೆಂದು ಹಿಂದೆಯೇ 
ತಿಳಿದಿದೆ. 
ಗದ್ದೆ ಅಥವಾ ತೋಟದಿಂದ ಪಡೆಯುವ ಹಣ್ಣು, ತರಕಾರಿಗಳ ಮೇಲ್ಮೈಯಲ್ಲಿ 
ಕೆಲವೊಮ್ಮೆ ಗಿಡಗಳಿಗೆ ಚಿಮಂಕಿಸಿದ ಕೀಟನಾಶಕ ರಾಸಾಯನಿಕ ಪದಾರ್ಥಗಳು ಉಳಿದಿರ 
ಬಹುದು. ಇವು ವಿಷವಸ್ತುಗಳೇ ಸರಿ. ಇವನ್ನು ಚೆನ್ನಾಗಿ ತೊಳೆದು ಹೋಗಲಾಡಿಸಿ 
ಕೊಳ್ಳುವುದು ಆಹಾರಗಳನ್ನು ಜೋಪಾಸನೆಗಾಗಿ ಸಂಸ್ಕರಿಸುವವರ ಅದ್ಯ ಕರ್ತವ್ಯ. 
ಆಹಾರ ಪದಾರ್ಥಗಳಲ್ಲಿ ಅನೇಕ ಜಾತಿಯ ಸೂಕ್ಷಾ ಣುಜೀವಿಗಳು ಕಂಡು 
ಬರುತ್ತವೆ. ಇವು ಆಹಾರವು ಬೆಳೆಯುವ ಪರಿಸರಕ್ಕನುಸಾರವಾಗಿ ಆಹಾರದೊಂದಿಗೆ 
ಸೇರಿರುತ್ತವೆ. ಮಣ್ಣಿನಿಂದ ಅಗೆದು ತೆಗೆಯಲ್ಪಡುವ ಗಡ್ಡೆ ಗೆಣಸುಗಳಲ್ಲಿ ಮಣ್ಣಿನಲ್ಲಿ 
ವಾಸಿಸುವಂತ ಅಣುಜೀವಿಗಳೇ ಅಧಿಕವಾಗಿದ್ದರೆ, ಸಮುದ್ರದ ತಳವಾಸಿಗಳಾದ ಸಿಗಡಿ 
ಮತ್ತಿತರ ಕೆಲವು ಜಾತಿಯ ಮಿಸಾನುಗಳಲ್ಲಿ ನೀರಿನಡಿಯಲ್ಲಿಯೂ `ಕೆಸರಿನಲ್ಲಿಯೂ. 
ಇರಬಹುದಾದ ಸೂಕ್ಷ್ಮಾಣುಜೀವಿಗಳು ಹೆಚ್ಚಿನ ಪ್ರಮಾಣದಲ್ಲಿರುವುದು ಸ್ವಾಭಾವಿಕ. 
ಹಣ್ಣುಹಂಪಲುಗಳಲ್ಲಿ ಆಮ್ಲಾಯ ಪರಿಸರವಿರುವುದರಿಂದ, ಈಸ್ಟ್‌, ಬೂಸರುಗಳಂತಹ 
ಜೀವಿಗಳು ಹೆಚ್ಚಾಗಿರುತ್ತವೆ. ಕೊಳೆತಭಾಗ ಅಥವಾ ಗಾಯಗೊಂಡ ಭಾಗಗಳಿರುವ 
ಆಹಾರ ಪದಾರ್ಥಗಳಲ್ಲಿ ಅಣುಜೀವಿಗಳೂ, ಕ್ರಿಮಿಗಳೂ ಸಹಜವಾಗಿಯೇ ಪ್ರವೇಶಿಸಿರು 
ತ್ತವೆ. ಇವುಗಳಲ್ಲಿ ಅಧಿಕ ಉಷ್ಣಸಹಿಷ್ಣು ಜೀವಿಗಳೂ, ಬೀಜಾಣುರಚಕ ವರ್ಗದವು 
ಗಳೂ, ವಿಷಪದಾರ್ಥಗಳನ್ನು ಉತ್ಪಾದಿಸುವುತಹವೂ ಇರಬಹುದು. ಇದೆಲ್ಲ, ಆಹಾರ 
ಸಂಸ್ಕರಣ ಹಾಗೂ ಜೋಪಾಸನೆಯಲ್ಲಿ ತೊಡಕನ್ನು ಂಟುಮಾಡುತ್ತವೆ. 
ಡಬ್ಬಿ ಜೋಪಾಸನೆಗಾಗಿ ಮುಖ್ಯ ಆಹಾರಗಳಲ್ಲಿರಜೇಕಾದ ಅಪೇಕ್ಷಿತ 
ಗುಣ ಧರ್ಮಗಳು: ಕಚ್ಚಾ ಆಹಾರ ವಸ್ತುಗಳನ್ನು ಡಬ್ಬಿ ಜೋಪಾಸನೆಗಾಗಿ 


ಅಹಾರ ಪಬಾರ್ಥಗಳು ಕ 195 


ಆರಿಸಿಕೊಳ್ಳುವಾಗ ಅವುಗಳ ಕೆಲವು ಗುಣಧರ್ಮಗಳನ್ನನುಲಕ್ಷಿಸಿ ಅವುಗಳ ಯೋಗ್ಯತೆ 
ಗಳನ್ನು ನಿರ್ಧರಿಸಿಕೊಳ್ಳಬೇಕಾಗುತ್ತದೆ. ಕೊನೆಯದಾಗಿ ಉತ್ತಮ ಉತ್ಪನ್ನಗಳನ್ನು 
ತಯಾರು ಮಾಡುವುದರಲ್ಲಿ ಮೂಲತಃ ಆರಿಸಿಕೊಂಡ ಆಹಾರ ಪದಾರ್ಥಗಳ ಗುಣ 
ಲಕ್ಷಣಗಳು ಎಷ್ಟೊಂದು ಪ್ರಭಾವ ಬೀರುತ್ತವೆಂಬುದನ್ನು ಪುನಃ ಹೇಳಬೇಕಾಗಿಲ್ಲ. 


ಹಣ್ಣು ಹಂಪಲುಗಳನ್ನು ಆರಿಸಿಕೊಳ್ಳುವಾಗ ಅವು ಉಷ್ಣಸಂಸ್ಕರಣ ಕ್ರಿಯೆಯನ್ನು 
ಸಹಿಸಿಕೊಳ್ಳಬಲ್ಲ ಜಾತಿಯವುಗಳೋ ಹೇಗೆ ಎಂಬುದನ್ನು ವಿಚಾರಿಸಬೇಕು. ಹಣ್ಣುಗಳು 
ಉತ್ತಮ ಜಾತಿಯವುಗಳಾಗಿದ್ದು ಚೆನ್ನಾಗಿ ಬಲಿತ ನಂತರವೇ ಗಿಡದಿಂದ ಕೊಯ್ಯಲ್ಪಟ್ಟಿರ 
ಬೇಕು. ಅವು ಕ್ಮಾನಿಂಗ್‌ಗೆ ಹೋಗುವ ಮೊದಲು ಅತಿಯಾಗಿ ಕಳಿತಿರಬಾರದು. ಅವು 
ಗಳಲ್ಲಿ ನಾರಿನ ಅಂಶವೂ ಪಿಷ್ಟದ ಅಂಶವೂ ಕಡಮೆಯಿರಬೇಕು. ಸಕ್ಕರೆ ಹಾಗೂ 
ಆಮ್ಲಗಳು ಯೋಗ್ಯಪ್ರಮಾಣದಲ್ಲಿರಬೇಕು. ಹಣ್ಣುಗಳಲ್ಲಿ ನಿರುಪಯೋಗಿ ಭಾಗಗಳು 
ಕಡಮೆಯಿರಬೇಕಲ್ಲದೆ, ಅವು ಆಕಾರದಲ್ಲೂ, ಬಣ್ಣ, ವಾಸನೆ, ರುಚಿಗಳಲ್ಲೂ ಯೋಗ್ಯ 
ವಾಗಿದ್ದು, ಅವುಗಳಲ್ಲಿ ಕಪ್ಪು ಚುಕ್ಕಿಗಳಂತಹ ಕಲೆಗಳಾಗಲಿ, ಗಾಯಗಳಾಗಲಿ ಇರ 
' ಬಾರದು. ಉತ್ತಮವಾದ ಫಲಿತಾಂಶವನ್ನು ಪಡೆಯಲು, ಒಂದು ದಿನದ ಕ್ಯಾನಿಂಗ್‌ಗೆ 
ಉಪಯೋಗಿಸುವ ಎಲ್ಲ ಹಣ್ಣುಗಳು ಒಂದೇ ಮಟ್ಟದ ಕಳಿತ ಸಿ ತಿಯಲ್ಲಿರಬೇಕಾಗು 
ತ್ತದೆ. ಮುರಬ್ಬದಂತಹ ಉತ್ಪನ್ನಗಳ ತಯಾರಿಕೆಗೆ ಹಣ್ಣುಗಳಲ್ಲಿ ಸಾಕಷ್ಟು ಫೆಕ್ಸಿನ್‌ 
ಮತ್ತು ಅಮ್ಲಗಳ ಅಂಶವಿರಬೇಕು. 


ತರಕಾರಿಗಳಲ್ಲಿ ಹೆಚ್ಚಿನವುಗಳಿಗೆ ಅವುಗಳ ಮೃದುತ್ವವೇ ಮುಖ್ಯ ಅಪೇಕ್ಷಿತ ಗಂಣ 
ಧರ್ಮವಾಗಿ ಪರಿಗಣಿಸಲ್ಪಡುತ್ತದೆ. ನಾರು ಕಡಮೆಯಿದ್ದು, ರಸಯುಕ್ತವಾಗಿರುವ 
ಜಾತಿಯವುಗಳನ್ನೇ ಡಬ್ಬಿ ಜೋಪಾಸನೆಗೆ ಆರಿಸಿಕೊಳ್ಳುವರು. ಗಿಡಗಳಲ್ಲೇ ಯೋಗ್ಯ 
ಮಿತಿಗೆ ಬೆಳೆದಾಗ ಕೊಯ್ಯಲ್ಪಟ್ಟ ತರಕಾರಿಗಳು ಮಾತ್ರ ಕ್ಕಾನಿಂಗ್‌ನಲ್ಲಿ ಉತ್ತಮ ಫಲ 
ವನ್ನು ಕೊಡಬಲ್ಲವು. ಇವುಗಳಲ್ಲೂ, ತುಂಡಾದವು, ಗಾಯಗೊಂಡವು, ಕಲೆಗಳಿಂದ 
ಕೂಡಿದವು ಸೇರಿದ್ದರೆ, ಅವುಗಳನ್ನು ನಿರಾಕರಿಸಲಾಗುವುದಂ. ತರಕಾರಿ, ಗಡ್ಡೆಗೆಣಸು 
ಗಳಲ್ಲಿ ಗಾತ್ರ, ಆಕಾರಗಳೂ ಮುಖ್ಯ ಗುಣಗಳೇ ಸರಿ. ಹಣ್ಣುಹಂಪಲು ಮತ್ತು 
ತರಕಾರಿಗಳನ್ನು ಗಿಡಗಳಿಂದ ಕತ್ತರಿಸಿ ತಂದಿಟ್ಟುಕೊಂಡ ಮೇಲೂ ಅವುಗಳಲ್ಲಿ ಜೀವ 
ರಸಾಯನಿಕ ಕ್ರಿಯೆಗಳು ನಡೆಯುತ್ತಲೇ ಇದ್ದು, ಸಂಸ್ಕರಣ ಮಾಡುವ ತನಕವೂ ಆವು 
ಬೆಳೆಯುತ್ತ ಅಥವಾ ಕಳಿಯುತ್ತ ಇರುತ್ತವೆ. ಜೋಪಾಸನೆಗಾಗಿ ಎರಡು ಮೂರು ದಿನ 
ಇಂತಹ ಆಹಾರಗಳನ್ನು ಸಂಗ್ರಹಿಸಿಟ್ಟುಕೊಳ್ಳುವಾಗ ಈ ವಿಷಯವನ್ನು ಮರೆಯ 


ಬಾರದು. 


ಪ್ರಾಣಿಜನ್ಯ ಆಹಾರಗಳಲ್ಲಿ ಮಾಂಸಲವಾದ ಭಾಗ ಡಬ್ಬಿ ಜೋಪಾಸನೆಗಾಗಿ ಉಪ 
ಯೋಗವಾಗುತ್ತದೆ. ಪ್ರಾಣಿಗಳನ್ನು ಕಸಾಯಿಖಾನೆಗಳಲ್ಲಿ ಕೊಂದಾಗ ಅವುಗಳ ಮಾಂಸ 


196 *ಕ್ಯಾನಿಂಗ್‌' ಆಹಾರ ಜೋಪಾಸನೆಯ ಒಂದು ಆಧುನಿಕ ವಿಧಾನ 


ಗಳು ಮೃದುವಾಗಿರುತ್ತದೆ. ಸ್ವಲ್ಪ ಕಾಲದಲ್ಲಿ ಪ್ರಾಣಿಯ ದೇಹವು ಮರಣೋತ್ತರ 
ಕಾಠಿಣ್ಯವನ್ನು ಪಡೆಯುತ್ತದೆ. ಇನ್ನೂ ಸ್ವಲ್ಪ ಕಾಲಾನಂತರ ಮಾಂಸಭಾಗಗಳು ಕಿಣ್ವ 
ಕ್ರಿಯೆಯಿಂದಾಗಿ ಪುನಃ ಮೃದುವಾಗುತ್ತದೆ. ಈ ಸ್ಥಿತಿಯಲ್ಲಿ ನೆಲಚರ ಪ್ರಾಣಿಗಳ 
ಮಾಂಸಗಳನ್ನು ಸಂಸ್ಕರಣಕ್ಕೆ ತೆಗೆದುಕೊಳ್ಳುವುದು ಅನುಕೂಲ, ಮಾಂಸಗಳಲ್ಲಿ ಅವುಗಳ 
ಅಂಗಾಂಶಗಳಲ್ಲಿ ಮೇಧಸ್ಸಿನೆ ಕಣಗಳು ಚೆನ್ನಾಗಿ ಹಂಚಿದ್ದು, ಹೊರಭಾಗದ ಕೊಬ್ಬಿನ 
ಪದರ ಅತಿಯಾಗಿಲ್ಲದಿದ್ದರೆ, ಡಬ್ಬಿ ಜೋಪಾಸನೆಗೆ ಉತ್ತಮವೆಂದು ಎಣಿಸಲ್ಪಡುವುದು. 
ಉಪಯೋಗಿಸುವ ಮಾಂಸದ ತುಂಡುಗಳಲ್ಲಿ ಎಲುಬಿನ ಅಂಶ ಕಡಮೆಯಾಗಿರಬೇಕು. 
ಚರ್ಮ, ಕೂದಲು ಮೊದಲಾದ ಅನಪೇಕ್ಷಿತ ಭಾಗಗಳು ಇರಬಾರದು. ಮುದಿ ಪ್ರಾಣಿ 
ಗಳ ಮಾಂಸಗಳು ತುಂಬ ಜಿಗುಟಾಗಿದ್ದು ನಾರಿನಂತೆ ಇರುವುವು. ಅತಿ ಚಿಕ್ಕಪ್ಪಾಯದ 
ಪ್ರಾಣಿಗಳ ಮಾಂಸದಲ್ಲಿ ನೀರಿನ ಅಂಶವೇ ಅಧಿಕವಾಗಿದ್ದು ಕೊಬ್ಬು ಕಡಮೆಯಿರುತ್ತದೆ. 
ಇವೆರಡು ಡಬ್ಬಿ ಜೋಪಾಸನೆಗೆ ಅಷ್ಟು ಉತ್ತಮವಲ್ಲ. 


ಮಾನುಗಳು ಸ್ವಾಭಾವಿಕವಾಗಿಯೇ ಮೃದುವಾದ ಮಾಂಸವುಳ್ಳವುಗಳು. ಇವು' 
ಗಳನ್ನು ಕ್ಯಾನಿಂಗ್‌ ಮಾಡಲು ಉಪಯೋಗಿಸುವಾಗ ಅವು ಮರಣೋತ್ತರ ಕಾಠಿಣ್ಯ 
ಸ್ಥಿತಿಯಲ್ಲಿದ್ದರೇನೆ ಅನುಕೂಲ. ಇನ್ನೂ ತಡವಾದಲ್ಲಿ ಅವು ಅತಿಯಾಗಿ ಮೆತ್ತಗಾಗು 
ವುದರಿಂದ ಪೂರ್ವತಯಾರಿಯ ಕಾಲದಲ್ಲೆ ನಜ್ಜುಗುಜ್ವಾಗಿ ಹೋಗುತ್ತವೆ. ಅಲ್ಲದೆ ಈ 
ಕಠಿಣ ಸ್ಥಿತಿಯು ದಾಟಿದ ನಂತರ ಅಣುಜೀವಿಗಳ ಚಟುವಟಿಕೆಯು ಹೆಚ್ಚಿ, ಅವು ಕೆಡುವ 
ಸಂಭವವಿದೆ. ಮಿಸನುಗಳಲ್ಲಿ ಅವುಗಳ ಹೊಸತನವನ್ನು ಮುಖ್ಯ ಅಪೇಕ್ಷಿತ ಲಕ್ಷಣವಾಗಿ 
ಭಾವಿಸಬೇಕಾಗುತ್ತದೆ. ಮಾನು ಮತ್ತು ಚಿಪ್ಪಜೀವಿಗಳ ಹೊಸತನವು ನಷ್ಟವಾದಂತೆ 
ಅವು ತೀವ್ರವಾಗಿ ಕೆಡುತ್ತ ಹೋಗುವುದೇ ಇದಕ್ಕೆ ಮುಖ್ಯಕಾರಣ, ಹಾಗೆಯೇ ಮಾನು 
ಗಳನ್ನು ಡಬ್ಬಿ ಜೋಪಾಸನೆಗೆ ಆರಿಸಿಕೊಳ್ಳುವಾಗ ಅವುಗಳ "ಕ್ಯಾನಿಂಗ್‌ ಇಳುವರಿ'ಯನ್ನೂ 
ತುಲನೆ ಮಾಡಬೇಕಾಗುವುದು. ಇಡಿಯ ಮಾನಿನ ತೂಕದಲ್ಲಿ ಅನಾವಶ್ಯಕ ಭಾಗಗಳ 
ನ್ನೆಲ್ಲ ತೆಗೆದ ನಂತರ ಡಬ್ಬಿ ಜೋಪಾಸನೆ ಮಾಡಲು ಎಷ್ಟಂಶ ಸಿಗುವುದೆಂಬುದೇ 
"ಕ್ಯಾನಿಂಗ್‌ ಇಳಂವರಿ', ಇದನ್ನು ಮೂಲ ತೂಕದ ಶೇಕಡಾಮಾನವಾಗಿ ತಿಳಿಸುವುದು 
ಒಂದು ವಿಧಾನವಾದರೆ, ಒಂದು ಪೆಟ್ಟಿಗೆ (48 ಡಬ್ಬಿಗಳಷ್ಟು) ಡಬ್ಬಿ ಲ ಜೋಪಾಸನೆ 
ಮಾಡಿದ ಉತ್ಪನ್ನದ ತಯಾರಿಗೆ ಬೇಕಾಗುವ ಒಟ್ಟು ಮಿಸಾನಿನ ತೂಕವಾಗಿ ಹೇಳುವುದು 
ಇನ್ನೊಂದು ಕ್ರಮ, ಉದಾಹರಣೆಗಾಗಿ, ಬಂಗುಡೆಯ ಕ್ಯಾನಿಂಗ್‌ ಇಳುವರಿ ಶೇಕಡಾ 
60, ಸಿಗಿಡಿಯದು ಶೇಕಡಾ 20 ಇತ್ಯಾದಿ ಅಥವಾ ಬಂಗುಡೆಯನ್ನು ೦, 1 Tall 
ಡಬ್ಬಿಗಳಲ್ಲಿ ಜೋಪಾಸನೆ ಮಾಡುವಾಗ ಇಳುವರಿ ಪೆಟ್ಟಿಗೆಯೊಂದರ 32 ಪೌಂಡು 
(108/0850), ಕ್ಯಾನಿಂಗ್‌ ಇಳುವರಿಯು ಮಾನುಗಳೆ ತೂಕಕ್ಕೂ ಉದ್ದಕ್ಕೂ ಇರುವ 
ನಿಷ್ಪತ್ತಿಯ ಮೇಲೂ, ಅವುಗಳ ದೇಹದ ದಪ್ಪ, ಅನಾವಶ್ಯಕ ಭಾಗಗಳ ದಾಮಾಶೆ ಮತ್ತು 
ಇನ್ನಿತರ ಲಕ್ಷಣಗಳ ಮೇಲೂ ಹೊಂದಿಕೊಂಡಿರುತ್ತದೆ. ಮಾನುಗಳಲ್ಲಿ ಮೇಧಸ್ಸಿನ 


ಆಹಾರ ಪದಾರ್ಥಗಳು | 197 


ಅಂಶವು ಅತ್ಯಲ್ಪವೂ, ಅತ್ಯಧಿಕವೂ ಇದ್ದರೆ ಅಂಡವು ಕ್ಯಾನಿಂಗ್‌ ಜೋಪಾಸನೆಗೆ ಅನು 
ಕೂಲವಾಗಲಾರವು. ಸುಮಾರು ಶೇ. 2 ರಿಂದ 8ರ ವರೆಗೆ ಮೇಧಸ್ಸಿದ್ದು, ನಿರುಪ 
ಯುಕ್ತ ಭಾಗಗಳು (ಎಲುಬು, ತಲೆ, ರೆಕ್ಕೆ. ಜೀರ್ಣಾಂಗ-ಇತ್ಯಾದಿ). ಕಡಮೆಯಿರಂವ 
ಮಧ್ಯಮ ಗಾತ್ರದ ಮಾನುಗಳೇ ಡಬ್ಬಿ ಜೋಪಾಸನೆಗೆ ಉತ್ತಮವಾಗಿವೆ. ಚಿಪ್ಪು ಮಾನು 
ಗಳಲ್ಲಿ ಮಾಂಸಭಾಗವು ಇಡೀ ಚಿಪ್ಪುಜೀವಿಯ ತೂಕದ ಎಷ್ಟಂಶವಿರುತ್ತದೆಯೆಂಬುದು 
ಮುಖ್ಯವಿಚಾರ. 


ಎಲ್ಲ ಅಹಾರ ಪದಾರ್ಥಗಳಲ್ಲಿಯೂ, ಕೋಳಿ, ಅಣುಜೀವಿಗಳ ಸಂಕರ, ಕೆಟ್ಟ 
ಭಾಗಗಳು, ಭೌತಿಕ, ರಾಸಾಯನಿಕ ಬದಲಾವಣೆಗಳು, ಅದಷ್ಟು ಕಡಮೆಯಿದ್ದರೆ, ಡಬ್ಬಿ 
ಜೋಪಾಸನೆಗೆ ಅವು ಹೆಚ್ಚು ಯೋಗ್ಯವಾಗುತ್ತವೆ. 


ಕ್ಯಾನಿಂಗ್‌ಗೆ ಬೇಕಾಗುವ ಉಪ ಆಹಾರ ಪೆದಾರ್ಥ'ಗಳು: ಈವರೆಗೆ 
ಹೇಳಿದ ಮುಖ್ಯ ಆಹಾರಗಳನ್ನು ಡಬ್ಬಿ ಜೋಪಾಸನೆ ಮಾಡುವಾಗ ಕೆಲವು ಪದಾರ್ಥ 
ಗಳನ್ನು ಸಹಾಯಕವಾಗಿ ಉಪಯೋಗಿಸಿಕೊಳ್ಳಬೇಕಾಗುವುದು. ಇಂತಹವನ್ನು "ಉಪ 
ಆಹಾರ ವಸ್ತು'ಗಳು ಎನ್ನಬಹುದು. ಉಪ್ಪು, ಸಕ್ಕರೆ, ಸಸ್ಯಜನ್ಯ ಎಣ್ಣೆಗಳು, ಸ:ಬಾರ 
ಜಿನಸುಗಳು, ಹಿಟ್ಟು, ರುಚಿಕಾರಕಗಳು, ಸತ [ದಾಯಕ ಪದಾರ್ಥಗಳು ಈ ವರ್ಗಕ್ಕೆ 
ಸೇರುತ್ತವೆ. ಡಬ್ಬಿಯ ಅಹಾರಗಳ ತಯಾರಿಯ ಹಂತಗಳಲ್ಲಿ ಉಪಯೋಗಿಸುವುದ 
ರಿಂದಲೂ, ಆಹಾರಗಳ ಭಾಗವೇ ಆಗಿ ಡಬ್ಬಿಗಳೊಳಗೆ ಇವು ಸೇರಿಕೊಳ್ಳುವುದರಿಂದಲೂ 
ಜೊಪಾಸನೆಗೊಂಡ ಆಹಾರಗಳ ಮೇಲೆ ಇವುಗಳ ಪ್ರಭಾವವು ಬೀಳುತ್ತದೆ. 


ಉಪ್ಪು: ಉಪ್ಪಿನ ದುರ್ಬಲ ದ್ರಾವಣಗಳೆಲ್ಲಿ ಹಣ್ಣುಗಳ ಅಥವಾ ಗಡ್ಡೆಗಳ 
ಹೋಳುಗಳನ್ನು ಮಳುಗಿಸಿಟ್ಟುಕೊಂಡು ಪೂರ್ವತಯಾರಿಯ ಕಾಲದಲ್ಲಿ ವಿವರ್ಣಗೊಳ್ಳ 
` ದಂತೆ ರಕ್ಷಿಸಿಕೊಳ್ಳಬಹುದೆಂದು ಹಿಂದೆಯೇ ಸೂಚಿಸಿದೆ. ಮಾನುಗಳ ತುಂಡುಗಳಿಗೆ ಸಾಕಷ್ಟು 
ಉಪ್ಪಿನ ರುಚಿ ಕೊಡಲಿಕ್ಕೂ, ದೃಢತೆಯನ್ನುಂಟುಮಾಡಲಿಕ್ಕೂ, ಸಂತೃಪ್ತ ಉಪ್ಪಿನ 
ದ್ರಾವಣಗಳಲ್ಲಿ ಕೆಲವು ನಿಮಿಷ ಮುಳುಗಿಸಿ ತೆಗೆಯುವುದು ಉಪ್ಪಿನ ಇನ್ನೊಂದು ಉಪ 
ಯೋಗ. ಸಿಗಡಿಯ ಮಾಂಸವನ್ನು ಡಬ್ಬಿಗಳಿಗೆ ತುಂಬಿಸುವ ಮೊದಲು ಕುದಿಯುತ್ತಿರುವ 
ಉಪ್ಪಿನ ದ್ರಾವಣ (6-89)ದಲ್ಲಿ "ಬ್ಲಾಂಚಿಂಗ್‌' ಮಾಡುವುದೇ ಸಾಮಾನ್ಯ ಕ್ರಮ. 
ಅನೇಕ ಮಾಂಸ, ಮಾನು, ಗಡ್ಡೆ ತರಕಾರಿಗಳನ್ನು ಡಬ್ಬಿ ಜೋಪಾಸನೆ ಮಾಡುವಾಗ ಶೇಕಡಾ 
1 ರಿಂದ 3 ರ ಪ್ರಾಬಲ್ಯವಿರುವ ಉಪ್ಪುನೀರನ್ನೆ ಪೂರಕ ಮಾಧ್ಯಮವಾಗಿ ಉಪ 
ಯೋಗಿಸುವರು. ಎಣ್ಣೆಗಳನ್ನು ಮಾಧ್ಯಮವಾಗಿ ಉಪಯೋಗಿಸುವಾಗಲೂ, ಮಾನು 
ಗಳ ಡಬ್ಬಿಗಳಲ್ಲಿ ಅಲ್ಪ ಪರಿಮಾಣದಲ್ಲಿ ಪುಡಿಮಾಡಲ್ಪಟ್ಟ ಉಪ್ಪನ್ನು ಸೇರಿಸಿಕೊಳ್ಳು 
ತ್ತಾರೆ. ಟೊಮೆಟೊರಸ, ಸಾಂಬಾರು, ಇತರ ಆಹಾರಗಳ ತಯಾರಿಯಲ್ಲಿಯೂ ಉಪ್ಪು 
ಉಪಯುಕ್ತವಾಗಿದೆ. 


198 ' *ಕ್ಯಾನಿಂಗ್‌' ಆಹಾರ ಜೋಪಾಸನೆಯ ಒಂದು ಆಧುನಿಕ ವಿಧಾನ 


ಆಹಾರ ಪದಾರ್ಥಗಳ ಮೇಲೆ ಉಪ್ಪಿನ ಪರಿಣಾಮಗಳಲ್ಲಿ, ರುಚಿಯನ್ನು ಕೊಡು 
ವುದು, ನೀರಿನ ಅಂಶವನ್ನು ಕಡಮೆ ಮಾಡುವುದು, ರಕ್ತ, ಲೋಳೆ ಮುಂತಾದ ಕಶ್ಮಲ 
ಗಳನ್ನು ನಿವಾರಿಸಿ ಚೊಕ್ಕಮಾಡುವುದು, ಮಾಂಸ ಪದಾರ್ಥಗಳೂ, ಬಟಾಟೆ ಮೊದಲಾದ 
ಗಡ್ಡೆಗಳೂ ದೃಢವಾಗುವಂತೆ ಮಾಡುವುದು, ಸ್ವಲ್ಪ ಮಟ್ಟಿಗೆ ಸಂಕೋಚನವಾಗುವಂತೆ 
ಮಾಡುವುದು, ಇವೇ ಮುಖ್ಯವಾದವು. ಉಬ್ಬಿನಲ್ಲಿರಬಹುದಾದ ಕೆಲವು ಕಶ್ಮಲಗಳ 
ಪ್ರಭಾವಗಳಲ್ಲಿ ಮುಖ್ಯವಾಗಿ, ಮೆಗ್ನೀಸಿಯಂ ಕ್ಲೋರೈಡ್‌, ಮೇಗ್ನೀಸಿಯಂ ಸಲ್ಫೇಟ್‌ 
ಗಳಂತಹವು ಆಹಾರಕ್ಕೆ ಕಹಿ ರುಚಿಯನ್ನು ಉಂಟುಮಾಡುವುವು; ಸೀಸದ ಲವಣಗಳಿದ್ದಲ್ಲಿ 
ಮತ್ಸೋತ್ಪನ್ನಗಳಲ್ಲಿ ವಿವರ್ಣತೆಯನ್ನು ಉಂಟುಮಾಡುವುದು, ಪೂರಕ ಮಾಧ್ಯಮವಾಗಿ 
ಉಪಯೋಗಿಸಿದ ಉಪ್ಪಿನ ದ್ರಾವಣವನ್ನು ಕದಡುಗೊಳಿಸುವುದು, ಕೆಲವು ಡಬ್ಬಿಯ 
ಆಹಾರಗಳಲ್ಲಿ "ಸ್ಟ್ರೂಲೈಟ್‌'ನಂತಹ ಹರಳುಗಳನ್ನು ಉತ್ಪಾದಿಸುವುದು-ಇವನ್ನು ಎಣಿಸ 
ಬಹುದು. ಉಪ್ಪಿನಲ್ಲಿರಬಹುದಾದ ಕೆಲವು 'ಲವಣಪ್ರೀಯ' ಬ್ಯಾಕ್ಟೀರಿಯಗಳಿಂದಾಗಿ 


ಮಾನುಗಳಲ್ಲಿ ಬಣ್ಣ ಕೆಡುವ ಪರಿಣಾಮವನ್ನು ಕಾಣಬಹುದು. 


ಡಬ್ಬಿ ಜೋಪಾಸನೆಯ ವಿಧಾನದಲ್ಲಿ ಉಪಯೋಗಿಸುವ ಉಪ್ಪು ಶುದ್ಧವಾಗಿದ್ದು 
ಅದರಲ್ಲಿ ಕರಗುವ ಹಾಗೂ ಕರಗದ ಕಶ್ಮಲಗೆಳೂ, ಅಣುಜೀವಿಗಳೂ ತೀರ ಕಡಮೆಯಿರ ( 
ಬೇಕು. ಅದರಲ್ಲಿ ಸೋಡಿಯಂ ಕ್ಲೋರೈಡ್‌ನ ಅಂಶ ಅಧಿಕವಾಗಿದ್ದು, ಹರಳುಗಳು ' 
ಚಿಕ್ಕವಾಗಿರಬೇಕು, ಸಾಮಾನ್ಯ ಉಪ್ಪು ಮಿಾನುಗಳ, ತುಂಡುಗಳನ್ನು ಮುಳುಗಿಸಿ 
ತೆಗೆಯುವ ಹೆಜ್ಜೆಗಳಲ್ಲಿ ಉಪಯೋಗಿಸಲು ಯೋಗ್ಯವೆಂದು ಪರಿಗಣಿಸಲ್ಪಟ್ಟರೂ, 
ಆಹಾರದ ಭಾಗವಾಗಿ ಅಥವಾ ಪೂರಕ ದ್ರಾವಣವಾಗಿ, ಇಲ್ಲವೆ ಸಿಗಡಿಯ ಮಾಂಸ 
ದಂತಹ ಪದಾರ್ಥಗಳ "ಬ್ಲಾಂಚೆಂಗ್‌' ಕ್ರಿಯೆಗಾಗಿ, ಉಪಯೋಗಿಸಲ್ಪಡಲು ಇನ್ನೂ 
ಶುದ್ಧವಾದ "ಊಟದ ಉಪ್ಪು' ಅಥವಾ "ಮಾನು ಹದ ಮಾಡುವ ಉಪ್ಪು'ಗಳನ್ನೇ 
ಆರಿಸಿಕೊಳ್ಳಬೇಕಾಗುತ್ತದೆ. ಇಂತಹ ಉಪ್ಪು ಬೆಳ್ಳಗೆ, ಚಿಕ್ಕ ಹರಳುಗಳ ರೂಪದಲ್ಲಿದ್ದು, 
ಅದರಲ್ಲಿ ಸೋಡಿಯಂ ಕ್ಲೋರೈಡ್‌ನ ಅಂಶವು ಶೇ. 98.0 ಗಿಂತ ಹೆಚ್ಚಿರಬೇಕು. 
ಕರಗಿರುವ ಕಶ್ಮಲಗಳು (ಅಂದರೆ ಇತರ ಲವಣ ಪದಾರ್ಥಗಳು) ಶೇ. 1.5 ರಷ್ಟಕ್ಕಿಂತ 
ಕಡಮೆ ಮತ್ತು ಕರಗದಿರುವ ಕಶ್ಮಲಗಳು ಶೇಕಡ 0.5 ಕ್ಕಿಂತ ಕಡಮೆಯೂ ಇರಬೇಕು 
ನೀರಿನ ಅಂಶವು ಕಡಮೆಯಿದ್ದಷ್ಟೂ ಉಪ್ಪು ಹೆಚ್ಚು ಉತ್ತಮವಾಗುತ್ತದೆ. “ಲವಣ 
ಪ್ರಿಯ ಅಣುಜೀವಿ'ಗಳ ಸಂಖ್ಯೆಯೂ, ಬ್ಯಾಕ್ಟೀರಿಯಗಳ ಬೀಜಾಣುಗಳೂ ತೀರ 
ಕಡಮೆಯಿರಬೇಕು.. ಉತ್ತಮ ಉತ್ಪನ್ನವನ್ನು ಪಡೆಯಲು ಶುದ್ಧ ಉಪ್ಪನ್ನೇ 
ಉಪಯೋಗಿಸಬೇಕು. 

ಉಪ್ಪಿನ ದ್ರಾವಣಗಳನ್ನು ಉಪಯೋಗಿಸುವ ಮೊದಲು ಅವುಗಳಲ್ಲಿರುವ ಕಶ್ಮಲ 


ಗಳನ್ನು ನಿವಾರಿಸಲು ಸೋಸಿಕೊಳ್ಳಬೇಕು. ಒಂದು ಕೊಟ್ಟ ಪರಿಮಾಣದ ಉಪ್ಪಿನ 
ದ್ರಾವಣದಲ್ಲಿ ಮಾನಿನ ತುಂಡುಗಳನ್ನು ಅನೇಕ ಬಾರಿ ತೊಳೆಯುವುದರಿಂದ ಅಥವಾ 


ಆಹಾರ ಪದಾರ್ಥಗಳು 199 


ಮುಳುಗಿಸಿ ತೆಗೆಯುವುದರಿಂದ ದ್ರಾವಣದ ಸಾಂದ್ರತೆಯು ಬದಲಾಗುವುದಲ್ಲದೆ, ಅದು 
ಕಶ್ಮಲಯುಕ್ತವೂ ಆಗುತ್ತದೆ. ಹೀಗಾದಾಗ ಹಳೆಯ ದ್ರಾವಣವನ್ನು ಚೆಲ್ಲಿ ಹೊಸದಾಗಿ 
ತಯಾರಿಸಲ್ಪ ಟ್ರ ದ್ರಾವಣವನ್ನು ಉಪಯೋಗಿಸಬೇಕು. 


ದ್ರಾವಣದಲ್ಲಿ ಉಪ್ಪಿನ ಅಂಶವು ಹೆಚ್ಚಿದಂತೆ ಅದರ ಸಾಪೇಕ್ಷಸಾಂದ್ರತೆಯು 
ಹೆಚ್ಚುತ್ತದೆ. ಸಾಪೇಕ್ಷಸಾಂದ್ರತೆಯನ್ನು ಅಳೆದು ಉಪ್ಪಿನ. ದ್ರಾವಣದಲ್ಲಿರುವ ಉಪ್ಪಿನ 
(ಸೋಡಿಯಂ ಕ್ಲೋರೈಡ್‌) ಪ್ರಮಾಣವು (ಯಾವುದೊಂದು ನಿರ್ದಿಷ್ಟ ಉಷ್ಣತಾಮಾನ 
ದಲ್ಲಿ) ಎಷ್ಟಿದೆಯೆಂದು ನಿರ್ಧರಿಸುವುದು ಸಾಧ್ಯವಿದೆ. ಈ ಉದ್ದೇಶಕ್ಕಾಗಿ ದ್ರವ 
ಮಾಪಕಗಳನ್ನು ಉಪಯೋಗಿಸಿಕೊಳ್ಳಬಹುದು. ದ್ರಾವಣದಲ್ಲಿರುವ ಉಪ್ಪಿನ ಮಿತಿ 
ಯನ್ನೇ ಸೀದ ಸೂಚಿಸುವ ಲವಣಮಾಪಕಗಳೂ ಬಳಕೆಯಲ್ಲಿವೆ. ಶುದ್ಧ ಉಪ್ಪಿನೊಡನೆ 
ಇನ್ನಿತರ ಕರಗುವ ಪದಾರ್ಥಗಳು ಸೇರಿದ್ದಲ್ಲಿ ಇಂತಹ ಅಳತೆಗಳು ಪೂರ್ತಿ ಸರಿಹೋಗ 
ಲಾರವು, ಕೆಳಗಿನ ಪಟ್ಟಿಯಲ್ಲಿ ವಿವಿಧ ಸಾಂದತ್ರೆಗಳ ಲವಣ ದ್ರಾವಣಗಳ ವಿಶಿಷ್ಟ 


ಕೋಷ್ಟಕ 12-2 


ಉಪ್ಪಿನ ದ್ರಾವಣಗಳ ಶೇಕಡಾಮಾನ್ಕೆ ವಿಶಿಷ್ಟ ಗುರುತ್ವ ಮತ್ತು 
ಲೀಟಿರಿನಲ್ಲಿರುನ ಉಪ್ಪು 


ದ್ರಾವಣದಲ್ಲಿ ಉಪ್ಪಿನ | ಬೋಮೆ ಡಿಗಿ ವಿಶಿಷ್ಟ ಗುರುತ್ತೆ | ದ್ರಾವಣದ 1 ಲೀಟರಿನಲ್ಲಿ 















ಶೇಕೆಡಾಮಾನ(w/W) (ಬೋವ) | 20°C /4ಛ' ರುಪ ಉಪ್ಪು (ಗ್ರಾಮ್‌/ಲೇ) 
1 0.8 1.0053 10.05 
2 1.8 1.0125 |! 20.25 
4 3.8 1.0268 41.07 
6 5.8 1.0413 62.48 
8 7.7 1.0559 84.47 
10 9.6 10707 | 107.1 
12 11.5 10857 i 130.3 
14 13.3 1.1009 154.1 
16 15.1 1.1162 178.6 
18 16.9 1.1319 203.7 
20 18.7 11478 | 229.6 
ಕ 20.4 1.1640 |. 2561 
ಘ್‌ 1.1804 |. 283.3 
lel 272 311.3 








ಗುರುತ್ವ ಹಾಗೂ ಆ ದ್ರಾವಣಗಳ 1 ಲೀಟರ್‌ನಷ್ಟನ್ನು ತಯಾರಿಸಲು ಬೇಕಾಗುವ 
ಉಪ್ಪಿ ನ ಪರಿಮಾಣಗಳನ್ನು ಸೂಚಿಸಿದೆ, 


200 “ಕ್ಯಾನಿಂಗ್‌” ಆಹಾರ ಜೋಪಾಸನೆಯ ಒಂದು ಆಧುನಿಕ ವಿಧಾನ 


ಸಕ್ಕರೆ; ಮಾನು, ಮಾಂಸ ಮೊದಲಾದ ಪ್ರಾಣಿಜನ್ಮ ಆಹಾರ ಮತ್ತು ತರ 
ಕಾರಿಗಳ ಡಬ್ಬಿ ಜೋಪಾಸನೆಗೆ ಉಪ್ಪು ಮುಖ್ಯ ಉಪ ಪದಾರ್ಥವಾದಂತೆ, ಹಣ್ಣು 
ಹಂಪಲುಗಳಿಗೆ ಸಕ್ಕರೆಯು ಅತ್ಯಂತ ಉಪಯುಕ್ತವಾದುದಾಗಿದೆ. ಹಣ್ಣುಗಳ ಹೋಳು 
ಗಳನ್ನು ಸಕ್ಕರೆಯ ದ್ರಾವಣಗಳಲ್ಲಿ ಹಾಕಿ ಡಬ್ಬಿ ಜೋಪಾಸನೆ ಮಾಡುವುದಲ್ಲದೆ, 
ಮುರಬ್ಬ, ಹಣ್ಣುಗಳ ರಸ, ಜೆಲ್ಲಿ, ಮಾರ್ಮಲೇಡ್‌ಗಳಂತಹ ಉತ್ಪನ್ನಗಳ ತಯಾರಿಕೆಗೂ 
ಸಕ್ಕರೆಯು ಅಧಿಕ ಪ್ರಮಾಣದಲ್ಲಿ ಉಪಯೋಗಿಸಲ್ಪಡುತ್ತದೆ. ಇದರಿಂದಾಗಿ ಸಕ್ಕರೆಯ 
ಶುದ್ದಾಶುದ್ಧತೆಯು ಇಂತಹ ಡಬ್ಬಿಯ ಆಹಾರಗಳ ಮೇಲೆ ಪರಿಣಾಮವನ್ನುಂಟು 
ಮಾಡುವುದು ಅನಿವಾರ್ಯ. | 


ಆಹಾರ ಸಂಸ್ಕರಣದಲ್ಲಿ ಉಪಯೋಗಿಸಲ್ಪಡುವ ಸಕ್ಕರೆಯು ಶುಭ್ರವಾದ ಹರಳು 
ಗಳ ರೂಪದಲ್ಲಿದ್ದು, ಬಣ್ಣ, ವಾಸನೆಗಳಿಲ್ಲದೆ, ತಣ್ಣೀರಿನಲ್ಲೆ ಸುಲಭವಾಗಿ ಕರಗಂವ ಗುಣ 
ವುಳ್ಳದ್ದಾಗಿರಬೇಕು. ಅದರಲ್ಲಿ ಯಾವ ವಿಧದ ಬಣ್ಣವನ್ನೂ ಸೇರಿಸಿರಬಾರದು. 
ಕಶ್ಮಲಗಳಾಗಲಿ ಅನಪೇಕ್ಷಿತವಾದ ಇತರ ವಸ್ತುಗಳಾಗಲಿ ಅದರಲ್ಲಿ ಸೇರಿರಬಾರದು. 
ಸಕ್ಕರೆಯನ್ನು ಶುದ್ಧೀಕರಿಸುವಾಗ ತಯಾರಕರು ಆದರ ಬಣ್ಣವನ್ನು ಹೋಗಲಾಡಿಸಲು 
ಗಂಧಕದ ಡೈಲಕ್ಸೈಡನ್ನು ಬಳಸುವ ಕ್ರಮವಿದೆ. ಈ ಅನಿಲವು ಸಕ್ಕರೆಯಲ್ಲಿ ಅಧಿಕ 
ಪ್ರಮಾಣದಲ್ಲಿ ಉಳಿದಿದ್ದರೆ, ಡಬ್ಬಿಯ ಆಹಾರಗಳಲ್ಲಿ ಗಂಧಕವು ಕಬ್ಬಿಣದೊಡನೆ ' 
ಸಂಯೋಗವಾಗುವುದರಿಂದ ಕಪ್ಪ ವಿವರ್ಣತೆ ಉಂಟಾಗುತ್ತದೆ. ಆದ್ದರಿಂದ ಕ್ಯಾನಿಂಗ್‌ 
ನಲ್ಲಿ ಬಳಸಲ್ಪಡುವ ಸಕ್ಕರೆಯಲ್ಲಿ ಉಳಿದಿರುವ ಗಂಧಕದ ಡೈಆಕ್ಸೈಡ್‌ನ ಅಂಶವು ದಶಲಕ್ಷ : 
ದಲ್ಲಿ 15 ಪಾಲಿಗಿಂತ ಹೆಚ್ಚಿರಬಾರದು. ಶುದ್ಧ ಸಕ್ಕರೆಯು ಸುಕ್ರೊಸ್‌ ಎಂಬ ರಾಸಾ 
ಯನಿಕ ಪದಾರ್ಥವಾಗಿದೆ. ಆಹಾರ ಜೋಪಾಸನೆಗೆ ಉಪಯೋಗಿಸುವ ಸಕ್ಕರೆಯಲ್ಲಿ ಈ 
ಸುಕ್ರೋಸ್‌ನ ಅಂಶವು ನೂರಕ್ಕೆ 99.8 ರಷ್ಟಾದರೂ ಇರಬೇಕು. ಗ್ಲೂಕೋಸಿನಂತಹ 
ಅಪಕರ್ಷಕ ಸಕ್ಕರೆಗಳ ಅಂಶವು ಶೇ. 0.1 ಕ್ಕಿಂತ ಹೆಚ್ಚಿರಬಾರದು. ಆರ್ಸೆನಿಕ್‌ನ 
ಶವು ದಶಲಕ್ಷದಲ್ಲಿ ಒಂದು ಪಾಲು, ಸೀಸದ ಅಂಶವು ದಶಲಕ್ಷಕ್ಕೆ ಎರಡು ಪಾಲುಗಳಿ 
ಗಿಂತ ಹೆಚ್ಚಿರಬಾರದು. , ಹಾಗೆಯೇ ಎಲ್ಲ ವಿಧದ ಅಣುಜೀವಿಗಳ ಒಟ್ಟು ಸಂಖ್ಯೆಯು 
ಒಂದು ಗ್ರಾಮ್‌ಗೆ 100 ಕ್ಕಿಂತ ಹೆಚ್ಚಾಗಿರಬಾರದು. ಈಸ್ಟ್‌, ಉಷ್ಟಸಹಿಷ್ಣು 
ಅವಾಯುಅಣುಜೀವಿಗಳು, ಗಂಧಕೋತ್ಪಾದಿ ಬೀಜಾಣುಗಳು ಇರಲೇಬಾರದು. 
ಬೂಸುರುಗಳು 1 ಗ್ರಾಮ್‌ ಸಕ್ಕರೆಯಲ್ಲಿ 10 ಕ್ಕಿಂತಲೂ, ಉಷ್ಣಸಹಿಷ್ಣು ಅಣುಜೀವಿಗಳ 
ಬೀಜಾಣುಗಳಂ ಗ್ರಾಮೊಂದರಲ್ಲಿ 15 ಕ್ಕಿಂತಲೂ ಅಧಿಕವಾಗಿರಬಾರದು. ಇಂತಹ 
ಶುದ್ಧವಾದ ಸಕ್ಕರೆಯನ್ನುಪಯೋಗಿಸವುದರಿಂದ ಡಬ್ಬಿಯ ಆಹಾರಗಳು ಕೆಟ್ಟು 
ಹೋಗುವ ಸಂಭವವು ಕಡಮೆಯಾಗುತ್ತದೆ. 


ಹಣ್ಣುಗಳ ಹೋಳುಗಳನ್ನು ಡಬ್ಬಿಗಳಲ್ಲಿ ಹಾಕಿ ಸಾಕಷ್ಟು ಪ್ರಬಲವಾದ ಸಕ್ಕರೆಯ ' 
ದ್ರಾವಣವನ್ನು ಪೂರಕ ಮಾಧ್ಯಮವಾಗಿ ತುಂಬಿಸಿ ಜೋಪಾಸನೆ ಮಾಡಿದ ಸ ಲ್ಪ 


ಆಹಾರ ಪದಾರ್ಥಗಳು 201 


ಕಾಲಾನಂತರ, ಹಣ್ಣಿನ ಹೋಳು ಮತ್ತು ಸಕ್ಕರೆಯ ಪಾಕಗಳೊಳಗೆ ಸಮತೋಲವು 
ಏರ್ಪಟ್ಟು, ಹೋಳು ಹಾಗೂ ಸಕ್ಕರೆಯ ದ್ರಾವಣಗಳು ಸಮಾನ ಸಿಹಿಯುಳ್ಳವು 
ಗಳಾಗುತ್ತವೆ. ಅಂದರೆ, ಡಬ್ಬಿಯೊಳಗೆ ಇರುವ ಘನ, ದ್ರವಗಳಲ್ಲೆಲ್ಲ ಸಕ್ಕರೆಯು 
ಏಕಪ್ರಕಾರವಾಗಿ ಹಂಚಿ ಹೋಗುತ್ತದೆ. ಹೀಗಾದಾಗ ಆಯಾ ಉತ್ಪನ್ನದಲ್ಲಿ ಸಕ್ಕರೆಯ 
ಅಂಶವು ಯೋಗ್ಯ ಮಿತಿಯಲ್ಲಿರುವುದು ಅವಶ್ಯ. ಸಾಮಾನ್ಯವಾಗಿ ಡಬ್ಬಿಗಳಲ್ಲಿ 
ಜೋಪಾಸನೆ ಮಾಡಲ್ಪಡುವ ಹಣ್ಣುಗಳಲ್ಲಿ ಸಕ್ಕರೆಯ ಮಿತಿ ಶೇಕಡಾ 19 ರಿಂದ 26 ರ 
ತನಕವೂ, ಕಿತ್ತಳೆ ಹಣ್ಣಿನ ತೊಳೆಗಳಿಗೆ ಮಾತ್ರ ಶೇಕಡಾ 19 ರಿಂದ 23 ರ ತನಕವೂ 
ಇರಬೇಕೆಂಬ ನಿಯಮವಿದೆ. ಹಣ್ಣುಗಳಲ್ಲಿ ಮೂಲತಃ ಸಕ್ಕರೆಯ ಅಂಶವು ಏಕಪ್ಪಕಾರ 
ವಾಗಿ ಇರುವುದಿಲ್ಲ. ಅದಕ್ಕಾಗಿ ನಾವು ಉಪಯೋಗಿಸುವ ಪೂರಕ ಮಾಧ್ಯಮದ 
ಪ್ರಬಲತೆಯನ್ನು ಬದಲಾಯಿಸಿಕೊಂಡು, ಕೊನೆಯ ಉತ್ಪನ್ನದಲ್ಲಿನ ಸಕ್ಕರೆಯ 
ಪ್ರಮಾಣವು ಒಂದೇ ರೀತಿಯಾಗಿರುವಂತೆ ಮಾಡಬಹುದಂ. ಡಬ್ಬಿ ಜೋಪಾಸನೆಯಲ್ಲಿ 
ಪೂರಕ ಮಾಧ್ಯಮವಾಗಿ ಉಪಯೋಗಿಸಲ್ಪಡುವ ಸಕ್ಕರೆ ಪಾಕದ ಪ್ರಬಲತೆಯನ್ನು 
ನಿರ್ಧರಿಸಿಕೊಳ್ಳಲು ಕೆಳಗಿನ ಸೂತ್ರವು ಸಹಾಯಕವಾಗುತ್ತದೆ. 
he ನಿತೂ. « ಉಸ.- ಹತೂ. « ಹಸ. 
ನಿತೂ, -- ಹತೂ. 
ಇಲ್ಲಿ, ಪಾಸ- ಪೂರಕ ಮಾಧ್ಯಮವಾಗಿ ಉಪಯೋಗಿಸುವ ಸಕ್ಕರೆಪಾಕದ 
ಸಕ್ಕರೆಯ ಶೇಕಡಾಮಾನ. 

ನಿತೂ. - ಡಬ್ಬಿಯ ಘನ, ದ್ರವಗಳ ನಿವ್ವಳ ತೂಕ. 

ಉಸ. = ಕೊನೆಯ ಉತ್ಪನ್ನದಲ್ಲಿ ಅಪೇಕ್ಷಿತ ಸಕ್ಕರೆಯ ಅಂಶ, 

ಹತೂ. ಇ ಡಬ್ಬಿಯೊಳಗೆ ಇರಿಸಲ್ಪಡುವ ಹಣ್ಣಿನ ಹೋಳುಗಳ ತೂಕ. 

ಹ.ಸ. -- ಹಣ್ಣಿನಲ್ಲಿ ನೈಸರ್ಗಿಕವಾಗಿದ್ದ ಸಕ್ಕರೆಯ ಅಂಶ. 


ಉದಾಹರಣೆ: ಒಂದು ಡಬ್ಬಿಯಲ್ಲಿ 300 ಗ್ರಾಮ್‌ ನಿವ್ವಳ ತೂಕವಿರುವಂತೆ 

200 ಗ್ರಾಮ್‌ ಹಣ್ಣಿನ ಹೋಳುಗಳನ್ನು ತುಂಬಿಸಿ ಜೋಪಾಸನೆ ಮಾಡಬೇಕಾಗಿದೆ. 

ಕೊನೆಯ ಉತ್ಪನ್ನದಲ್ಲಿ ಶೇಕಡಾ 20 ರಷ್ಟು ಸಕ್ಕರೆಯ ಅಂಶವಿರಬೇಕು. ಹಣ್ಣಿನ 

ಹೋಳುಗಳಲ್ಲಿ ನೈಸರ್ಗಿಕವಾಗಿ ಶೇ. 10 ರಷ್ಟು ಮಾತ್ರ ಸಕ್ಕರೆಯಿದ್ದರೆ, ಪೂರಕ 

ಮಾಧ್ಯಮವಾಗಿ ಉಪಯೋಗಿಸುವ ದ್ರಾವಣದಲ್ಲಿ ಶೇಕಡ ಎಷ್ಟಂಶ ಸಕ್ಕರೆಯಿರಬೇಕು? 
ಸೂತ್ರದಂತೆ, | 


ಪಾಸ 300%20—200 x10 
I 
— 40% 


ಅಂದರೆ, ಶೇಕಡಾ 40 ರಷ್ಟು ಸಕ್ಕರೆಯಿರುವ ಪಾಕವನ್ನು ಉಪಯೋಗಿಸಬೇಕು. 


202 “ಕ್ಯಾನಿಂಗ್‌” ಆಹಾರ ಜೋಪಾಸನೆಯ ಒಂದು ಆಧುನಿಕ ವಿಧಾನ 


ಉಬ್ಬನ ದ್ರಾವಣಗಳಂತೆಯೆ ಸಕ್ಕರೆಯ ದ್ರಾವಣಗಳಲ್ಲಿಯೂ ಅವುಗಳ 
ಸಾಂದ್ರತೆಗೂ, ಕರಗಿರುವ ಸಕ್ಕರೆಯ ಪ ಕ್ರಮಾಣಕ್ಕೊ ಎಶಿಷ್ಟವಾದ ಸಂಬಂಧವಿದೆ. 
ಇದನ್ನು ಕೆಳಗಿನ ಕೋಷ್ಟಕದಲ್ಲಿ ಗಸ ರಿಸಿದೆ. 


ಕೋಷ್ಟ ಕ 12-3 ಲ 
ಸಕ್ಕ ರೆ ದ್ರಾ ವಣಗಳಲ್ಲಿ ಸಕ್ಕ ರೆಯ ಶೇಕಡಮಾನ್ಕ ವಿಶಿಷ್ಟ ಗುರುತ್ವ 
ಇತ್ಶಾ ದಿ 


1 ಲೀಟರ್‌ ದ್ರಾವಣದಲ್ಲಿರುವ | 
ಸಕ್ಕರೆಯ ತೊಕ ( ಗ್ರಾ/ಲಿ) ಸ 





ಶುದ್ಧ ಸಕ್ಕರೆಯ ಅಂಶ 
ವಿಶಿಷ್ಟ ಗುರುತ್ವ 2090/49 
ಓಜಾ 2010/40 


0 ‘0 
1 10.02 
2 20.12 
ಈ ೫ 30.30 
4, 40.56 
5 50.89 
6 61.31 
7 71.81 
8 82.40 
9 93,06 
10 103.80 
15 158.90 
20 216.20 
25 275.90 
30 338.10 
35 402.90 
40 470.60 
45 541.10 
50 614.80 
55 691.60 
60 771.90 
65 855.00 
70 943.00 
75 1034.00 
80 1129.00 
85 1229.00 





ಅಹಾರ ಪದಾರ್ಥಗಳು ೆ 203 


ಮೇಲಿನ ಅಂಕೆಸಂಖ್ಯೆಗಳು, ದ್ರಾವಣದಲ್ಲಿ ಶುದ್ಧಸಕ್ಕರೆ ಕರಗಿಸುವಾಗ ಮತ್ತು 
20706 ಉಷ್ಣತಾಮಾನದಲ್ಲಿ ಮಾತ್ರ ಸರಿಹೋಗುವಂಥವು. ಈ ಪರಿಸ್ಥಿತಿಗಳು 
ವ್ಯತ್ಕಾಸವಾದಲ್ಲಿ ಈ ಮೌಲ್ಯಗಳೂ ಬದಲಾಗುತ್ತವೆ. 


ಸಕ್ಕರೆಯ ದ್ರಾವಣಗಳಲ್ಲಿರುವ ಸಕ್ಕರೆಯ ಅಂಶವನ್ನು ಕಂಡುಕೊಳ್ಳಲು ದ್ರಾವಣ 
ಗಳ ವಿಶಿಷ್ಟಗುರುತ್ವವನ್ನು ಅಳೆಯುವ ದ್ರವಮಾಪಕಗಳನ್ನಾಗಲಿ, ಸೀದಾ ಸಕ್ಕರೆಯ 
ಶೇಕಡಾಮಾನವನ್ನೇ ತೋರಿಸುವ ' ಬ್ರಿಕ್ಸ್‌ ರಿಫ್ರಾಕ್ಟೊಮಿಸಾಟರ್‌ ' ಗಳಂತಹ ಅನುಕೂಲ 
ವಾದ ಉಪಕರಣಗಳನ್ನಾಗಲಿ ಉಪಯೋಗಿಸಬಹುದಂ. ಕೊನೆಗೆ ಹೇಳಿದವುಗಳಲ್ಲಿ ಚಿಕ್ಕ, 
ಕಿಸೆಯಲ್ಲಿಡಲು ಯೋಗ್ಯವಾದ ಉಪಕರಣಗಳು ಬಳಕೆಯಲ್ಲಿವೆ. ಇವು ಕ್ಯಾನಿಂಗ್‌ 
ಕಾರ್ಹಾನೆಗಳಲ್ಲಿ ಶೀಘ್ರವಾಗಿ ಸಕ್ಕರೆಯ ಶೇಕಡಾಮಾನವನ್ನು ನಿರ್ಧರಿಸುವುದಕ್ಕೆ 
ಅತ್ಯಂತ ಅನುಕೂಲವಾಗಿವೆ. 


ಸಸ್ಮಜನ್ಯ ಎಣ್ಣೆಗಳು : ಆನೇಕ ಜಾತಿಯ ಮಾನುಗಳನ್ನು ಡಬ್ಬಿ ಜೋಪಾಸನೆ 
ಮಾಡುವಾಗ ಪೂರಕ ಮಾಧ್ಯಮವಾಗಿ ಸಸ್ಯಜನ್ಯ ಎಣ್ಣೆಗಳನ್ನು ಉಪಯೋಗಿಸುವುದು 
ವಾಡಿಕೆ. ಬೈಗೆ ಜಾತಿಯ ಚಿಕ್ಕ ಮಾನುಗಳನ್ನು ಎಣ್ಣೆಗಳಲ್ಲಿ ಹುರಿದು ಡಬ್ಬಿ ಜೋಪಾಸನೆ 
ಮಾಡುವುದೂ ಇದೆ. ಸಾಂಬಾರದಂತಹ ಪೂರಕಮಾಧ್ಯಮಗಳ ತಯಾರಿಯಲ್ಲಿಯೂ 
ಈ ಎಣ್ಣೆಗಳಂ ಬಳಸಲ್ಪಡುತ್ತವೆ. 


ಡಬ್ಬಿ ಜೋಪಾಸನೆಗೆ ಉಪಯೋಗಿಸಲ್ಪಡುವ ಎಣ್ಣೆಗಳಂ ಶುದ್ಧಗೊಳಿಸಲ್ಪಟ್ಟ, 
ಶುಭ್ರವಾದ, ಅಡ್ಡವಾಸನೆಯಿಲ್ಲದ ಸಸ್ಯಜನ್ಮ ಎಣ್ಣೆಗಳಾಗಿರಬೇಕು. ಎಣ್ಣೆಗಳಲ್ಲಿ 
ನೀರಿನ ಪಸೆಯಿರಬಾರದು. ಅವುಗಳಲ್ಲಿ ತೇಲುವ ಕಶ್ಮಲಗಳು ಆದಷ್ಟು ಕಡಮೆಯಿರ 
ಬೇಕು. ಅವುಗಳ ಹಿಮಾಂಕ ಕಡಮೆಯಿದ್ದು, ವಿಶಿಷ್ಟ ಗುರುತ್ವವು 0.9 ರಿಂದ 0.92 ರ 
ಮಿತಿಯೊಳಗಿದ್ದರೆ ಉತ್ತಮ. ಎಲ್ಲಕ್ಕಿಂತಲೂ ಮುಖ್ಯವಾಗಿ ಅವುಗಳಲ್ಲಿರಬಹುದಾದ 
ಅಸಂತೃಪ್ತ ಮೇಧಾವ್ಲಗಳ ಪ್ರಮಾಣವು ಆದಷ್ಟು ಕಡಮೆಯಿರಬೇಕು. ಅಂದರೆ 
ಇವುಗಳ ಪರಿಮಾಣವನ್ನು ಸೂಚಿಸುವ ಅಯೊಡಿನ್‌ ಮೌಲ್ಯವು ಕಡಮೆಯಿರಬೇಕು. 
ಇಂತಹ ಎಣ್ಣೆಗಳ ಕ್ರಯವೂ ಸಹ ಕಡಮೆಯಾಗಿರಬೇಕು. ಉತ್ತಮ ಗುಣಗಳುಳ್ಳ, 
ಬಣ್ಣವಾಸನೆಗಳು ತೆಗೆಯಲ್ಪಟ್ಟ ಎಣ್ಣೆಗಳನ್ನು ಉಪಯೋಗಿಸಿದಾಗಲೇ ಒಳ್ಳೆಯ 
ಉತ್ಪನ್ನಗಳನ್ನು ಪಡೆಯಬಹುದು. 


ಉಷ್ಣಸಂಸ್ಕರಣ ಕಾಲದಲ್ಲಿ ಡಬ್ಬಿಯೊಳಗಿನ ಆಹಾರ ಪದಾರ್ಥಗಳು ಅಧಿಕ 
ಉಷ್ಕೃತಾಮಾನಕ್ಕೆ ಗುರಿಯಾಗಂತ್ತವೆ. ಆಗ ಪೂರಕಮಾಧ್ಯಮವಾಗಿ ಉಪಯೋಗಿ 
ಸಲ್ಪಟ್ಟ ಎಣ್ಣೆಗಳಲ್ಲಿರುವ ಆಸಂತ್ಮಪ್ತ ಮೇಧಾಮ್ಲಗಳು ಡಬ್ಬಿಯೊಳಗೆ ಉಳಿದಿರ 
ಬಹುದಾದ ಆಮ್ಲಜನಕದೊಂದಿಗೆ ವರ್ತಿಸಿ, ಕಮಟು ವಾಸನೆಯನ್ನು ಪಡೆಯುವುದು 
ಸಾಧ್ಯವಿದೆ. ಇದಕ್ಕಾಗಿಯೇ ಕೆಲವು ಉತ್ಕರ್ಷಕ ನಿರೋಧಕಗಳನ್ನು ಉಪಯೋಗಿ 


ಆಹಾರ ಜೋಪಾಸನೆಯ ಒಂದು ಆಧುನಿಕ ವಿಧಾನ 


ಕ್ಯಾನಿಂಗ್‌' 


4 


204 





el Foc 
0191-0೫ | 06-೧99 


068-019 01€-0`65 


₹೯] ೯೯ -3೫'೭ 
9'61-0'( 96 7-69 
88-cL WU 


9160-1160 | (260-1260 | 126'0-916:0 | 2860-೭160 


092 


0196 


1"£ 


೪8 


1'0£ 
6"] 


6112 


MEO. |, FN 


£01-98 





ಢಿ aye ಗೊಣಗಿಜ Pop 


೪11-801 


ಟ ಟ್ಟ ತ್ವಾ 
ಹೀ ಇಂಣ [ye ಮಾಲಾ | ರ ಎಐ ಜಲ ಐಣಾಇ ಇ 


೫-೭1 avg 


Re 





“ಣಿ ಎಣ 
“ಇಂ 0೮೪೧ 
ER 2% 
“ಅಂ 0 
ಣಿ ಇಗ , 
% ಔಣ 
೩೦೮೫೧ 
"ಗಣ ಇಲ 


"coy "ec 


ele 








ಆಹಾರ ಪದಾರ್ಥಗಳು 205 


ಸುವುದುಂಟು. ಬ್ಯುಟೈಲ್‌ ಹೈಡ್ತಾಕ್ಸಿ ್ಯನಿಸೋಲ್‌, ವಿಟಮಿನ್‌-5, ವಿಟವಿನ್‌-0, - 


ಲ್‌ಿ 

ಪೈರೊಗ್ಮಾಲಿಕ್‌ ಆಮ್ಲ ಮೊದಲಾದವು ಇಂತಹ ಪದಾರ್ಥಗಳು. 
ಡಬ್ಬಿ ಜೋಪಾಸನೆಯಲ್ಲಿ ಮುಖ್ಯವಾಗಿ ಹತ್ತಿಬೀಜ(ಕಾಳು)ದ ಎಣ್ಣೆ, ನೆಲಗಡಲೆ 
ಎಣ್ಣೆ. ಸೊಯಾಬೀನ್‌ ಎಣ್ಣೆ ಮತ್ತು ಆಲಿವ್‌ ಎಣ್ಣೆಗಳೇ ಮುಖ್ಯವಾಗಿ ಉಪಯೋಗಿಸ 
ಲೃಡುವಂತಹವು. ಈ ಎಣ್ಣೆಗಳ ಕೆಲವು ಲಕ್ಷಣಗಳನ್ನೂ ಅವುಗಳಲ್ಲಿ ಅಧಿಕ ಪ್ರಮಾಣದಲ್ಲಿ 
ರುವ ಅಸಂತೃಪ್ತ ಮೇಧಾಮ್ಲಗಳನ್ನೂ ಕೋಷ್ಟಕ 12-4 ರಲ್ಲಿ ಸಂಗ್ರಹಿಸಿಕೊಟ್ಟಿದೆ : 


ಇತರೆ ಉಪ ಆಹಾರೆಗಳು: ಆಹಾರ ಪದಾರ್ಥಗಳ ರುಚಿಯನ್ನೂ ಸುವಾ 
ಸನೆಯನ್ನೂ ಹೆಚ್ಚಿಸುವುದಕ್ಕಾಗಿ, ಕೆಲವು ಸಂಬಾರ ಜಿನಸುಗಳನ್ನು ಉಪಯೋಗಿಸುತ್ತಾ 
ರಷ್ಟೆ, ಮೆಣಸು, ಕಾಳಂಮೆಣಸು, ಲವಂಗ, ಏಲಕ್ಕಿ, ಸಾಸಿವೆ, ಜೀರಿಗೆ ಮೊದಲಾದವು 
ಗಳನ್ನು ಅಲ್ಪ ಪ್ರಮಾಣದಲ್ಲಿ ಕೆಲವು ವರ್ಗದ ಮಾಂಸೋತ್ಪನ್ನಗಳಿಗೂ, ಮಿಶ್ರ ಆಹಾರ 
ಗಳಿಗೂ ಡಬ್ಬಿ ಜೋಪಾಸನೆ ಮಾಡುವ ಸಂದರ್ಭದಲ್ಲಿ ಉಪಯೋಗಿಸಬಹುದು. ಈ 
ವಸ್ತುಗಳು ಸಾಮಾನ್ಯವಾಗಿ ಒಣ ಪದಾರ್ಥಗಳಾಗಿ ದೊರೆಯುತ್ತವೆ. ಇವುಗಳಲ್ಲಿ ಹೆಚ್ಚು 


ಅಣುಜೀವಿಗಳೂ ಅವುಗಳ ಬೀಜಾಣುಗಳೂ ಇರಬಹುದು. ಶುದ್ಧಗೊಳಿಸಲ್ಪಟ್ಟ. 


ಸಂಬಾರ ಜಿನಸುಗಳನ್ನಾಗಲಿ, ಇವುಗಳ ತೈಲರೂಪದ ಅಂಶಗಳನ್ನಾಗಲಿ ಉಪಯೋಗಿಸಿ 
ಕೊಂಡಲ್ಲಿ ಆಹಾರಕ್ಕೆ ಒದಗಬಹುದಾದ ಅಣುಜೀವಿ ಸಂಕರವನ್ನು ಕಡಮೆ ಮಾಡಿಕೊಳ್ಳ 
ಬಹುದು. ಅನೇಕ ಡಬ್ಬಿಯ ಆಹಾರಗಳಿಗೆ ಉಪಯೋಗಿಸುವ ಹಿಟ್ಟಿನಿಂದಲೇ ಬೀಜಾಣು 
ಗಳ ಸಂಕರವಾದ ಸಂದರ್ಭಗಳಿವೆ. ಈ ಉಪವಸ್ತುಗಳನ್ನು ಬಳಸುವಾಗ ಅವುಗಳ 
ಶುದ್ಧತೆಯ ವಿಚಾರದಲ್ಲಿ ಸಾಕಷ್ಟು ಎಚ್ಚರಿಕೆ ವಹಿಸಬೇಕು. 


ಹಾಲಿನ ಉತ್ಪನ್ನಗಳಿಗೂ, ಶಿಶು ಆಹಾರಗಳಿಗೂ, ಸಾಕುಪ್ರಾಣಿಗಳ ಆಹಾರಗಳಿಗೂ, 
ಕೆಲವೊಂದು ಜೀವಾತುಗಳನ್ನೂ, ಖನಿಜ ಲವಣಗಳನ್ನೂ, ಅಮೈನೋ ಆಮ್ಲಗಳನ್ನೂ 
ಸೇರಿಸಿ, ಅವು ಹೆಚ್ಚು ಪೋಷಕವೂ, ಶಕ್ತಿದಾಯಕವೂ ಆಗುವಂತೆ ಬಲಪಡಿಸುವ ಕ್ರಮ 
ವಿದೆ. ವಿಟಮಿನ್‌ "ಎ', "ಬಿ' ವರ್ಗ, 'ಸಿ', "ಡಿ' ಮತ್ತು “ಇ'ಗಳನ್ನು ಹೀಗೆ ಉಪಯೊಗಿ 
ಸುವರು. ಕ್ಕಾಲ್ಕಿಯಂ, ರಂಜಕ, ಕಬ್ಬಿಣ, ಮೊದಲಾದ ಖನಿಜ ಲವಣಗಳನ್ನು 
ಫಾಸ್ಫೇಟು, ಲ್ಯಾಕ್ಟೇಟ್‌, ಸಿಟ್ರೇಟ್‌ಗಳ ರೂಪದಲ್ಲಿ ಅಳವಡಿಸಿಕೊಳ ಬಹುದು. ಅಮ್ಮೆ ನೊ 
ಆಮ್ಲಗಳಲ್ಲೆಲ್ಲ ಹೆಚ್ಚು ಉಪಯೋಗದಲ್ಲಿರಂವುದು ಲೈಸಿನ್‌ ಎಂಬುದು. ಈ ಪದಾರ್ಥ 
ಗಳು ವಿಶೇಷ ರೀತಿಯ ಡಬ್ಬಿ ಜೋಪಾಸಿತ ಆಹಾರಗಳಲ್ಲಿ ಸೇರಿಸಲ್ಪಡುತ್ತವೆ. ಸಾಮಾನ್ಯ 
ವಾದ ಹಣ್ಣುಹಂಪಲು, ತರಕಾರಿ, ಮಾಂಸಮಾನುಗಳ ಡಬ್ಬಿ ಜೋಪಾಸನೆಯಲ್ಲಿ ಇವುಗಳ 
ಬಳಕೆಯಿಲ್ಲ. 


ಕ್ಕಾನಿಂಗ್‌ ಕ್ರಮದಲ್ಲಿ ಉಪಯೋಗಿಸಲ್ಪಡುವ ಮುಖ್ಯ ಹಾಗೂ ಸಹಾಯಕ 
ಆಹಾರ ಪದಾರ್ಥಗಳೆಲ್ಲವೂ ಎಚ್ಚರಿಕೆಯಿಂದ ಆರಿಸಲ್ಪಡಬೇಕು. 


[4 


ಅಧ್ಯಾಯ 18 
ನೀರು | 


" ಆಹಾರ ಸಂಸ್ಕರಣ ಕೈಗಾರಿಕೆಗಳಿಗೆಲ್ಲ ನೀರು ಅತಿಮುಖ್ಯವಾದ ಅವಶ್ಯಕತೆ 
ಗಳಲ್ಲೊಂದು ಎಂಬುದು ನಿರ್ವಿವಾದ. ಕಚ್ಚಾ ಆಹಾರ ಪದಾರ್ಥಗಳ ನಂತರ ಇದಕ್ಕೇ 
ಎರಡನೆಯ ಸ್ಮಾನ. ಕ್ಯಾನಿಂಗ್‌ ಕೈಗಾರಿಕೆಯೂ ಈ ಸತ್ಯಕ್ಕೆ ಅಪವಾದವಲ್ಲ. ಡಬ್ಬಿ 
ಜೋಪಾಸನೆ ಕಾರ್ಯಾನೆಯನ್ನು ಸ್ಮಾಪಿಸಲು ಯೋಗ್ಯವಾದ ಸ್ಥಳವನ್ನು ಸ ನಿರ್ಧರಿಸು 
ವಾಗ, ಸಾಕಷ್ಟು ಪರಿಮಾಣದಲ್ಲಿ ಕುಡಿಯಲು ಸಮರ್ಪಕವಾದ ಗುಣಸ ಸೈಭಾವಗಳುಳ್ಳ 
ನೀರಿನ ಸರಬರಾಜು ಇದೆಯೋ ಇಲ್ಲವೋ ಎಂಬುದನ್ನು ನಿಶ್ಚಯಿಸಿಕೊ:ಡೇ ಕಾರ್ಯ 
ವನ್ನು ಆರಂಭಿಸಬೇಕಾಗುತ್ತದೆ. ನಲ್ಲಿ ನೀರಿನ ಪೂರೈಕೆಯ ವ್ಯವಸ್ಥೆಯಿರುವ ನಗರಗಳಲ್ಲಿ 
ಈ ಸಮಸ್ಯೆಯ ಬಹು ಅಂಶ ನಿವಾರಣೆಯಾದೀತು. ಆದರೆ, ಇತರ ಸ್ಥಳಗಳಲ್ಲಿ ವರ್ಷ 
ವಿಡೀ ಉತ್ತಮ ಗುಣದ ನೀರನ್ನೊದಗಿಸುವ ಬಾವಿ ಆಥವಾ ಇತರ ಮೂಲಗಳ ಸೌಲ 
ಭ್ಯವು ಇದ್ದೇ ತೀರಬೇಕಾಗುತ್ತದೆ. ನೀರನ್ನು ಕಚ್ಚಾ ಆಹಾರ ಪದಾರ್ಥಗಳಲ್ಲೇ ಒಂದಾಗಿ 
ಭಾವಿಸಿದರೂ ತಪ್ಪಾಗಲಾರದು. 'ಕ್ಯಾನಿಂಗ್‌' ಜೋಪಾಸನೆಯಲ್ಲಿ ಇತರ ಎಲ್ಲ 
ಪದಾರ್ಥಗಳಿಗಿಂತಲೂ ಹೆಚ್ಚಿನ ಪ್ರಮಾಣದಲ್ಲಿ ಉಪಯೋಗಿಸಲ್ಪಡುವ ವಸ್ತು ನೀರು. 


ನೀರಿನ ಉಪಯೋಗಗಳು : ಕ್ಯಾನಿಂಗ್‌ ಕೈಗಾರಿಕೆಯಲ್ಲಿ ನೀರನ್ನು ಅನೇಕ 
ಉದ್ದೇಶಗಳಿಗೆ ಬಳಸಬೇಕಾಗುವುದು. ಅವುಗಳನ್ನು ಹೀಗೆ ವಿವರಿಸಬಹುದು : 


(1) ತೊಳೆಯುವ ಕೆಲಸಗಳಿಗೆ: ಕಾರ್ವಾನೆಯ ಸಂಸ್ಕರಣಾಲಯದ 
ಒಳಭಾಗವನ್ನೂ, ಮೇಜು, ಯಂತ್ರ, ಪಾತ್ರೆ, ಖಾಲಿ ಡಬ್ಬಿ ಇನ್ನಿತರ ಸಲಕರಣೆಗಳನ್ನು 
ತೊಳೆಯುವುದಕ್ಕೂ, ಆಹಾರ ಪದಾರ್ಥಗಳಾದ, ಹಣ್ಣು ಹಂಪಲು, ತರಕಾರಿ, ಗಡ್ಡೆ ಗೆಣಸು, 
ಮಾನು ಮಾಂಸಗಳನ್ನು ಉಪಯೋಗಿಸುವ ಮೊದಲು ಅಥವಾ ಪೂರ್ವತಯಾರಿಯ 
ಮಧ್ಯಹಂತಗಳಲ್ಲಿ ಶುಚಿಗೊಳಿಸುವುದಕ್ಕೂ ಹೆಚ್ಚು ನೀರು ಅಗತ್ಯ. 


(2) ಉಗಿ ಮತ್ತು ಮಂಜುಗಡ್ಡೆಯ ತಯಾರಿಕೆಗೆ; ಆಹಾರಗಳಲ್ಲಿ 
ಅನೇಕ ವರ್ಗದವುಗಳನ್ನು ಪೂರ್ವತಯಾರಿಗೊಳಿಸುವಾಗ ಮಂಜುಗಡ್ಡೆಯಲ್ಲಿ ಇರಿಸಿ 
ಕೊಳ್ಳಬೇಕಾಗುವುದೆಂದು ಹಿಂದೆಯೇ ವಿವರಿಸಿದೆ. ಈ ಮಂಜುಗಡ್ಡೆಯನ್ನು ಕ್ಯಾನಿಂಗ್‌ 
ಕಾರ್ಯಾನೆಗಳೇ ತಯಾರಿಸಿಕೊಳ್ಳುವುದೂ ಇದೆ. ಇದಕ್ಕಾಗಿ ಒಳ್ಳೆಯ ನೀರು ಅಗತ್ಯ. 
"ಕ್ಯಾನಿಂಗ್‌'ನ ವಿವಿಧ ಹಂತಗಳಲ್ಲಿ ಉಗಿಯ ಅವಶ್ಯಕತೆಯಿದೆ. ಬೇಯಿಸುವುದು, 
"ಬ್ಲಾಂಚೆಂಗ್‌' ಮಾಡುವುದು, ನಿರ್ವಾತಗೊಳಿಸುವುದು (ವಾಯುಶೋಷಣೆ), ಕುದಿಸು 


ಬ | $$ ಇ 207 


ವುದು, ಉಷ್ಣಸಂಸ್ಕರಣ ಮಾಡುವುದು-ಇವೆಲ್ಲ ಉಗಿಯಿಂದ ನಡೆಯಿಸಲ್ಪಡತಕ್ಕ ಕಾರ್ಯ 


ಗಳು. ಈ ಉಗಿಯನ್ನು ತಯಾರಿಸಿಕೊಳ್ಳಲು ಕಾರ್ಬಾನೆಯ "ಉಗಿಜನಕ' ಅಥವಾ 
“ಬಾಯ್ಲೆ ರ್‌'ಗೆ ಯೋಗ್ಯವಾದ ನೀರಿನ ಸರಬರಾಜು ಅಗತ್ಯ. 


(3) ಆಹಾರದ ತಯಾರಿಕೆಗೆ; ಹೆಚ್ಚಿನ ಎಲ್ಲ ಆಹಾರ ಪದಾರ್ಥಗಳ 
ತಯಾರಿಯಲ್ಲಿ ನೀರು ಉಪಯೋಗಿಸಲ್ಪಡುತ್ತದೆ. ಡಬ್ಬಿಯ ಆಹಾರಗಳೊಡನೆ ಪೂರಕ 
ಮಾಧ್ಯಮವಾಗಿ ಉಪಯೋಗಿಸಲ್ಪಡುವ ಉಪ್ಪುನೀರು, ಸಕ್ಕರೆಯದ್ರಾವಣ, ಟೊಮೆಟೊ 
ರಸ ಮೊದಲಾದವುಗಳ ತಯಾರಿಯಲ್ಲಿಯೂ ನೀರು ಅವಶ್ಯಕವಾಗಿದೆ. ಇದೆಲ್ಲ 
ಡಬ್ಬಿಯಲ್ಲಿ ಜೋಪಾಸನೆಗೊಳ್ಳುವ ಪದಾರ್ಥಗಳ ಅಂಶಗಳೇ ಆಗುವುದರಿಂದ, ಈ 
ಉವನ್ದೇಶಕ್ಕಾಗಿ ಉಪಯೋಗಿಸಲ್ಪಡುವ ನೀರು ಅತ್ಯುತ್ತಮ ಗುಣಧರ್ಮಗಳುಳ್ಳದ್ದಾಗಿರ 
ಬೇಕು. ಡಬ್ಬಿಯ ಆಹಾರಗಳ ಮೇಲೆ ಈ ನೀರಿನ ಪರಿಣಾಮವನ್ನು ಅಲಕ್ಷಿಸುವಂತಿಲ್ಲ. 


(4) ಸಂಸ್ಕರಣಾನಂತರ ಡಬ್ಬಿಗಳನ್ನು ತಣಿಸುವುದಕ್ಕೆ : ಡಬ್ಬಿ 
ಜೋಪಾಸನೆಯ ಕೊನೆಯ ಹಂತಗಳಲ್ಲೊಂದಾದ ತಣಿಯುವಿಕೆಯನ್ನು ಬಹುವಾಗಿ 
ನೀರಿನ ಸಹಾಯದಿ:ದಲೇ ನಡೆಯಿಸುವರೆಂದು ವಿವರಿಸಿದೆ. ಡಬ್ಬಿಗಳ ಮುಚ್ಚಳದ 
ದ್ವಿಬಂಧದ ಮೂಲಕ ಕೆಲವೊಮ್ಮೆ ನೀರು ಒಳಸೇರಲ್ಪಡುವ ಸಂಭವವಿರುತ್ತದೆಂದೂ 
ಈ ಮೊದಲೇ ತಿಳಿಸಿದೆ. ಹೀಗಾಗಿ, ಉಷ್ಣಸಂಸ್ಕರಣದ ಕೊನೆಯಲ್ಲಿ ಡಬ್ಬಿಗಳನ್ನು 
ತಣಿಸಲಿಕ್ಕಾಗಿ ಉಪಯೋಗಿಸುವ ನೀರಿನ ಗುಣಸ್ವಭಾವಗಳೂ ಪ್ರಾಮುಖ್ಯವಾದವು. 


(5) ಇತರ ಕಾರ್ಯಗಳಿಗೆ: ಮೇಲೆ ಹೇಳಿದ ಉದ್ದೇಶಗಳಿಗಲ್ಲದೆ, ಇನ್ನೂ 
ಕೆಲವಕ್ಕೆ ನೀರನ್ನು ಕ್ಯಾನಿಂಗ್‌ ಕಾರ್ಯಾನೆಯಲ್ಲಿ ಬಳಸುವುದಿದೆ. ಆಹಾರ ಪದಾರ್ಥ 
ಗಳನ್ನು ಒಂದು ಕೊನೆಯಿಂದ ಇನ್ನೊಂದು ಕೊನೆಗೆ ಸಾಗಿಸುವುದಕ್ಕಾಗಿ ನೀರಿನ ಪ್ರವಾಹ 
ಗಳನ್ನು ಉಪಯೋಗಿಸುವುದಿದೆ. ಹಣ್ಣುಗಳ ಡಬ್ಬಿಗಳನ್ನು ಉಷ್ಣಸಂಸ್ಕರಣ ಮಾಡು 
ವುದಕ್ಕೆ ಬಿಸಿನೀರನ್ನೇ ಉಪಯೋಗಿಸುವುದನ್ನು ಕೇಳಿದ್ದೀರಿ. ಕೆಲವು ಪದಾರ್ಥಗಳ 
ಸಿಪ್ಪೆ ಸುಲಿಯುವುದಕ್ಕಾಗಿ ತಯಾರಿಸುವ ಕ್ಷಾರೀಯ ದ್ರಾವಣಗಳಿಗೂ ನೀರು ಬೇಕು. 
ಕಾರ್ಯಾನೆಯ ಕಲ್ಮಶಗಳನ್ನು ಹೊತ್ತು ದೂರ ಸಾಗಿಸುವ ಕೆಲಸವನ್ನೂ ಬಹುವಾಗಿ 
ನೀರಿನಿಂದಲೇ ಸಾಧಿಸುವುದಿದೆ. ಇನ್ನು ಕೆಲಸಗಾರಿಕೆಗೆ ಕೈಕಾಲು ತೊಳೆಯುವುದಕ್ಕೂ. 
ಕುಡಿಯುವುದಕ್ಕೂ, ಬೆಂಕಿ ನಂದಿಸುವುದಕ್ಕೂ ನೀರು ಉಪಯುಕ್ತವಾಗುತ್ತದೆ. ಈ 
ಎಲ್ಲ ಕಾರ್ಯಗಳಿಗೆ ಉಪಯೋಗಿಸಲ್ಪಡುವ ನೀರಿನ ಗುಣ ಸಂದರ್ಭೋಚಿತವಾಗಿರ 
ಬೇಕು. 


ನೀರಿನ ಪರಿಮಾಣ: ಡಬ್ಬಿ ಜೋಪಾಸನೆಯಲ್ಲಿ ಎಷ್ಟು ನೀರು ಅವಶ್ಯ 
ವೆಂಬುದು ಅನೇಕ ವಿಷಯಗಳ ಮೇಲೆ ಹೊಂದಿರುತ್ತದೆ. ಉತ್ಪಾದನೆಯ ಪ್ರಮಾಣ. 
ಆಹಾರ ಪದಾರ್ಥಗಳ ಗುಣಸ್ವಭಾವಗಳು, ಸಂಸ್ಕರಣದಲ್ಲಿ ನೀರಿನ ಸಹಾಯದಿಂದಲೇ 


208 :.. *ಕ್ಯಾನಿಂಗ್‌' ಆಹಾರ ಜೋಪಾಸನೆಯ ಒಂದು ಆಧುನಿಕ ವಿಧಾನ 


ನಡೆಯಿಸಲ್ಪಡುವ ಕಾರ್ಯಗಳು ಮತ್ತು ನೀರಿನ ಉಪಯೋಗದಲ್ಲಿ ಅಳವಡಿಸಿಕೊಂಡ 
ಮಿತವ್ಯಯದ ವಿಧಾನಗಳು, ಒಟ್ಟು ಖರ್ಚಾಗುವ ನೀರಿನ ಪರಿಮಾಣವನ್ನು ನಿರ್ಧರಿಸುವ 
ಮುಖ್ಯ ಅಂಶಗಳಾಗಿವೆ. ಹೆಚ್ಚು ಮಣ್ಣು ಹಾಗೂ ಕೊಳೆಯಿಂದ ಕೂಡಿರುವ ಗಡ್ಡೆ 
ಗೆಣಸುಗಳಂತಹ ಪದಾರ್ಥಗಳನ್ನು ತೊಳೆಯುವುದಕ್ಕೆ ಹೆಚ್ಚು ನೀರು ಬೇಕಾಗುತ್ತದೆ, 
ನೀರಿನ ಪ್ರವಾಹಗಳನ್ನೇ ಆಹಾರದ ಸ್ಥಳಾಂತರಕ್ಕೆ ಉಪಯೋಗಿಸಿದಲ್ಲಿ ಹೆಚ್ಚಿನ ನೀರು 
ಖರ್ಚಾಗುತ್ತದೆ. ಶೈತ್ಯಘನೀಕರಣ ಮಾಡಲ್ಪಟ್ಟ ಟುನಾ ಮೊದಲಾದ ದೊಡ್ಡ 
ಮಾನಂಗಳನ್ನು ಸುಸ್ಕರಣಗೊಳಿಸುವುದಕ್ಕೆ ಮೊದಲು ಮೃದುಗೊಳಿಸಲು (ಶೈತ್ಯೀಕರಣ 
ನಿವಾರಣೆಯಿಂದ) ಹೆಚ್ಚು ನೀರು ಬೇಕಾಗುವುದು, ಯಾಂತ್ರಿಕ ವಾಯುಶೋಷಣೆಯ 
ವ್ಯವಸ್ಥೆ ಯಿದ್ದಲ್ಲಿ, ಆಹಾರ ತುಂಬಿದ ಡಬ್ಬಿಗಳನ್ನು ನಿರ್ವಾತಗೊಳಿಸಲು ಉಗಿಯ ಅವಶ್ಮ 
ಕತೆಯಿಲ್ಲದಿರುವುದರಿಂದ, ಉಗಿಯ ಖರ್ಚಿನಲ್ಲಿ ಉಳಿತಾಯವಾಗುತ್ತದೆ. ಸ್ಕೂಲವಾಗ್ಮಿ 
ಒಂದು ಟನ್‌ ಹಣ್ಣುಗಳ ಕ್ಯಾನಿಂಗ್‌ ಜೋಪಾಸನೆಗೆ ಸಾವಿರ ಗ್ಯಾಲನ್‌ ನೀರು ಬೇಕಾಗ : 
ಬಹುದುತಲ್ಕೂ ಚಿಕ್ಕ ಗಾತ್ರದ 12 ಡಬ್ಬಿಗಳ ಒಂದು ಪೆಟ್ಟಿಗೆ ಉತ್ಪಾದನೆಗೆ 10 ರಾತ್ಲು 
ಗಳಷ್ಟು ಉಗಿಯ ಅವಶ್ಯಕತೆಯಿದೆಯೆಂತಲೂ ಅಂದಾಜು ಮಾಡಲ್ಪಟ್ಟಿವೆ. ಆದರೆ ಈ 
ಮೌಲ್ಯಗಳನ್ನು ವಿವಿಧ ಆಹಾರ ಪದಾರ್ಥಗಳಿಗೆ ಆಯಾ ಸಂಸ್ಕರಣದ ಪರಿಸ್ಥಿತಿಗಳಲ್ಲೇ 
ನಿಖರವಾಗಿ ನಿಶ್ಚಯಿಸಿಕೊಳ್ಳಬೇಕು. ಡಬ್ಬಿ ಜೋಪಾಸನೆಯಲ್ಲಿ ಉಪಯೋಗಿಸಲ್ಪಡುವ 
ಕಚ್ಚಾ ಆಹಾರ ಪದಾರ್ಥಗಳ ತೂಕದ 4 ರಿಂದ 8 ಪಾಲಿನಷ್ಟು ಪರಿಮಾಣದಲ್ಲಿ ನೀರು 
ಬೇಕಾಗುವುದೆಂದು ಸರ್ವ ಸಾಧಾರಣವಾಗಿ ಎಣಿಸಿಕೊಳ ಬಹುದು. 


ನೀರಿನ ಸರಬರಾಜು ಸಾಕಷ್ಟಿಲ್ಲದಲ್ಲಿ, ಕೆಲವು ವಿಧಾನಗಳಿಂದ ನೀರಿನ ಖರ್ಚಿನಲ್ಲಿ 
ಉಳಿತಾಯ ಮಾಡುವುದು ಸಾಧ್ಯವಿದೆ. ಬೇರೆ ರೀತಿಯ ನೀರಿನ ಅವಶ್ಯಕತೆಯಿಲ್ಲದೆ 
ನಡೆಯಿಸಬಹುದಾದ ಕಾರ್ಯಗಳನ್ನು ನಿರ್ವಹಿಸುವುದು ಇದಕ್ಕೆ ಸಹಾಯಕವಾಗುವ 

೦ದು ಮಾರ್ಗ, ಉದಾಹರಣೆಗೆ, ಆಹಾರಗಳನ್ನೂ ಯಾಂತ್ರಿಕ ವಿಧಾನಗಳಿಂದ ಸಾಗಿಸು 
ವುದು, ವಾಯುಶೋಷಣೆಯನ್ನು ಉಗಿಯ ಉಪಯೋಗದಿಲ್ಲದೆ ನಿರ್ವಾತ ದ್ವಿಬಂಧ 
ಯಂತ್ರಗಳಿಂದ ಮಾಡಿಕೊಳ್ಳು ವುದು. ಕಚ್ಚಾ ಆಹಾರ ಪದಾರ್ಥಗಳಲ್ಲಿ ಹೆಚ್ಚು ಮಣ್ಣು 
ಅಂಟಿಕೊಂಡಿದ್ದರೆ, ನೀರಿನಲ್ಲಿ ನೆನೆಹಾಕಿ ಆಮೇಲೆ ಅಧಿಕ ಒತ್ತಡದ ತಂಂತುರುಗಳಿಂದ 
ಶುಚಿಗೊಳಿಸಿದರೆ ಕಡಮೆ ನೀರು ಸಾಕಾಗುವುದು. ಸಂಸ್ಕರಿಸಲ್ಪಟ್ಟ ಡಬ್ಬಿಗಳನ್ನು 
ವಾಯುವಿನಿಂದಲೇ ತಣಿಸುವುದು ಸಹ ನೀರಿನ ಮಿತವ್ಯಯದ ಒಂದು ರೀತಿ. ಒಮ್ಮೆ 
ಉಪಯೋಗಿಸಿದ ನೀರನ್ನೇ ಶುದ್ಧೀಕರಿಸಿ ಇನ್ನೊಮ್ಮೆ ಈ ಕಾರ್ಯಕ್ಕೆ ಉಪಯೋಗಿಸಿ 
ಕೊಳ್ಳಬಹುದು. ಅಲ್ಲದೆ ಕೊನೆಯ ಘಟ್ಟಗಳಲ್ಲಿ ವಿಶೇಷ ಕಶ್ಮಲವಿಲ್ಲದ ಆಹಾರ 
ಪದಾರ್ಥಗಳನ್ನು ತೊಳೆಯಲು ಉಪಯೋಗಿಸಿದ ನೀರನ್ನು ಕಚ್ಚಾ ಆಹಾರವನ್ನು 
ಮೊದಲ ಬಾರಿಗೆ ತೊಳೆಯುವುದಕ್ಕಾಗಲಿ, ಸಂಸ್ಕರಣಾಲಯದ ನೆಲ ಮೊದಲಾದವು 
ಗಳನ್ನು ತೊಳೆದು ಕೊಳೆಯನ್ನು ಚರಂಡಿಗಳಲ್ಲಿ ಸಾಗಿಸಲಿಕ್ಕಾಗಲಿ ಉಪಯೋಗಿಸ 


ನೀರು 2 4 | ಸಿ09 


ಬಹುದು. ಈ ಮಿತವ್ಯಯದ ವಿಧಾನಗಳಲ್ಲಿ ನೀರನ್ನು ಪುನಃ ಉಪಯೋಗಿಸುವಾಗ 
ಸಾಕಷ್ಟು ಎಚ್ಚರಿಕೆಯನ್ನು ವಹಿಸದಿದ್ದಲ್ಲಿ ಮಾತ್ರ ತುಂಬ ಕಷ್ಟ ನಷ್ಟಗಳಿಗೆ ಗುರಿಯಾಗ 
ಬೇಕಾದೀತು. ಕ 


ನೀರಿನ ಗುಣಲಕ್ಷಣಗಳು: ನೀರಿನ ಗುಣಲಕ್ಷಣಗಳನ್ನು ಭೌತಿಕ ಲಕ್ಷಣಗಳು, 
ರಾಸಾಯನಿಕ ಲಕ್ಷಣಗಳು ಮತ್ತಾ ಅಣುಜೈವಿಕ ಲಕ್ಷಣಗಳೆಂದು ವಿಂಗಡಿಸಬಹುದು. 


ಭೌತಿಕ ಲಕ್ಷಣಗಳಲ್ಲಿ ನೀರಿನ ಬಣ್ಣ, ವಾಸನೆ, ರುಚಿ, ಕದಡಿರುವ ಸ್ಮಿತಿ ಅಥವಾ 
ತಿಳಿಯಾಗಿರುವ ಸ್ಥಿತಿ ಮೊದಲಾದವುಗಳನ್ನು ಎಣಿಸಬಹುದು. ಬಣ್ಣವು ನೀರಿನಲ್ಲಿ ಕರಗಿ 
ರುವ ಪದಾರ್ಥಗಳಿಂದ ಉಂಟಾಗುವುದು. ವಾಸನೆ ಮತ್ತು ರುಚಿಗಳು ನೀರಿನಲ್ಲಿ 
ಕರಗಿದ ಘನ ಮತ್ತು ಅನಿಲಗಳಿಂದಲೂ, ನೀರಿನಲ್ಲಿರುವ ಸಾವಯವ ಪದಾರ್ಥಗಳಿಂದಲೂ 
ಬರುತ್ತವೆ. ನೀರಿನ ಮಟ್ಟದಲ್ಲಿ ಹಾಗೂ ಒಳಗಡೆಯಲ್ಲಿ ತೇಲಾಡುತ್ತಿರುವ ಕಶ್ಮಲಗಳು 
ನೀರನ್ನು ಕದಡಿರುವ ಸ್ಥಿತಿಗೆ ತರುತ್ತವೆ. ಉತ್ತಮ ಗುಣದ ನೀರಿನಲ್ಲಿ ಇಂತಹ 
ಯಾವುದೇ ರೀತಿಯ ಕಶ್ಮಲಗಳಂ ಅತಿ ಕಡಮೆ ಪ್ರಮಾಣದಲ್ಲಿದ್ದು, ಅದಕ್ಕೆ ಬಣ್ಣ, ರುಚಿ, 
ವಾಸನೆಗಳು ಇರಬಾರದು. ಅಲ್ಲದೆ ಅದು ತಿಳಿಯಾಗಿಯೇ ಇರಬೇಕು. ಸಾಮಾನ್ಯ 
ವಾಗಿ ನೈಸರ್ಗಿಕ ಮೂಲಗಳಿಂದ ಸಿಕ್ಕುವ ಎಲ್ಲ ವಿಧದ ನೀರಿನಲ್ಲಿಯೂ ಅಲ್ಪ ಪ್ರಮಾಣ 
ದಲ್ಲಾದರೂ ಕೆಲವು ಕಶ್ಮಲಗಳು ಇದ್ದೇ ಇರುತ್ತವೆ. ಆದರೆ ಇವು ನಮ್ಮ ಇಂದ್ರಿಯ 
ಗಳ ಅನುಭವಕ್ಕೆ ತಿಳಿದುಬರಲಾರದಷ್ಟು ಅಲ್ಪವಾಗಿದ್ದರೆ ಸಹಿಸಿಕೊಳ್ಳಬಹುದು. 


ನೀರಿನ ರಾಸಾಯನಿಕ ಗುಣಗಳಲ್ಲಿ ಅದರ ಕಾರಿಣ್ಯವು ಒಂದು ಮುಖ್ಯ ಲಕ್ಷಣ 
ವಾಗಿದೆ. ಕರಗಿರುವ ಕ್ಕಾಲ್ಕಿಯಂ ಮತ್ತು ಮೆಗ್ನೀಸಿಯಂ ಲೋಹಗಳ ಲವಣಗಳಿಂದ 
ನೀರಿಗೆ. ಕಠಿಣತೆಯಂ ಬರುತ್ತದೆ.  ಕಠಿಣತೆಯಲ್ಲಿ ಎರಡು ವಿಧಗಳು: (1) ತಾತ್ಕಾಲಿಕ 
ಕಠಿಣತೆ ಮತ್ತು (2) ಶಾಶ್ವತ ಕಠಿಣತೆ, ತಾತ್ಕಾಲಿಕ ಕಠಿಣತೆಗೆ ಮೇಲೆ ಹೇಳಿದ 
ಲೋಹಗಳ 'ಬೈಕಾರ್ಬೊನೇಟ್‌' ಎಂಬ ಲವಣಗಳು ಕಾರಣವಾದರೆ, ಶಾಶ್ವತ ಕಠಿಣತೆಯು 
ಅದೇ ಲೋಹಗಳ ಕ್ಲೋರೈಡ್‌ ಮತ್ತು ಸಲ್ಫೇಟ್‌ಗಳ ಪ್ರಭಾವದಿಂದ ಉಂಟಾಗುವುದು. 
ಸಾಮಾನ್ಯವಾಗಿ ನೀರಿನ ಕಠಿಣತೆಯನ್ನು ದಶಲಕ್ಷ ಪಾಲಿನಷ್ಟು ನೀರಿನಲ್ಲಿರುವ ಕ್ಯಾಲ್ಶಿಯಂ 
ಕಾರ್ಬೂನೇಟಿನ ಅಂಶಗಳಲ್ಲಿ ಅಳೆಯುತ್ತಾರೆ. ಇತರ 'ಕಠಿಣತೆಯ ಡಿಗ್ರಿ' ಗಳೆಂಬ ಅಳತೆ 
ಗಳಿಂದಲೂ ಸೂಚಿಸುವ ಕ್ರಮಗಳು ಬಳಕೆಯಲ್ಲಿವೆ. ದಶಲಕ್ಷದಲ್ಲಿ 50 ಪಾಲಿಗಿಂತ 
ಕಡಮೆ ಕಠಿಣತೆಯಿದ್ದ (€೩€೦, ರೂಪವಾಗಿ) ನೀರನ್ನು ಮೃದು ನೀರೆಂತಲೂ 50 
ರಿಂದ 100 ರ ತನಕ ಇರುವ ನೀರನ್ನು ಸಾಧಾರಣ ಕಠಿಣ ನೀರೆಂತಲೂ, 100 ರಿಂದ 200 
ಮಾನಗಳಷ್ಟು ಕ್ಯಾಲ್ಮಿಯಂ ಕಾರ್ಬೊನೇಟ್‌ ಇದ್ದಾಗ "ಕಠಿಣ ನೀರು' ಎಂತಲೂ, 
ಇದಕ್ಕಿಂತ ಅಧಿಕವಾಗಿರುವ ನೀರನ್ನು "ಅತಿ ಕಠಿಣ ನೀರು' ಎಂಬುದಾಗಿಯೂ ವರ್ಗೀಕರಿಸ 
ಬಹುದೆಂಬುದು ಒಂದು ಸಾಮಾನ್ಯ ಅಭಿಪ್ರಾಯ. ಅತಿಯಾದ ಕಠಿಣತೆಯುಳ ನೀರು 


14 


210 *ಕ್ಯಾನಿಂಗ್‌ೌ' ಆಹಾರ ಜೋಪಾಸನೆಯ ಒಂದು ಆಧುನಿಕ ವಿಧಾನ 


. "ಕ್ಕಾನಿಂಗ್‌' ಕಾರ್ಬಾನೆಗಳಲ್ಲಿ ಉಪಯೋಗಕ್ಕೆ ಯೋಗ್ಯವಲ್ಲ. ,ಇಂತಹ ನೀರಿನ ಕಠಿಣತೆ 
ಯನ್ನು ನಿವಾರಿಸಿಕೊಂಡು ಉಪಯೋಗಿಸುವುದು ಅಗತ್ಯ. 


ನೀರಿನ ಕಠಿಣತೆಯನ್ನು ನಿವಾರಿಸಲು ಆನೇಕ ವಿಧಾನಗಳಿವೆ. ತಾತ್ಕಾಲಿಕ ಕರಿಣತೆ 
ಯನ್ನು ಹೋಗಲಾಡಿಸಲು, ನೀರನ್ನು ಕುದಿಸುವ ರೀತಿಯನ್ನು ಅನುಸರಿಸಚ್ಛಹುದು. 
ಕುದಿಸಿದಾಗ ಕ್ಯಾಲ್ಮಿಯಂ ಬೈಕಾರ್ಬೊನೇಟ್‌ ಕಾರ್ಬನ್‌ ಡೈಆಕ್ಸೈಡನ್ನು ಬಿಟ್ಟು ಕೊಟ್ಟು 
ಕ್ಯಾಲ್ಕಿಯಂ ಕಾರ್ಬೊನೇಟ್‌ ಆಗಿ ಅಧಃಕ್ಷೇಪವಾಗುತ್ತದೆ. ಇದರಿ:ದಾಗಿ ನೀರು ಮೃದು 
ವಾಗುತ್ತದೆ. ಶಾಶ್ವತ ಕಠಿಣತೆಯನ್ನು ಹೋಗಲಾಡಿಸಲು, ಸುಣ್ಣವನ್ನು ಸೇರಿಸುವುದು, 
ಸೋಡಿಯಂ ಕಾರ್ಬೊನೇಟ್‌ನ್ನು ಸೇರಿಸುವ "ಸೋಡಾ ವಿಧಾನ' ಮತ್ತು "ಪರ್‌ಮ್ಯುಟಿಟ್‌ 
` ವಿಧಾನ' ಎಂಬ ವಿವಿಧ ವಿಧಾನಗಳಿವೆ. ಇವುಗಳಲ್ಲಿ ಅನುಕೂಲವಾದ ಯಾವುದಾನ್ನಾ 
ದರೂ ಅನುಸರಿಸಬಹುದು. 

ನೀರಿನ ಇನ್ನೊಂದು ಮುಖ್ಯ ರಾಸಾಯನಿಕ ಲಕ್ಷಣ ನೀರಿಗಿರುವ "ಆಮ್ಲಜನಕದ 
ಬೇಡಿಕೆ'.. ಇದನ್ನು “ಜೀವ ರಸಾಯನಿಕ' ಮತ್ತು "ರಾಸಾಯನಿಕ" ಬೇಡಿಕೆಗಳೆಂಬ ಎರಡು 
ವಿಧಾನಗಳಲ್ಲಿ ಆಳೆಯುವ ಕ್ರಮವಿದೆ, ನೀರಿನ ಅಮ್ಲಜನಕದ ಬೇಡಿಕೆಯು ಅದರಲ್ಲಿರುವ, 


ಸಾವಯವ ಪದಾರ್ಥಗಳಿಂದ ಉಂಟಾಗುವ ಲಕ್ಷಣ, ಆದುದರಿಂದ ಆಮ್ಲಜನಕದ", 
ಬೇಡಿಕೆಯು ಹೆಚ್ಚಿದಂತೆ ನೀರು ಅಶುದ್ಧವಾಗುತ್ತ ಹೋಗುವುದೆಂದು ತಿಳಿಯತಕ್ಕದ್ದು. ' 


ದಶಲಕ್ಷ ಪಾಲು ನೀರಿಗೆ 4 ಪುಲಿಗಿಂತ ಅಧಿಕ ಆಮ್ಲಜನಕದ ಬೇಡಿಕೆಯಿದ್ದಲ್ಲಿ ಅಂತಹ 
ನೀರು ಆಹಾರ ಪದಾರ್ಥಗಳ ಸಂಸ್ಕರಣಕ್ಕೆ ಯೋಗ್ಯವಲ್ಲವೆ:ದು ಪರಿಗಿಣಿಸಲ್ಪಡುವುದು. 


ಅಮೋನಿಯ, ಸಾವಯವ ಸಾರಜನಕ, ಇಂಗಾಲಗಳು, ಕೆಲವು ಸಾಂದ್ರಲೋಹ 
ಗಳು, ವಿಷ ಪದಾರ್ಥಗಳು, ವಾಸನೆಯನ್ನು ಕೊಡುವುತಹ ರಾಸಾಯನಿಕಗಳು, ಇವೆಲ್ಲ 
ನೀರಿನಲ್ಲಿದ್ದರೆ, ಅದರ ಲಕ್ಷಣಗಳು ಬದಲಾಯಿಸುತ್ತವೆ. ಇದಕ್ಕಾಗಿ ಪ್ರತಿಯೊಂದಕ್ಕೆ 
ಮಹತ್ತಮ ಅಥವಾ ಗರಿಷ್ಠ ಮಿತಿಗಳನ್ನು ನಿರ್ಧರಿಸಿದ್ದಾರೆ. 


ಕೊನೆಯದಾಗಿ, ನೀರಿನಲ್ಲಿರಕಹುದಾದ ಅಣುಜೀವಿಗಳ ವಿಚಾರ. ನೀರು 
ಕುಡಿಯಲು ಯೋಗ್ಯವಾಗಿರಬೇಕಾದರೆ ನೀರಿನಲ್ಲಿ ಅನಪೇಕ್ಷಿತವಾದ ರುಚೆ, ವಾಸನೆಗಳಿರ 
ಬಾರದಷ್ಟೇ ಅಲ್ಲ, ಕುಡಿದಾಗ ರೋಗವನ್ನುಂಟು ಮಾಡುವ ಬ್ಯಾಕ್ಟೀರಿಯಗಳೂ ಇರ 
ಬಾರದು. “ಕೊಲಿಫಾರ್ಮ್‌' ಗುಂಪಿಗೆ ಸೇರಿದ ಅಣುಜೀವಿಗಳ ಇರವನ್ನು ಅಶುಚಿತ್ವದ 


\ 
) 


ಸಂಕೇತವಾಗಿ ಭಾವಿಸಿ, ಕುಡಿಯುವ ನೀರಿನಲ್ಲಿ ಈ ವರ್ಗದ ಅಣುಜೀವಿಗಳೇ ಇರಬಾರ 


ದೆ:ತಲೂ, ಎಲ್ಲ ಜಾ೭ಯ ಆಣುಜೀವಿಗಳೊ ಒಟ್ಟು ಸೇರಿ, ಒಂದು ಗ್ರಾಮ್‌ ನೀರಿನಲ್ಲಿ 
: 100 ಕ್ಕೆ ಮಿಕ್ಕಿದ ಸಂಖ್ಯೆಯಲ್ಲಿ ಇರಬಾರವೆಂತಲೂ ನಿರ್ಧರಿಸಿರುತ್ತಾರೆ. ಆಹಾರಗಳ 
ಡಬ್ಬ ಜೋಪಾಸನೆಗಾಗಿ ಉಪಯೋಗಿಸುವಾಗ ನೀರಿನಲ್ಲಿ ಇರಬಹುದಾದ ಆಅಣುಜೀವಿಗಳ 
ಬೀಜಾಣುಗಳ ಸ:ಖ್ಯೆಯನ್ನೂ ಗಣನೆಗೆ ತೆಗೆದುಕೊಳ್ಳಬೇಕಾನುತ್ತದೆ.'.. ಅಣುಜೀವಿ 


', ನೀರು ಕ 211 


ಗಳನ್ನು ನಾಶಗೊಳಿಸುವುದಕ್ಕಾಗಿ ನೀರಿಗೆ ಕ್ಲೋರಿನ್‌ಅನ್ನು ಬೆರೆಸುವುದು ತೀರ ಸಾಮಾನ್ಯ 
ವಿಧಾನ. 


*ಕ್ಯಾನಿಂಗ್‌'ನಲ್ಲಿ ಉಪೆಯೋಗಕ್ಕನುಸಾರವಾಗಿ ನೀರಿನ ಶುದ್ಧತೆ: 
ಆಹಾರ ಪದಾರ್ಥಗಳ ಡಬ್ಬಿ ಜೋಪಾಸನೆಯಲ್ಲಿ ನೀರಿನ ಉಪಯೋಗದ ಎವಿಧ ಉದ್ದೇಶ 
ಗಳನ್ನು ಈ ಹಿಂದೆಯೇ ತಿಳಿಸಿದೆಯಷ್ಟೆ. ಈ ಎಲ್ಲ ಕಾರ್ಯಗಳಿಗೂ ಒಂದೇ ಮಟ್ಟದ 
ಶುದ್ಧತೆಯುಳ್ಳ ನೀರು ಅವಶ್ಯವೆನಿಸಲಾರದು. ಆಯಾ ಘಟ್ಟಿದ ಕಾರ್ಯಗಳನ್ನನ್ನುಲಕ್ಷಿಸಿ 
ಪ್ರತಿಯೊಂದಕ್ಕೆ ಉಪಯೋಗಿಸಲ್ಪಡುವ ನೀರಿನ ಸಮಂಜಸತೆಯನ್ನು ನಿರ್ಧರಿಸಿಕೊಳ್ಳ 
ಬೇಕಾಗುತ್ತದೆ. 


1) ತೊಳೆಯುವ ನೀರು: ಕಾರ್ಹ್ಪಾನೆಯ ನೆಲ, ಯಂತ್ರಗಳು, ಸಲಕರಣೆ 
ಗಳು, ಕಚ್ಚಾ ಆಹಾರ ವಸ್ತುಗಳನ್ನೇ ಮೊದಲಾದುವನ್ನು ಮೊದಲ ಬಾರಿಗೆ ತೊಳೆಯಲು 
ಅತಿ ಶುದ್ಧವಾದ ನೀರನ್ನು ಉಪಯೋಗಿಸುವ ಆಗತ್ಯವಿಲ್ಲ. ಅಂತೆಯೇ ನಿರುಪಯುಕ್ತ 
ಪದಾರ್ಥಗಳನ್ನು ತೊಳೆದು ನಿವಾರಿಸಲು ಸಹ ಉತ್ತಮ ಮಟ್ಟದ ನೀರನ್ನೇ ಬಳಸ 


ಾಗಿಲ್ಲ. ಆ! (ಳನ್ನು ತೊಳೆಯುವುದಕೂ ರ್ವತಯಾರಿಯ 
ಬೇಕಾಗಿಲ್ಲ. ಆದರೆ ಖಾಲಿ ಡಬ್ಬಿಗಳನ್ನು ತೊಳೆಯುವುದಕ್ಕೂ ಪೂರ್ವತಯಾರಿಯ 
ಕೊನೆಯ ಹುತದಲ್ಲಿರುವ ಆಹಾರ ಪದಾರ್ಥಗಳನ್ನು ತೊಳೆಯಲಿಕ್ಕೂ, ತಯಾರಿಸಲ್ಪಟ್ಟ 


ಆಹಾರವು ಡಬ್ಬಿಗಳೊಳಗೆ ತು:ಬಿಸಲ್ಪಡುವ ಮೊದಲಿನ ಹೆಜ್ಜೆಗಳಲ್ಲಿ ಅವುಗಳ ನೇರ 
ಸಂಪರ್ಕಕ್ಕೆ ಬರುವ ಸಂದರ್ಭಗಳಲ್ಲಿಯೂ, ಬಹಳ ಶುಚಿಯಾದ, ಆಂದರೆ, ಕುಡಿಯಲು 
ಯೋಗ್ಯವಾದ ಲಕ್ಷಣಗಳಿರುವ ನೀರನ್ನೇ ಉಪಯೋಗಿಸಬೇಕಾಗುತ್ತದೆ. 


2) $ಜಾಯರ್‌?ಗೆ ಒದಗಿಸುವ ನೀರು: ಉಗಿಯನ್ನು ತಯಾರಿಸು 
ವುದಕ್ಕಾಗಿ ಉಗಿಜನಕ ಯಂತ್ರಗಳಿಗೆ ಒದಗಿಸುವ ನೀರಿನಲ್ಲಿ ಬ್ಯಾಕ್ಟೀರಿಯಗಳಿಗೆ ಅಷ್ಟು 
ಪ್ರಾಮುಖ್ಯಶೆಯಿಲ್ಲ. ಈ ಸಂದರ್ಭದಲ್ಲಿ ನೀರಿನ ಕಠಿಣತೆಯೂ, ಕ್ಷಾರೀಯ ಅಥವಾ 
ಆಮ್ಲಾಯ ಲಕ್ಷಣವೂ ಅತ್ಯಂತ ಮುಖ್ಯವೆನಿಸುವುವು. ಕಠಿಣ ನೀರನ್ನು ಬಾಯ್ಲರ್‌ 
ಗಳಿಗೆ ಉಪಯೋಗಿಸುವುದರಿಂದ ಅವುಗಳ ಒಳಮೈಯಲ್ಲಿ 'ಸ್ಕೇಲ್‌' ಅಥವಾ ಹಾಸುಗಳು 
ಬೆಳೆದು ಶಾಖ ನಷ್ಟವಾಗುವುದಲ್ಲದೆ, ಕಾಲಕ್ರಮೇಣ ಉಗಿಜನಕಗಳು ಹಾಳಾಗಬಹುದು. 
ಆಮಿಸ್ಲಾಯತೆಯುಳ್ಳೆ ನೀರು ಬಾಯ್ಲರ್‌ಗಳ ಒಳಮೈಯನ್ನು ಕೊರೆದು ಹಾನಿಗೀಡು 
ಮಾಡುವುದು. ಹೀಗಾಗಿ ಬಾಯ್ಲರ್‌ಗಳಿಗೆ ಒದಗಿಸುವ ಮೊದಲು ಆ ನೀರಿನ pH 
ಮೌಲ್ಯವನ್ನು ನಿರ್ಧರಿಸಿಕೊಂಡು, ಕಠಿಣತೆಯನ್ನೂ ಅರಿತುಕೊಳ್ಳಬೇಕು. ಆಧುನಿಕ 
ಉಗಿಜನಕಗಳು ನೀರನ್ನು ಮೃದುಗೊಳಿಸುವ ಭಾ7ದಿಂದೊಡಗೂಡಿಯೇ ಇರುತ್ತವೆ. 

(3) ಆಹಾರ ಪದಾರ್ಥಗಳ ತಯಾರಿಗೆ ಉಪಯೋಗಿಸುವ ನೀರು: 
ಆಹಾರ ಪದಾರ್ಥಗಳ ಮತ್ತು ಪೂರಕ ಮಾಧ್ಯಮಗಳ ತಯಾರಿಯಲ್ಲಿ ಉಪಯೋಗಿಸ 
ಲ್ಪಟ್ಟ ನೀರು ಕಟ್ಟಕಡೆಯಲ್ಲಿ ಡಬ್ಬಿಯೊಳಗಿನ ಆಹಾರದ ಒಂದು ಭಾಗವೇ ಆಗಿ ಗ್ರಾಹಕ 


212 *ಕ್ಯಾನಿಂಗ್‌' ಆಹಾರ ಜೋಪಾಸೆನೆಯ ಒಂದು ಆಧುನಿಕ ವಿಧಾನ 


ರಿಂದ ಸೇವಿಸಲ್ಪಡುವುದು. ಈ ಕಾರಣದಿ:ಬಾಗಿ ಇಂತಹ ನೀರು ಅತಿ ಉತ್ತಮ ಗುಣ 
ಲಕ್ಷಣಗಳುಳ್ಳದ್ದಾಗಿರಬೇಕು. ಅಂದರೆ, ಕುಡಿಯುವ ನೀರಿಗಿಂತ ಶುದ್ಧತೆಯಲ್ಲಿ ಯಾವ 
ವಿಧದಲ್ಲೂ ಕೀಳಾಗಿರಬಾರದು. ಈ ನೀರಿನಲ್ಲಿ ಒಟ್ಟು ಬ್ಯಾಕ್ಟೀರಿಯಗಳು ಗ್ರಾಮ್‌ಗೆ 
100 ಕ್ಕಿಂಶ.ಕಡಮೆಯೂ “ಕೊಲಿಫಾರ್ಮ್‌' ವರ್ಗದವು ಸಂಪೂರ್ಣವಾಗಿ ಇಲ್ಲದೆಯೂ 
ಇರಬೇಕಲ್ಲದೆ, ಆರ್ಸೆನಿಕ್‌ ಸ್ಯ ppm (ದಶಲಕ್ಷಾಂಶ), ಸೀಸ ಸ್ಕಿ ದಶಲಕ್ಷಾಂಶ, ತಾಮ್ರ 
ಸ್ಕಿ ದಶಲಕ್ಷಾಂಶ, ಕಬ್ಬಿಣ, ಮ್ಯಾಂಗನೀಸ್‌ಗಳೂ ಇದೇ: ಮಿತಿಯೊಳಗೆ ಇರಬೇಕು, 
ಅಷ್ಟು ಅಪಾಯಕಾರಿಯಲ್ಲದ ಸತುವು 15, ಮೆಗ್ನೀಶಿಯಂ 25 ದಶಲಕ್ಷಾಂಶಗಳವರೆಗೆ 
ಇರಬಹುದು. ಕ್ಲೋರೈಡ್‌, ಸಲ್ಫೇಟುಗಳು 250 ದಶಲಕ್ಷಾಂಶಗಳನ್ನು ಮಾರ 
ದಂತೆಯೂ, ಒಟ್ಟು ಘನಪದಾರ್ಥಗಳು ಸಾವಿರದಲ್ಲೊಂದಶಕ್ಕಿಂತ ಕಡಮೆಯೂ ಇರ 
ಬೇಕೆಂದು ಹೇಳಂತ್ತಾರೆ, ; ಟೆ 


ಅತಿಶುದ್ಧವಾದ ನೀರನ್ನು ಉಪಯೋಗಿಸುವಾಗ ಕೆಲವು ಹಣ್ಣು ಹಂಪಲು \ 
ಮತ್ತು ತರಕಾರಿಗಳಲ್ಲಿ ಅಧಿಕ ಮೃದುತ್ವವುಂಟಾಗುತ್ತದೆ. ಬಟಾಣಿ, ಅವರೆಗಳಂತಹ ' 


ತರಕಾರಿಗಳಲ್ಲಿ ಮೃದುತ್ವವು ಅಪೇಕ್ಷಿತ ಗುಣವಾಗಿದೆ. ಕಠಿಣತೆಯುಳ್ಳ ನೀರಿನಿಂದ ಈ 
ಆಹಾರ ಪದಾರ್ಥಗಳು ಸಹ ಕಠಿಣತೆಯನ್ನು ಪಡೆಯುವುವು. ಕೆಲವು ತರಕಾರಿಗಳಲ್ಲಿ 
ಕಠಿಣತೆಯು ಅನಪೇಕ್ಷಿತವಾಗಿದ್ದರೂ, ಟೊಮೆಟೊ, ಮಾವು, ಬಟಾಟೆಗಳಂತಹ ಡಬ್ಬಿ 
. ಜೋಪಾಸನೆಯ ಆಹಾರಗಳಲ್ಲಿ ದೃಢತೆಯು ಅವಶ್ಯವಿದೆ. ಬಟಾಟೆಯ ಕ್ಕಾನಿಂಗ್‌ನಲ್ಲಿ 
ಸುಲಿದ ಅಥವಾ ಹೋಳು ಮಾಡಲ್ಪಟ್ಟ ನಂತರ ಕ್ಯಾಲ್ಸಿಯಂ ಲವಣಗಳ ದ್ರಾವಣದಲ್ಲಿ 
ಸ್ವಲ್ಪಕಾಲ ಮುಳುಗಿಸಿಟ್ಟು, ಡಬ್ಬಿಗೆ ತುಂಬುವುದಕ್ಕೆ ಇದೇ ಉದ್ದೇಶ. ಸುಮಾರು 
ದಶಲಕ್ಷದಲ್ಲಿ 40 ಅಂಶಗಳ ಕಠಿಣತೆಯು ವಿಶೇಷ ಪರಿಣಾಮವನ್ನುಂಟು ಮಾಡದಿದ್ದರೂ, 
100 ರಿಂದ 200 ದಶಲಕ್ಷಾಂಶ ಕಠಿಣತೆಯಿರುವ ನೀರಿನಿಂದ ಪದಾರ್ಥಗಳು ಕಠಿಣ 
ವಾಗುವುವು. ಕಠಿಣತೆಯಿಂದ ಸಾಬೂನಿನ ಸಾಮರ್ಥ್ಯವೂ ಕಡಮೆಯಾಗುವುದು. 
ಕಠಿಣ ನೀರನ್ನು ಪೂರಕ ಮಾಧ್ಯಮವಾದ ಉಪ್ಪಿನ ದ್ರಾವಣ, ಸಕ್ಕರೆ ದ್ರಾವಣಗಳಿಗೆ 
ಉಪಯೋಗಿಸಿದಾಗ, ಡಬ್ಬಿ ಜೋಪಾಸನೆಯಲ್ಲಿ ಘನಪದಾರ್ಥಗಳು ಅಧಃಕ್ಷೇಪವಾಗು 
ವುದರಿಂದ ಈ ದ್ರವಗಳು ಕದಡಿದಂತೆ ಕಾಣುತ್ತವೆ. 

ತಯಾರಿಯಲ್ಲಿ ಉಪಯೋಗಿಸುವ ನೀರಿನ ಟೆ ಮೌಲ್ಯವೂ ಕೂಡ ಹಣ್ಣು 
ಹಂಪಲು ಮತ್ತು ತರಕಾರಿಗಳ ಮೃದುತ್ವ ಮತ್ತು ಇತರ ಗುಣಗಳ ಮೇಲೆ ಪ್ರಭಾವ 
ಬೀರುತ್ತದೆ. ನೀರಿನಲ್ಲಿ ಕಬ್ಬಿಣ, ತಾಮ್ರ, ಮ್ಯಾಂಗನೀಸ್‌ಗಳ ಅಂಶಗಳು ಅಧಿಕವಾಗಿ 
` ದ್ದರೆ, ಡಬ್ಬಿಯ ಉತ್ಪನ್ನಗಳ ಬಣ್ಣವು ಬದಲಾಗಬಹುದು. ಕ್ಲೋರಿನ್‌ ಮಿತಿ 
ಮಾರಿದ್ದರೆ ಆಹಾರ ಪದಾರ್ಥಗಳಲ್ಲಿ ವಾಸನೆಯು:ಟಾಗುತ್ತದೆ. “ಬ್ಲಾಂಚೆಂಗ್‌', ಕುದಿ 
ಸುವುದು, ಮೊದಲಾದ ಇತರ ಕಾರ್ಯಗಳಿಗೆ ಉಪಯೋಗಿಸುವ ನೀರಿನಿಂದಲೂ, ಡಬ್ಬಿ 
ಯೊಳಗೆ ಜೋಪಾಸನೆ ಮಾಡಲ್ಪಡುವ ಆಹಾರಗಳ ಗುಣಲಕ್ಷಣಗಳು ಬದಲಾಗ 
'ಬಹುದು. | 


\ 


\ 


ನೀರು 213 


4) ಸಂಸ್ಕರಣಾನಂತರ ಡಬ್ಬಿಗಳನ್ನು ತಣಿಸಲು ಉಪೆಯೋಗಿಸುವ 
ನೀರು ; ಡಬ್ಬಿಗಳನ್ನು ತಣಿಸಲಿಕ್ಕೆ ಉಪಯೋಗಿಸುವ ನೀರು ಸಹ, ಆಹಾರೋತ್ಪನ್ನ 
ಗಳ ತಯಾರಿಯಲ್ಲಿ ಉಪಯೋಗಿಸಲ್ಪಡುವ ನೀರಿನಂತೆ ಕುಡಿಯಲು ಯೋಗ್ಯವಾದ 
ಮಟ್ಟದ ಶುದ್ಧತೆಯುಳ್ಳದ್ದೇ ಆಗಿರಬೇಕು. ಈ ಹಿಂದೆಯೇ ಹೇಳಿರುವಂತೆ, ಡಬ್ಬಿಗಳ 
ದ್ವಿಬಂಧಗಳು -ಆದರ್ಶಕ್ಕಿಂತ ಕಡಮೆ ಸ್ಥಿತಿಗತಿಗಳುಳ್ಳದ್ದಾಗಿದ್ದಾಗ, ಉಗಿಹಂಡೆಯ 
ಕಾರ್ಯಕ್ರಮದಲ್ಲಿ ಒತ್ತಡಗಳ ಪರಿಣಾಮವಾಗಿ ಅಲ್ಪಮಟ್ಟಿಗೆ ವಿಕೃತಿ ಹೊಂದುವುದರಿಂದ, 
ತಣಿಸುವ ನೀರು ಡಬ್ಬಿಯೊಳಗೆ ಸೇದಲ್ಪಡುವುದು ಕೆಲವೊಮ್ಮೆ ಸಾಧ್ಯವಿದೆ. ಹೀಗಾಗಿ 
ಕಶ್ಮಲಯುಕ್ತವಾದ ನೀರು ಅಥವಾ ಅಣುಜೀವಿಗಳಿಂದ ಕೂಡಿದ ನೀರು ಡಬ್ಬಿಯೊಳ 
ಸೇರಿ ಸಂಸ್ಕರಣೋತ್ತರ ಕೆಡುವಿಕೆಗೆ ಕಾರಣವಾಗಂತ್ರ್ತದೆ. ಇದನ್ನು ನಿವಾರಿಸಲು ಡಬ್ಬಿ 
ಗಳನ್ನು ತಣಿಸುವ ನೀರಿಗೆ ಸಾಕಷ್ಟು ಕ್ಲೋರಿನ್‌ ಅನ್ನು ಬಳಸಿಕೊಳ್ಳುವುದೇ ಯೋಗ್ಯ 
ವಿಧಾನ, ನೀರಿನಲ್ಲಿ ಪ್ರಯೋಗಿಸುವ ಕಡೆ ದಶಲಕ್ಷಾಂಶಗಳಲ್ಲಿ 4 ರಿಂದ 10 ಅಂಶಗಳಷ್ಟು 
ಸ್ವತಂತ್ರ ಕ್ಲೋರಿನ್‌ ಇದ್ದು, ನೀರು ಹೊರ ಹೋಗುವಲ್ಲಿ 0.5 ರಿಂದ 1.0 ರಷ್ಟು 
ಕ್ಲೋರಿನ್‌ ಉಳಿಯುವಂತೆ ಏರ್ಪಡಿಸಿದರೆ, ಸಮಂಜಸವಾದ ಜೀವಾಣುನಾಶ ಕ್ರಿಯೆಯಂ 

ನಡೆದು, ಡಬ್ಬಿಯ ಆಹಾರಗಳು ಕೆಡದೆ ಉಳಿಯುತ್ತವೆಂದು ಕಂಡುಕೊಂಡಿದ್ದಾರೆ. 


ಉಪಯೋಗಿಸಿದ ಕ್ಲೋರಿನ್‌ ಮಿತಿಮಾರಿದಾಗ ಆಹಾರ ಡಬ್ಬಿಗಳ ಹೊರಮೈ 
ಕೊರೆತವು ಉಂಟಾಗುವುದರಿಂದ ಹೀಗಾಗದಂತೆ ಎಚ್ಚರಿಕೆ ವಹಿಸಬೇಕು. ಕೊರೆತ 
ನಿರೋಧಕಗಳಾಗಿ ಕ್ರೊಮೇಟ್‌ ಲವಣಗಳನ್ನು ಉಪಯೋಗಿಸುವ ಕ್ರಮವೂ 
ಬಳಕೆಯಲ್ಲಿದೆ, 


ನೀರಿನ ಶುದ್ಧೀಕರಣಕ್ಕೆ ಕ್ಲೋರಿನ್‌ನ ಬಳಕೆ; ನೀರಿನಲ್ಲಿ ಸ್ವತಂತ್ರವಾಗಿ 
ಉಳಿದುಕೊಳ್ಳುವ ಕ್ಲೋರಿನ್‌ನ ಅಂಶವು ಜೀವಾಣುಗಳನ್ನು ನಾಶಗೊಳಿಸುವುದರಲ್ಲಿ 
ಉತ್ತಮವಾದ ಸಾಮಥಣ್ಯವುಳ್ಳದ್ದಾಗಿದೆ. ನೀರಿಗೆ ನಾವು ಹಾಕಿದ ಕ್ಲೋರಿನ್‌ನ 
ಒಂದಂಶವು ನೀರಿನಲ್ಲಿರುವ ಸಾವಯವ ಪದಾರ್ಥಗಳೊಡನೆ ವರ್ತಿಸುವುದಕ್ಕೆ ಖರ್ಚಾಗಿ 
ಹೋಗುತ್ತದೆ. ಆಮೇಲೆ ಉಳಿಯುವ ಅಂಶವೇ ಜೀವಾಣುನಾಶಕ್ಕೆ ಸಹಾಯಕವಾಗುವ 
ಭಾಗ. ಅಂದರೆ, ನೀರಿನಲ್ಲಿ ಸಾವಯವ ಪದಾರ್ಥಗಳು ಅಧಿಕವಾಗಿದ್ದರೆ, ಹೆಚ್ಚು 
ಪ್ರಮಾಣದಲ್ಲಿ ಕ್ಲೋರಿನ್‌ ಅನ್ನು ಬಳಸಬೇಕೆ:ದಾಯಿತು. ಶುದ್ದ ನೀರಿಗೆ ಸ್ವಲ್ಪವೇ 
ಕ್ಲೋರಿನ್‌ ಸಾಕಾಗುತ್ತದೆ. ಆದುದರಿಂದ, ಉಪಯೋಗಿಸಲಿರುವ ನೀರಿನ "ಕ್ಲೋರಿನ್‌ 
' ಬೇಡಿಕೆ'ಯನ್ನು ನಿರ್ಧರಿಸಿಕೊಂಡು, ಯೋಗ್ಯ ಪ್ರಮಾಣದಲ್ಲಿ ಕ್ಲೋರಿನಅನ್ನು ಸೇರಿಸಿ 
ಕೊಳ್ಳಬೇಕು. 


ಕಾರ್ಜಾನೆಯೊಳಗೆ ದೈನಂದಿನ ಕಾರ್ಯಗಳಿಗೆ, ಅಂದರೆ ಆಹಾರದ ತಯಾರಿ 
ಮೊದಲಾದವುಗಳಿಗೆ, ದಶಲಕ್ಷಾಂಶಕ್ಕೆ 2 ರಿಂದ 10 ಅಥವಾ ಸರಾಸರಿ 5 ಪಾಲಿನಷು ೃ 


214 *ಕ್ಯಾನಿಂಗ್‌' ಆಹಾರ ಜೋಪಾಸನೆಯ ಒಂದು ಆಧುನಿಕ ವಿಧಾನ 


ಸ್ವತಂತ್ರ ಕ್ಲೋರಿನ್‌ ಬಳಕೆಯಿಂದ ಆಹಾರ ಪದಾರ್ಥಗಳ ಮೇಲೆ ಏನೂ ದುಷ್ಪರಿಣಾಮ 
ವಾಗದು. ಡಬ್ಬಿಗಳನ್ನು ತಣಿಸುವ ನೀರಿಗೆ ಹಾಕಬೇಕಾದ ಕ್ಲೋರಿನ್‌ನ ಮಿತಿಯನ-. 
ಹಿಂದೆಯೇ ಹೇಳಿದೆ. ಹೆಚ್ಚು ಕೊಳೆಯಾದ ಪಾತ್ರೆ, ಸಲಕರಣೆ, ನೆಲ ಮೊದಲಾದವುಗಳನ್ನು 
ತೊಳೆಯಲು ಅಥವಾ ಯಾವಾಗಾದರೊಮ್ಮೆ ಕ್ರಿಮಿನಾಶಗೊಳಿಸಲು 50 ದಶಲಕ್ಷುಂಶ 
ಗಳಷ್ಟು ಕ್ಲೋರಿನ್‌ ದ್ರಾವಣವನ್ನು ಉಪಯೋಗಿಸಬಹುದು. ಕೆಲವೊಮ್ಮೆ 200 ದಶ 
ಲಕ್ಷಾಂಶ (pp) ಕ್ಲೋರಿನ್‌ ಇರುವ ನೀರು ಸಹ ಬೇಕಾಗುವುದು. ಪ್ರತಿನಿತ್ಯ 
ಕಾರ್ಬಾನೆಯನ್ನು ದಿನದ ಕೆಲಸದ ಕೊನೆಯಲ್ಲಿ ತೊಳೆದು ಶುದ್ಧಗೊಳಿಸಲು 10 ರಿಂದ 
20 ದಶಲಕ್ಷಾಂಶಗಳ ಕ್ಲೋರಿನ್‌ಅನ್ನು ಬಳಸುತ್ತಾರೆ. nS ಈ ಸೆ 


ಕ್ಲೋರಿನ”ಅನ್ನು ನೀರಿಗೆ, ವಿವಿಧ ಮೂಲಗಳಿಂದ ಪಡೆದು, ಉಪಯೋಗಿಸ 
ಬಹುದು. ಅನಿಲರೂಪದ ಕ್ಲೋರಿನ್‌ ಶುದ್ಧವಾಗಿಯೂ, ನಿಯಂತ್ರಣಕ್ಕೆ ಸುಲಭವಾ 
ಗಿಯೂ ಇರುವುದರಿಂದ, ತು:ಬ ಪ್ರಚಾರದಲ್ಲಿದೆ. ಆದರೆ ಇದು ವಿಷ ಅನಿಲವಾದುದರಿಂದ' 
ಸಾಕಷ್ಟು ಎಚ್ಚರಿಕೆ ವಹಿಸುವುದು ಆವಶ್ಯ. "ಡೈಪೊಕ್ಲೋರೆ ೈಟ್‌'ಗಳೆಂಬ ಲವಣ ರೂಪ ' 
ದಲ್ಲಿರುವ ಕ್ಲೋರಿನ್‌ನ ಮೂಲಗಳನ್ನು ಉಪಯೋಗಿಸುವುದಿದೆ. ಇವುಗಳಲ್ಲಿ ಸಾಮಾನ್ಯ 
ಬಳಕೆಯಲ್ಲಿರುವವು ಕ್ಯಾಲ್ಮಿಯಂ ಮತ್ತು ಸೋಡಿಯಂ ಲೋಹಗಳ ಸಂಯುಕ್ತಗಳು 
[೧೩(೦೦1, ಮತ್ತು ೫೩೦೦1]. ಇವು ಅಸ್ಥಿರ ಯೌಜಿಕಗಳು ಹಾಗೂ ಇವುಗಳ ವಿಭಜನೆ 
ಯಿಂದ ಪ್ರಶ್ಯೇಕವಾಗುವ ಕ್ಯಾಲ್ಮಿಯಂ ಕ್ಲೋರೈಡ್‌ (0೩೮1) ಮತ್ತು ಸೋಡಿಯಂ 
ಕ್ಲೋರೈಡ್‌ (1೮1) ಗಳು ಆಹಾರದ ಗುಣಧರ್ಮದ ಮೇಲೆ ಪರಿಣಾಮ ಬೀರುವ 
ಸಾಧ್ಯತೆಯಿದೆ. ಅದೇ ರೀತಿಯಲ್ಲಿ ಕ್ಲೋರಿನ್‌ ಇರುವ ಇತರ ರಾಸಾಯನಿಕಗಳನ್ನೂ 
ಬಳಸಬಹುದು. 'ಕ್ಲೋರೆಮೈನ್‌', ಕ್ಲೋರಿನ್‌ ಡೈಆಕ್ಸೈಡ್‌ (ಲಿಲಿ) ಮೊದಲಾದವು 
ಇಂಥವು, ( 

ಯಾವುದೇ ರೂಪದಲ್ಲ್ವಾ ಲಿ ಕ್ಲೋರಿನ್‌ ಅನ್ನು ಬಳಸದೇ, ಡಬ್ಬಿ ಜೋಷಾಸನೆ 
ಯಾಗಲಿ ಇತರ ವಿಧಾನದ ಆಹಾರ ಸುಸ್ಕರಣವೇ ಆಗಲಿ, ಸುರಕ್ಷಿತವಾಗಲಾರದು. 
ನೀರಿನ ಶುದ್ಧೀಕರಣದಲ್ಲಿ ಕ್ಲೋರಿನ್ನಿನ ಸ್ಥಾನವು ಬಹಳ ಪ್ರಾಮುಖ್ಯವಾದುದು. 

ನೀರಿನ ಗುಣಲಕ್ಷಣಗಳ ಬಗ್ಗೆ ಹಾಗೂ ಶುದ್ಧತೆಯ ಬಗ್ಗೆ ವ್ಯಯಿಸಿದ 
ಹಾಗೂ ಹಣ ವ್ಯರ್ಥವಾಗಲಾರದಂ. ಆಹಾರ ಜೋಪಾಸನೆಯ ಕೈಗಾರಿಕೆಗಳಲ್ಲಿ ಇದು 
ಅನಿವಾರ್ಯವೆಂದೇ ಭಾವಿಸಲ್ಪಡುತ್ತದೆ. 


[4 


ಅಧ್ಯಾಯ 14 
ಡಬ್ಬಿಜೋಪಾಸನೆಯಲ್ಲಿ ನೈರ್ಮಲ್ಯದ ಪ್ರಾಮುಶ್ಯಕೆ 


ಆಹಾರದ ಸಂಸ್ಕರಣ ಮತ್ತು ಜೋಪಾಸನೆಗೆ ಸಂಬಂಧಪಟ್ಟ ಎಲ್ಲ ಕೈಗಾರಿಕೆ 
ಗಳಲ್ಲೂ ನೈರ್ಮಲ್ಯದ ಅವಶ್ಯಕತೆಯು ಎಷ್ಟು ಪ್ರಾಮುಖ್ಯವಾದುದೆಂಬುದು ಸರ್ವ 
ವಿದಿತವಾದ ವಿಷಯವೇ ಆಗಿದೆ. ದೊಡ್ಡ ಪ್ರಮಾಣದ ಕ್ಯಾನಿಂಗ್‌ ಕಾರ್ಪಾನೆಗಳಲ್ಲಿ 
ನೂರಾರು ಜನ ಕೆಲಸಗಾರರು ದಿನವಿಡಿ ಕಾಡ್ತಸದು್ಪಾನ ಸ:ಸ್ಕರಣಾಲಯವು 
ಕೊಳೆಯಿಂದ ತುಂಬುವುದು ಸಹಜ, ಟನ್ನುಗಟ್ಟಲೆ ಆಹಾರ ವಸ್ತುಗಳು ಕಾರ್ಹಾನೆ 
ಯನ್ನು ಪ್ರವೇಶಿಸುತ್ತಾ ಇದ್ದು, ಡಬ್ಬಿ ಜೋಪಾಸನೆಗಾಗಿ ಉಪಯೋಗಿಸಲ್ಪಡುವಾಗ, 
ಅನಾವಶ್ಯಕ ಅಂಶಗಳು, ತ್ಯಾಜ್ಯ ದಾಥ್ಥ್ಭಗಳಂ, ಆವುಗಳಲ್ಲಿದ್ದ ಮಣ್ಣು, ಧೂಳು, 
ತೊಳೆದ ನೀರು ಇವೇ ಛಷಕಡಪು ಸಂಸ್ಕರಣಾಲಯದ ಆನೇಕ ಭಾಗಗಳಲ್ಲಿ ರಾಶಿ 
ಬೀಳುವುವು. ಸಸ್ಯಜನ್ಯ ಆಹಾರಗಳಲ್ಲಿ, ಸಿಪ್ಪೆ, ತಿರುಳು, ಗೊರಟು, ಇತ್ಕಾದಿಯಾದ 
ಭಾಗಗಳು ತ್ಯಾಜ್ಯವಾಗಿದ್ದರೆ , ಮಾಂಸ, ಮಾನುಗಳಲ್ಲಿ, ಅವುಗಳಲ್ಲಿದ್ದ ರಕ್ತ. ಚರ್ಮ, 
ಎಲುಬು, ಮಿನಾನಿನ ತಲೆ, ಕಿವಿರು, ಕರುಳು ಮೊದಲಾದವು ಬಿಡಲ್ಪಡುವ ಅಂಶಗಳಂ. 
ಅತ್ಯಲ್ಪ ಕಾಲದಲ್ಲೇ ಕೊಳೆತು ಹಾಳಾಗುವ ಈ ಪದಾರ್ಥಗಳು ಕ್ಯಾನಿಂಗ್‌ ಕಾರ್ಯಾನೆಯ 
ಒಕೆ ಹೊರ ವಾತಾವರಣವನ್ನು ಹೊಲಸುಗೊಳಿಸುತ್ತವೆ. ಇವಲ್ಲದೆ, ಹೊಗೆ, ಉಗಿ, 
ಅನಪೇಕ್ಷಿತ ರೂಮು ನೇಯಿಸಿ ತೆಗೆದ ನೀರು ಮೊದಲಾದವುಗಳೂ ಪರಿಸರವನ್ನು 
ಮಲಿನಗೊಳಿಸಲು ಕಾರಣವಾಗಂತ್ರ್ತವೆ. ಸದಾಕಾಲವೂ ಸ್ವಚ್ಛತೆಗೆ ಗಮನವನ್ನಿರಿಸಿ 
ಕೊಂಡು ಸಾಕಷ್ಟು ಎಚ್ಚ pe ನೈರ್ಮಲ್ಯ ರಕ್ಷಣೆಯನ್ನು ಮಾಡಿಕೊಳ್ಳದಿದ್ದಲ್ಲಿ 
ಆಹಾರ ಸಂಸ ಸ್ಮರಣದ ಉದ್ದೇಶವೇ ವಿಫಲವಾಗಬಹುದು. ಇದಕ್ಕಾಗಿಯೇ ಎಲ್ಲ 
ರಾಷ್ಟ್ರಗಳಲ್ಲೂ ಆಹಾರ ಸ; ಸ್ಮರಣಕ್ಕೆ ಸಂಬ: ಧಪಟ್ಟ ಕೈಗಾರಿಕೆಗಳಿಗೆ ಅನ್ವಯಿಸುವಂತೆ 
ಕಾನೂನುಗಳನ್ನು ರಚಿಸಿ ಜಾರಿಗೊಳಿಸುತ್ತಾರೆ. ನೈ ಹೆಗೆ ಲ್ಕ ರಕ್ಷಣೆಯು ಕ್ಯಾನಿಂಗ್‌ನ 
ಇತರ ಯಾವುದೇ ಅವಶ್ಯಕತೆಗಿಂತ ಕಡಮೆಯಾಮದಲ್ಲವೇದ ದು ತಿಳಿಯಬೇಕು. 


ಶುಚಿತ್ವ - ನೈರ್ಮಲ್ಯ : ಕೆಲವೊಮ್ಮೆ ಸಮಾನಾರ್ಥದಲ್ಲಿ ಉಪಯೋಗಿಸಲ್ಪ 
ಡುವ ಈ ಎರಡು ಪದಗಳಲ್ಲಿ ಸೂಕ್ಷ್ಮವಾದ ಅರ್ಥ ವೃತ್ಯಾ ಸವಿರುವುದನ್ನು ಈ ಸಂದರ್ಭ 


ದಲ್ಲಿ ಗಮನಿಸಬಹುದು. ಶುಚಿತ್ವ ಮತ್ತು ಶುಚಿಗೊಳಿಸುವುದು, ಕಣ್ಣಿಗೆ ಕಾಣಿಸು ' 


ತಹ ಕಶ್ಮಲಗಳ ನಿವಾರಣೆಗೆ ಸ:ಬ. ಧಿಸಿದ್ದರೆ, “ನೈರ್ಮಲ್ಯ 'ವು ಕಣ್ಣಿಗೆ ಕಾಣಿಸದ, 


ತಿ ಸೂಕ್ಷ್ಮವಾದ ಅಣುಜೀವಿಗಳಂತಹ ಅಥವಾ ಅತ್ಯಲ್ಪ ಪ್ರಮಾಣದ ರಾಸಾಯನಿಕ 
ಳು, ಇಲ್ಲವೆ ವಿಷವಸ್ತುಗಳೆ ಅಭಾವದ, ಆರ್ಥ ಕೊಡುವುದು. ಮಣ್ಣು, ಕಸಕಡ್ಡಿ, 


28 


216 "ಕ್ಯಾನಿಂಗ್‌' ಆಹಾರ ಜೋಪಾಸನೆಯ ಒಂದು ಆಧುನಿಕ ವಿಧಾನ 


ಕೀಟಗಳು, ತ್ಯಾಜ್ಯ ಅಥವಾ ಅನಪೇಕ್ಷಿತವಾದ ದೊಡ್ಡ ಕಶ್ಮಲಗಳನ್ನು ನಿವಾರಿಸದೆ, 
ಸೂಕ್ಷ್ಮವಾದ ಮಲಿನತೆಯನ್ನು ಹೋಗಲಾಡಿಸುವುದು ಸಾಧ್ಯವಿಲ್ಲ. ಹೀಗಾಗಿ 
ಮೊದಲನೆ ಹೆಜ್ಜೆ ಶುಚಿತ್ವವಾದರೆ, ನಂತರದ ಹೆಜ್ಜೆ ನೈರ್ಮಲ್ಯವೆನ್ನಬಹುದು. 
ಇವೆರಡನ್ನೂ ಯೋಗ್ಯ ಮೆಟ್ಟಿ ದಲ್ಲಿ ಉಳಿಸಿಕೊಂಡರೇನೆ ಉತ್ತ ಈ: ಸಾಕೆ ಸಂಸ್ಕ ರಣ 
ವನ್ನು ಸಾಧಿಸಬಹುದು, \ 


ನೈ ರ್ಮಲ್ಕ ದ ಪ್ರಭಾವ: ಉತ್ತಮವಾದ, ವಾತಾವರಣ, ಚೊಕ್ಕ ಟವಾದ 
ಪರಿಸರ, ನಿರ್ಮ ತವಾದ ಉಪಕರಣಗಳು ಹಾಗೂ ಸಂಸ್ಕರಣಾಲಯಂ - ಇಂತಹ 
ಪರಿಸ್ಥಿತಿಗಳಲ್ಲಿ ಉತ್ಪಾದನೆಗೊಳ್ಳುವ ಆಹಾರಗಳು ಸ್ವಾಭಾವಿಕವಾಗಿಯೇ ಶುಚಿ 
ಯಾಗಿಯೂ ರುಚಿಯಾಗಿಯೂ ಇರುವುದು ಸಹಜ. ಪರಿಸರದ ಮಲಿನತೆ, ಕೊಳಕಾದ 
ವಾತಾವರಣ, ವಾಸನೆಯಿಂದ ಕೂಡಿದ ಗಾಳಿ ಬೀಸುವ ಸ ಳಗಳಲ್ಲಿ ಆಹಾರ ವಸ್ತುಗಳ 
ಸಂಸ್ಕರಣವನ್ನು ನಡೆಯಿಸಿ, ಡಬ್ಬಿಗಳಲ್ಲಿ ತುಂಬಿಸಿದಾಗ, "ಒಂದಲ್ಲ ಒಂದು ವಿಧದಿಂದ 
ಸುತ್ತುಮುತ್ತಲಿನ ಮಾಲಿನ್ಯವು ಡಬ್ಬಿಗಳೊಳಗಿನ ಆಹಾರಗಳ ಮೇಲೆ ಪ ಪ್ರಭಾವ ಬೀರದೆ 
ಇರಲಾರದು. ಇಂತಹ ಕನಿಷ್ಠ ತರಗತಿಯ ಕಾರ್ಪಾನೆಗಳಲ್ಲಿ ಡಬ್ಬಿಯ ಆಹಾರಗಳು 
ಕೆಟ್ಟು ಹೋಗುವ ಸಂದರ್ಭಗಳು ಆಗಾಗ ಬರುತ್ತವೆ. ಪೂರ್ತಿ ಕೆಡದೆ ಹೋದರೂ, 
ಉತ್ತಮವಾದ ಮೂಲ ಆಹಾರ ವಸ್ತುಗಳನ್ನೇ ಉಪಯೋಗಿಸಿದಾಗಲೂ ಕೊನೆಯ 
ಉತ್ಪನ್ನವು ಕೀಳು ತರಗತಿಯದ್ದಾಗಂವುದು. ಡಬ್ಬಿಯ ಆಹಾರಗಳು ವಾತಾವರಣದಿಂದ 
ಅಡ್ಡವಾಸನೆಯನ್ನೂ ಸೂಕ್ಷ್ಮಾಣು ಜೀವಿಗಳನ್ನೂ "ಪಡೆದುಕೊಳು ವುದೇ ಇದಕ್ಕೆ ಕಾರಣ 
ವಾಗಿದೆ. ಆಹಾರದ ಸಂಸ್ಕಣರದಲ್ಲಿ ನಿರತರಾದ ಕೆಲಸಗಾರರ ಮೇಲೂ ಪರಿಸರವು 
ಪ್ರಭಾವ ಬೀರುತ್ತದೆ. ಕೆಲಸಗಾರರ ಸಾಮರ್ಥ ಮತ್ತು ಉತ್ಸಾಹೀ ಮನೋಧರ್ಮ 
ಗಳಂ, ಕೆಟ್ಟ ಆಥವಾ ಹೊಲಸಾದ ವಾತಾವರಣದಿಂದಾಗಿ, ಇಳಿಮುಖವಾಗುತ್ತವೆ. 
ಕೊಳೆಯಿಂದ ತುಂಬಿದ ನೆಲವುಳ್ಳ ಸಂಸ್ಕರಣ ಗೃಹದಲ್ಲಿ ಅಪಘಾತಗಳು ಸಂಭವಿಸುವುದೂ 
ಸಾಮಾನ್ಯವೆ. ಇವೆಲ್ಲದರ ee ಡಬ್ಬಿ ಜೋಪಾಸನೆಯ  ಕೈಗಾರಿಕೆಯಿಂದ 
ಪಡೆಯಬಹುದಾದ ಆದಾಯ ವತ ಬ cee. ಮೇಲೆ ತೋರಿ ಬರುತ್ತ 3 ಉತ್ಪನ್ನ 
ಗಳು ಕೆಡುವುದರಿಂದ, ಕಡಮೆ dic ಮಾರಲ್ಪಡಬೇಕಾಗಿ ಬರುವುದರಿಂದ, 
ಕೆಲಸಗಾರರ ಸಾಮರ್ಥ್ಯ ನಷ್ಟದಿಂದ ಮತ್ತು ಕಾರ್ಯಾನೆಯೊಳಗಿನ ಅಪಘಾತಗಳಿಂದ 
ಉಂಟಾಗುವ ಹಾನಿಯು, ಕಾರ್ಹ್ಯಾನೆಯು ಆರ್ಥಿಕತೆಯ ಮೇಲೆ ಪ್ರಭಾವ ಬೀರುತ್ತದೆ. 
ಅಲ್ಲದೆ, ಅಂತಹ ಕಾರ್ಯಾನೆಗಳನ್ನು ನೋಡಲು ಬರುವ ಗಿರಾಕಿಗಳು, ಪ್ರೇಕ್ಷಕರು, 
ಮತ್ತು ಪರೀಕ್ಷಕರ ಅಭಿಪ್ರಾಯಗಳ ಮೇಲಾಗುವ ಪರಿಣಾಮವನ್ನೂ ಅಲಕ್ಷಿಸಲು 
ಸಾಧ್ಯವಿಲ್ಲವೆಂಬುದನ್ನು ಗಮನಿಸಬೇಕು. 


ನೈ ರ್ಮಲ್ಯ ಸಾಧನೆಗೆ ಸಹಾಯಕ ಅಂಶಗಳು-ಕಟ್ಟಿ ಡೆಗಳು: ಕ್ಯಾನಿಂಗ್‌ 
. EM ಸೂಸ್ಮರಣ ಗೃಹ, ಆಫೀಸು, ಕಚ್ಛಾ” ಆಹಾರಗಳ ಸ ಸಂಗ್ರಹ 


ಡಬ್ಬಿಜೋಪಾಸನೆಯಲ್ಲಿ ನೈರ್ಮಲ್ಯದ ಪ್ರಾಮುಖ್ಯತೆ | 217 


ಕೋಣೆಗಳು, ಡಬ್ಬಿಯ ಉತ್ಪನ್ನಗಳನ್ನು ಇರಿಸುವ ' ಸಂಗ್ರಹಾಲಯ, ಕೆಲಸ 
ಗಾರರ ವಿಶ್ರಾಂತಿಗೃಹ, ಸ್ನಾನಗೃಹ, ಶೌಚಗೃಹಗಳು, ಉಪಹಾರಗೃಹ - ಇವೇ 
ಮೊದಲಾದ ಅನೇಕ ಭಾಗಗಳಿರುತ್ತವೆ. ಇವೆಲ್ಲವನ್ನೂ ಒಂದೇ ಕಟ್ಟಡದಲ್ಲಿ ರಚಿಸುವುದು 
ಸಾಧ್ಯವಿರಲಾರದು. ಪ್ರತ್ಯೇಕ ಪ್ರತ್ಯೇಕವಾದ ಅನೇಕ ಕಟ್ಟಡಗಳನ್ನು ಯೋಗ್ಯ ಸ್ಥಾನ 
ಗಳಲ್ಲಿ ಅನುಕೂಲತೆಗನುಸಾರವಾಗಿ ನಿರ್ಮಿಸಿಕೊಂಡು ಉತ್ತಮವಾದ ವ್ಯೂಹರಚನೆ 
ಯನ್ನು ಮುಂದಾಗಿಯೇ ಯೋಜಿಸಿಕೊಂಡಲ್ಲಿ ತುಂಬ ಸಹಾಯಕವಾಗುವುದು. 
ಮುಖ್ಯ ಸಂಸ್ಕರಣಾಲಯ ಹಾಗೂ ಇತರ ಕಟ್ಟಡಗಳ ರಚನೆಯಲ್ಲಿ ಪ್ರತಿಯೊಂದೂ 
ಆಯಾ ಉದ್ದೇಶಕ್ಕೆ ಸರಿಹೋಗುವಂತಹದ್ದಾಗಿರಬೇಕು. ಸಂಸ್ಕರಣಾಲಯದ ರಚನೆ 
ಯಲ್ಲಿ ನೈರ್ಮಲ್ಯ ಸಾಧನೆಯ ಮುಖ್ಯ ಉದ್ದೇಶವನ್ನು ದೃಷ್ಟಿಯಲ್ಲಿಟ್ಟು ಕೊಳ್ಳ ಬೇಕು. 
ಇದು ಸಾಕಷ್ಟು ವಿಶಾಲವಾಗಿಯೂ, ಒಳ ಭಾಗದಲ್ಲಿ ಒಳ್ಳೆಯ ಬೆಳಕು ಗಾಳಿಗಳು ಸಿಗಲು 
ಅವಶ್ಯವಿದ್ದಷ್ಟು ಕಿಟಕಿ, ಬಾಗಿಲುಗಳಿಂದ ಕೂಡಿಯೂ ಇರಬೇಕಲ್ಲದೆ, ದ್ವಾರಗಳು 
ತನ್ನಿಂತಾನೆ ಮುಚ್ಚಿಕೊಳ್ಳುವ ಬಾಗಿಲುಗಳಿಂದಲೂ, ನೊಣ, ಸೊಳ್ಳೆ, ಕೀಟಗಳನ್ನು 
ತಡೆಯಬಲ್ಲ ಸರಿಗೆಬಲೆಯ ರಕ್ಷಣೆಯಿಂದಲೂ ಕೂಡಿರಬೇಕು. ಸಂಸ್ಕರಣ ಕಾಲದಲ್ಲಿ 
ಒಳಗೆ ಉತ್ಪನ್ನವಾಗಬಹುದಾದ ಉಗಿ, ಬಿಸಿಗಾಳಿ ಮತ್ತಿತರ ಅನಿಲಗಳು ಹೊರಹೋಗಲು 
ಬೇಕಾದಷ್ಟು ವಾತಾಯನ ವ್ಯವಸ್ಥೆಯಿರುವುದು ಅಗತ್ಯ. ಹಗಲಿನ ಸೂರ್ಯನ ಬೆಳಕಿ 
ನಂತಹ ಬೆಳಕನ್ನೇ ಕೊಡುವ ಸಾಕಷ್ಟು ಸಂಖ್ಯೆಯ ದೀಪಗಳಿದ್ದಲ್ಲಿ ಕಶ್ಮಲಗಳು ಸುಲಭ 
ವಾಗಿ ಗೋಚರವಾಗುವುವು. ಗೋಡೆಗಳ ಕೆಳಗಿನ ಮೂರಡಿಯಷ್ಟಾದರೂ ನಯವಾದ, 
ನೀರು ಹೀರದ ಸಿಮೆಂಟಿನ ಆವರಣದಿಂದ ಕೂಡಿರಬೇಕು. ಗೋಡೆಯ ಮೂಲೆಗಳನ್ನು 
ವಕ್ರವಾಗಿ ನಯವಾಗಿರಿಸಿದರೆ ಚೊಕ್ಕಟ ಮಾಡಲು ಸುಲಭವಾಗುವುದು. ಕಂಬಗಳು 
ಇಲ್ಲದಿದ್ದರೆ ಉತ್ತಮ. ನೆಲವು ತೀರ ದೊರಗಾಗಿದ್ದರೆ ಕೊಳೆ ಸಂಗ್ರಹಕ್ಕೆ ಎಡೆ 
ಯಾಗುವುದು. ಆದರೆ ತೀರ ನಯವಾಗಿದ್ದಲ್ಲಿ ಜಾರುವ ಸಂಭವವಿದೆ. ಸಂಸ್ಕರಣ - 
ಗೃಹದಲ್ಲಿ ಮಧ್ಯಭಾಗದಲ್ಲಿ ಉದ್ದಕ್ಕೂ ಸಾಕಷ್ಟು ಅಗಲದ ಚರಂಡಿಯಿದ್ದು, ನೆಲವು 
ಗೋಡೆಯಿಂದ ಚರಂಡಿಯ ಕಡೆಗೆ ಇಳಿಜಾರಾಗಿ (| ರಿಂದ ಕ್ವಿ ರಷ್ಟು)ದ್ದರೆ ನೀರು 
ಹರಿದು ಹೋಗಲು ಸಹಾಯಕವಾಗುತ್ತದೆ. ಚರಂಡಿಯನ್ನು ಬೇಕಾದಾಗ ಚೊಕ್ಕ 
ಮಾಡಲು ಸಾಧ್ಯವಾಗುವಂತೆ ತೆಗೆದಿರಿಸಬಹುದಾದ ಮುಚ್ಚಳಗಳಿಂದ ರಕ್ಷಿಸಿರಬೇಕು. 
ನೀರಿನ ಹಾಗೂ ಉಗಿಯ ಕೊಳವೆಗಳು, ವಿದ್ಯುತ್ತಿನ ತಂತಿಗಳು ಮೊದಲಾದ ಜೋಡಣೆ 
ಗಳು ಜನರ ಓಡಾಟಕ್ಕೂ, ಕೈಗಾಡಿಗಳ ಚಲನೆಗೊ ಅಡ್ಡಿಯಾಗುವಂತೆ ಇರಬಾರದು. 
ಸಾಧ್ಯವಿದ್ದಲ್ಲೆಲ್ಲ ಇವುಗಳನ್ನು ಗೋಡೆಯೊಳಗಾಗಲಿ ನೆಲದಡಿಯಿಂದಾಗಲಿ ಹಾಯಿಸಿ 
ತೆಗೆದುಕೊಂಡಲ್ಲಿ ಇವು ಧೂಳು, ಕೊಳೆ, ಅಣುಜೀವಿಗಳಿಗೆ ಆಶ್ರಯ ಸ್ಮಾನವಾಗಲಾರವು. 
ಸಂಸ್ಕರಣಾಲಯದೊಳಗೆ ಪ್ರತಿ 15-20 ಅಡಿಗಳಷ್ಟು ಅಂತರದಲ್ಲಿ ನೀರಿನ ಕೊಳವೆಗಳ 
ವ್ಯವಸ್ಥೆಯಿರಬೇಕು. ಸಂಸ್ಕರಣಾಲಯವನ್ನು ಪ್ರವೇಶಿಸುವಲ್ಲಿ ಮತ್ತು ಹೊರ ಹೋಗು 
ವಲ್ಲಿ ಕೈಕಾಲುಗಳನ್ನು ತೊಳೆದುಕೊಳ್ಳಲು ಸೌಕರ್ಯವಿರಬೇಕು. ಇದರ ಒಳಭಾಗದಲ್ಲಿ 


218” "ಕ್ಕಾನಿಂಗ್‌' ಆಹಾರ ಜೋಪಾ ನೆಯ ಒಂದು ಆಧುನಿಕ ವಿಧಾನ 


ಎಲ್ಲಿಯೂ ಜೇಡನಬಲೆ, ಕಸಕಡ್ಡಿಗಳು, ಆಹಾರ ವಸ್ತುಗಳ ಚೂರುಗಳು ಸಂಗ್ರಹವಾಗ 
ದಂತೆ ಎಚ್ಚರಿಕೆ ವಹಿಸಬೇಕು. ಸಂಸ್ಕರಣಗೃಹದ ಯಾವುದೇ ಭಾಗವನ್ನು ಕಚ್ಚಾ 
ಆಹಾರ ಪದಾರ್ಥಗಳನ್ನಾ ಗಲಿ, ಖಾಲಿ ಡಬ್ಬಿಗಳನ್ನಾಗಲಿ, ಪೂರ್ಶಿಗೊಂಡ ಆಹಾರದ 
ಡಬ್ಬಿಗಳನ್ನಾಗಲಿ, ಅವುಗಳಿಗೆ ಬೇಕಾದ, ವಿವರಪತ್ರ, ಪೆಟ್ಟಿಗೆಗಳನ್ನಾಗಲಿ, ಉಪ್ಪು, 
ಸಕ್ಕರೆ ಮೊದಲಾದವುಗಳ ಚೀಲಗಳನ್ನಾಗಲಿ ಸಂಗ್ರಹಿಸಿಡುವುದಕ್ಕೆ ಉಪಯೋಗಿಸ 
ಕೂಡದು. ಒಳಗಿನ ಎಲ್ಲ ಭಾಗಗಳನ್ನೂ ಸುಲಭವಾಗಿ ಮತ್ತು ಆಗಾಗ ತೊಳೆದು 
ಚೊಕ್ಕಟಗೊಳಿಸಛು ಸಾಧ್ಯವಿರಬೇಕು. \ 
l | 

ಯಂತ್ರೋಪಕರಣಗಳ ವ್ಯವಸ್ಥೆ : ಪ್ರತಿಯೊಂದು ಯಂಶ್ರವೂ ಒಂದೊಂದು 


ಥಿ 
ವಿಶಿಷ್ಟ ಉದ್ದೇಶಕ್ಕಾಗಿ ರಚಿಸಲ್ಪಟ್ಟಿರುತ್ತದೆ. ಆಹಾರ ವಸ್ತುಗಳ ಸುಸ್ಕರಣ 


ದಲ್ಲಿ ಉಪಯೋಗಿಸಲ್ಪಡುವ ಯಂತ್ರಗಳಲ್ಲಿ ಅವುಗಳ ಕಾರ್ಯ a ನವು 
ಎಷ್ಟು ಮುಖ್ಯವೋ ಅಷ್ಟೇ ಅವುಗಳ ಶುಚಿತ ವೂ ಮುಖ್ಯವೆ:ಬುದನ್ನು ತಿಳಿಯಬೇಕು. 
ಕ್ಯಾನಿಂಗ್‌ ಯಂತ್ರಗಳ ವಿನ್ಯಾ ಸದಲ್ಲಿ ಲಕ್ಷ ವಿರಿಸ ತಕ್ಕ ಮುಖಾ ್ಯಲಶಗಳಿಂದರೆ, ಅವುಗಳಲ್ಲಿ 
ಆಹಾರ ಪದಾರ್ಥಗಳು ಉ: ದು ಸಿಕ್ಕಿಕೊಳ್ಳಬಹುದಾದ ಎಡೆಗಳು, ಶಿರುವುಗಳು ಹಾಗೂ 
ಮೂಲೆಗಳು ಕಡಮೆಯಿರಬೇಕು ; ಅಹಾಕದ ನೇರ ಸುಪರ್ಕಕ್ಕೆ ಬರುವ ಭಾಗಗಳು ಪ ರ್ರಭೆ 
ಗುಂದದ ಅಥವಾ ತುಕ್ಕು ಹಿಡಿಯದ ಉಕ್ಕಿನಿಂದ ಮಾಡಲ್ಪಟ್ಟಿರಬೇಕು: ಯಂತ ಣ್‌ 
ಮುಖ್ಯ ' ಬಿಡಿ ಭಾಗಗಳನ್ನು ಕೆಲಸ ಮುಗಿದೆ ಮಡೆ ಇ ್ರಶ್ಯೇಕವಾಗಿ ಬಿಡಿಸಿ ಸುಲಭವಾಗಿ 
ಚೊಕ್ಕ ಟಗೊಳಿಸ ಸಲು ಸಾಧ್ಯವಿರಬೇಕು. ಪ್ರಶಿದಿನದ ದ ಡಬ್ಬಿ ಜೋಪಾಸನೆಯ ಕಾರ್ಯವು 
ಆರಂಭವಾಗುವ ಮೊದಲು ಮತ್ತು ಮುಕ್ತಾ ಯವಾದೊಡನೆ ಯಂತ್ರಗಳ ಭಾಗಗಳನ್ನು 
ಬಿಸಿನೀರಿನಿಂದಲೂ, ಶಣ್ಣೀರಿನಿಂದಲೂ ತೊಳೆದು ಶುಚಿಗೊಳಿಸುವುದು ಆಹಾರ 
ನೈ ರ್ಮಲ್ಯದ ದ ದೃಷ್ಟಿ ಯದ ಅತಿ ಮುಖ್ಯ ವಾದ ವಿಚಾರವಾಗಿದೆ, ಯಂತ್ರದ ಭಾಗಗಳ 
ಎಡೆಗಳಲ್ಲಿ. ಹಿಂ ದಿನ' ದಿನದ ಆಹಾರದ 'ಅಂಶಗಳು ಉಳಿದಿದ್ದರೆ, ಇವುಗಳಲ್ಲಿರುವ ಅಣು 
ಜೀವಿಗಳ ಸಮೇತ ಇವು ನರಾ ಡಬ್ಬಿಗಳ ಳನ್ನು ಸೇರಿ ಅವನ್ನು ಕೆಡಿಸ ವುದಕ್ಕೆ ಕಾರಣ 
ವಾಗುತ್ತವೆ. ಆಹಾರಗಳ EN A, ಹೆಜ್ಜೆಗಳಲ್ಲಿ ಉಪಯೋಗಿಸಲ್ಪ ಡುವ 
ಮೇಜುಗಳ 1218. ಉಕ್ಕಿನ ಹಾಳೆಗಳ ಮೇಲೆ ಹೊದಿಕೆಯಿದ್ದವುಗಳಾಗಿದ್ದರೆ 

ತ್ತಮ... ಆಲ್ಕುಮಿನಿಯಂ ಪವಕೆಗಳನ್ನೂ ಈ ಕಾರ್ಯಕ್ಕೆ ಉಪ ಪಯೋಗಿಸಬಹುದು. 

ee oe ಆಹಾರ ಇರಿಸಿಕೊಳ್ಳುವುದಕ್ಕೂ ಆಲ್ಕು 


ಜಃ ನ ಬಟ್ಟಲು ಅಥವಾ ಪಾಶ್ತಿ € ಉಪಯೋಗಿಸಬೇಕು. ತಾಮ್ರ, ಕಬ್ಬಿಣ 
ಜಿಡಕಾಬವುಗಳ ಪಾತ್ರೆಗಳು ಭಾರ ದ ಕೊರೆಯಲ್ಪಡುವುದಲ್ಲದೆ, ಅಹಾರಕ್ಕೆ "ಈ 
ಲೋಹಗಳು ಸೇರುವುದು ಹಾನಿಕರ. . ಮರದ ಹಲಗೆಗಳು, ಸಲಕರಣೆಗಳು, ವಸ್ತ್ರದ 


ತುಂಡುಗಳು ಆಹಾರ ಸಂಸ್ಕರಣದಲ್ಲಿ hdd, ನಲು ಆನುನು ಲವಾಗುತ್ತವೆ. 
ಇಂಥವನ್ನು ಶುಚಗೊಳಿಸುವುದು ಕಷ್ಟಸಾಧ್ಯ. ಸಂಸ್ಕ ರಣಾಬಯದ ಲ್ಲಿ ಯಂತ್ರಗಳನ್ನು 


ಡಬ್ಬಿಜೋಪಾಸನೆಯಲ್ಲಿ ನೈರ್ಮಲ್ಯದ ಪ್ರಾಮುಖ್ಯತೆ 229 


ಅಳವಡಿಸುವಾಗ, ಅವುಗಳ ನಡುವೆ ಸಾಕಷ್ಟು ಸ್ಥಳವಿರುಮಂತೆ ನೋಡಿಕೊಳ್ಳ ಬೇಕ್ಕು 
ಯಂತ್ರೋಪಕರಣಗಳನ್ನು ಗೋಡೆಗಳಿಗೆ ಕೀರ ಸಮಾಪದಲ್ಲಿರಿಸಿದರೆ ಶುಚಿತ್ನ ವನ್ನು 
ಕಾಪಾಡಿಕೊಳ್ಳುವುದು ಕಷ್ಟಕರವಾಗುತ್ತದೆ. ಯಂತ್ರಗಳಿಗೆ ಉಪಯೋಗಿಸುವ ಎಣ್ಣೆ, 
ಗ್ರೀಸ್‌, ಪೈಂಟುಗಳು ಅಹಾರವನ್ನು ಸೇರದಂತೆ ಸಾಕಷ್ಟು ಎಚ್ಚರಿಕೆ ವಹಿಸಬೇಕಾಗುತ್ತದೆ. 
ಯಂತ್ರಗಳ ಮಾಲಿನ್ಯವು ಆಹಾರೋತ್ಪನ್ನಗಳನ್ನು ಕೆಡಿಸುವುದಕ್ಕೆ ಕಾರಣವಾಗುವುದು 
ಮಾತ್ರವಲ್ಲದೆ, ಆವುಗಳ ಕಾರ್ಯ ಸಾಮರ್ಥವನ್ನು ಕಡಮೆ ಮಾಡುತ್ತದೆ. ದೀರ್ಫಕಾಲ 
ಅಲಕ್ಷಿಸಿದ ಯಂತ್ರದ ಭಾಗಗಳೇ ತೀವ್ರವಾಗಿ ಕೆಟ್ಟುಹೋಗುವುದೂ ಸಾಧ್ಯವಿದೆ. 
ಯಂತ್ರೋಪಕರಣಗಳ ರಚನಾ ವಿನ್ಯಾಸ ಮತ್ತು ಶುಚಿತ್ವಗಳು ಡಬ್ಬಿ ಜೋಪಾಸಿಶ 
ಈಹಾಶಗಳ ಳ ಮೇಲೆ ಬೀರುವ ಪರಿಣಾಮ ಗಣನೀಯವಾಗಿದೆ. 


ಕೆಲಸಗಾರರು : ಕಟ್ಟಕಡೆಯಲ್ಲಿ ಕಾರ್ಲಾನೆಯ ಶುಚಿತ್ವವು ಅದರ ಕೆಲಸಗಾರರ 
ನೈರ್ಮಲ್ಯ ದೃಷ್ಟಿಯನ್ನೇ ಆಧರಿಸಿರುತ್ತದೆಂದರೆ ತಪ್ಪಾಗಲಾರದು. ಕ್ಯಾನಿಂಗ್‌ ಮತ್ತು 
ಇತರ ಆಹಾರ ಸಂಸ್ಕರಣಗಳ ಕೈಗಾರಿಕೆಯಲ್ಲಿ ಭಾಗವಹಿಸುವ ನೌಕರ ವರ್ಗದಲ್ಲಿ 
ಪ್ರತಿಯೋರ್ವನೂ ನೈರ್ಮಲ್ಯದ ಪ್ರಭಾವವನ್ನು ಚೆನ್ನಾಗಿ ತಿಳಿದಿರಬೇಕಲ್ಲದೆ, ದೈನಂದಿನ 
ಕಾರ್ಯ ನಿರ್ವಹಣೆಯಲ್ಲಿ ಕೆಲವೊಂದು ಅಭ್ಯಾಸಗಳನ್ನು ಮಾಡಿಕೊಳ ಬೇಕಾಗುತ್ತದೆ. 
ಅವಶ್ಯಮಟ್ಟದ ತರಬೇತಿಯನ್ನು ಒದಗಿಸಿಕೊಟ್ಟು ಕೆಲಸಗಾರರಲ್ಲಿ ನೈರ್ಮಲ್ಯದ 
ತಿಳಿವಳಿಕೆಯನ್ನು ಊರ್ಜಿತಗೊಳಿಸುವುದು ಸಾಧ್ಯ ವದೆ. ಕಾರಾನೆಯ ಒಳಹೊರಗಿನ wm 
ನೈರ್ಮಲ್ಯ ರಕ್ಷಣೆಯು ಪ್ರತಿಯೊಬ್ಬ ಕೆಲಸಗಾರನ ಜವಾಬ್ದಾರಿಯಾಗಿದೆಯೆ:ಬ 
ಅಭಿಪ್ರಾಯವನ್ನು ಅವರಲ್ಲಿ ಬೆಳೆಯಿಸಿದಲ್ಲಿ ಅರ್ಧಕ್ಕರ್ಧ ಕೆಲಸವಾದ: ಯೇ 


ಕೆಲಸಗಾರರು ಕಾರ್ಯಾನೆಯನ್ನು ಪ್ರವೇಶಿಸುವಾಗ ಮತ್ತು ಹೊರಬರುವಾಗ 
ಕೈಕಾಲುಗಳನ್ನು ಚೆನ್ನಾಗಿ ತೊಳೆದುಕೊಳ್ಳುವುದು, ಕಾರ್ಯಾಲಯದೊಳಗೆ ರಬ್ಬರಿನ 
ಪಾದರಕ್ಷೆ ಹಾಗೂ ಕೈಚೀಲಗಳನ್ನೂ, ಸಮವಸ್ವ, ಟೊಪ್ಪಿಗೆಗಳನ್ನೂ ಧರಿಸಿರುವುದು, 
ಉಗುರುಗಳನ್ನು ಜೊಕ್ಕಟವಾಗಿ ಕತ್ತರಿಸಿಕೊ:ಡಿರುವುದು, ಇವೇ ಮೊದಲಾದವು 
ಒಳ್ಳೆಯ ಅಭ್ಯಾಸಗಳು. ಸಂಸ್ಕರಣಾಲಯದೊಳಗೆ ಬೀಡಿ, ಸಿಗರೇಟು ಸೇದುವುದು, 
ಅವುಗಳ ತುಂಡುಗಳು, sid ಬೆಂಕಿಕಡ್ಡಿ ಗಳನ್ನು ಬಿಸಾಡುವುದು ವೀಳೆಯ 
ಜಗಿಯುವುದು, ಎಂಜಲು ಉಗಿಯುವುದು, ಆಹಾರ ರುಚಿ ನ ನೆಲಕ್ಕೆ 
ಬಿದ್ದ ಆಹಾರದ ತುಂಡುಗಳನ್ನು ಸೀದಾ ಎತ್ತಿ ತೊಳೆಯದೆ ಡಬ್ಬಿಗಳಲ್ಲಿ ತು:ಬುವುದು - 
ಇಂತಹವುಗಳು ನಿಷಿದ್ದ ವೆಂಬುದನ್ನು ಎಲ್ಲರೂ ಅರಿತಿರಬೇಕು. FN ಗಳಲ್ಲಿ ಕಜ್ಜಿ, 
ಕುರು, ಗಾಯಗಳಿ ರುವವಕು, ನೆಗಡಿ ಆಥವಾ ಇನ್ನಿತರ ಕಾಯಿಲೆಯಿ:ದ ಬಳಲುತ್ತಿ ರು 
ವವರು, ಸಾಂಕ್ರಾಮಿಕ ರೋಗಿಗಳು, ಮೊದಲಾದವರನ್ನು ಕೆಲಸಕ್ಕೆ ಸೇರಿಸಬಾರದು. 
ಕ್ಯಾನಿಂಗ್‌ ಕಾರ್ಲಾನೆಯೊಳಗೆ ಆಹಾರ ಪದಾರ್ಥಗಳನ್ನು ಸಂಸ್ಕರಿಸುತ್ತಿರುವ ಸಮಯ 


ದಲ್ಲಿ ಕೆಮ್ಮುವುದು, ಸೀನುವುದು ಅಥವಾ ಅನಾವಶ್ಯಕವಾಗಿ ಗಟ್ಟಿಯಾಗಿ ಮಾತನಾಡು 


220 "ಕ್ಕಾನಿಂಗ್‌' ಆಹಾರ ಜೋಪಾಸನೆಯ ಒಂದು ಆಧುನಿಕ ವಿಧಾನೆ - 


ವುದು ಸಹ ಅಣುಜೀವಿಗಳ ಸಂಕರಕ್ಕೆ ಕಾರಣವಾಗಬಹುದು. ಕೆಲಸಗಾರರ ಸಮವಸ್ತ್ರ 
ಗಳು ಶುಚಿಯಾಗಿರಬೇಕಲ್ಲದೆ, ಅವರು ಕೆಲಸ ಮಾಡುತ್ತಿರುವ ಮೇಜು, ಕತ್ತಿ ಸಲಕರಣೆ 
ಗಳು, ನಿಲ್ಲುವ ಸ್ಥಳಗಳನ್ನೂ ಸಹ ಆಗಾಗ ಚೊಕ್ಕಟ ಮಾಡಿಕೊಳ್ಳುವ ಅಭ್ಯಾಸವು 
ಶ್ಲಾಘನೀಯ. ಕೆಲಸಗಾರರು ಸದಾಕಾಲವೂ ಎಚ್ಚರಿಕೆಯಿಂದ ಇದ್ದ ಕಾರ್ಬಾನೆಗಳಲ್ಲಿ 
ನೈರ್ಮಲ್ಯದ ಮಟ್ಟವು ಉತ್ತಮವಿರುತ್ತದೆ. 


ಕಾರ್ಯಾನೆಯ ಹೊರ ನಲಯದ ಶುಚಿತ್ವ: ಕಾರ್ಯಾನೆಯ ಒಳಭಾಗದ 
ನೈರ್ಮಲ್ಯಕ್ಕೆ ಸುತ್ತುಮುತ್ತಲಿನ ಹೊರಭಾಗದ ಶುಚಿತ್ವವು ಪೂರಕವಾಗುತ್ತದೆ. 
ಸುತ್ತಲಿನ ನೆಲದಿಂದ ಧೂಳು, ಮಣ್ಣು ಗಳು, ಕೊಳಕಾದ ನೀರು, ಗಾಳಿಯ ಹಾಗೂ 
ಹೊರಗಿನಿಂದ ಒಳಗೆ ಬರಂವವರ ಮೂಲಕ ಸಂಸ್ಕರಣಾಲಯವನ್ನು ಪ್ರವೇಶಿಸುವುದೂ, 
ದುರ್ವಾಸನೆ, ಅಣುಜೀವಿಗಳು, ಸೊಳ್ಳೆ, ನೊಣ ಕ್ರಿಮಿಕೀಟಗಳು ಕಿಟಕಿ ಬಾಗಿಲುಗಳಿಂದ 
ಒಳಬರುವುದೂ ಸಾಧ್ಯವಿದೆ. ಇದಕ್ಕಾಗಿ ಕಾರ್ಲಾನೆಯ ಸುತ್ತಲಿನ ಹೊರ ಪ್ರದೇಶ 
ವನ್ನು ನಿರ್ಮಲವಾಗಿಟ್ಟುಕೊಳ್ಳುವುದು ಅವಶ್ಯವಿರುತ್ತದೆ. ( 


ಕಾರ್ಬಾನೆಯ ಆವರಣವು ಸಾಕಷ್ಟು ವಿಶಾಲವಾಗಿದ್ದು ಲಾರಿ, ಟ್ರಕ್ಕುಗಳು' 
ಂದು ಹೋಗುವುದಕ್ಕೆ ಅನುಕೂಲತೆಯಿರಬೇಕು. ಸುತ್ತಲಿನ ಪ್ರದೇಶವನ್ನು ಸಿಮೆಂಟಿನ ' 
ನೆಲದಿಂದ ರಚಿಸಿದಲ್ಲಿ ಸ್ವಚ್ಛವಾಗಿ ಇಡುವ ಕಾರ್ಯವು ಸುಲಭವಾಗುತ್ತದೆ. 
ಕಾರ್ಯಾನೆಯ ಕೊಳೆನೀರು ನೆಲದ ಮೇಲ್ಮಟ್ಟದಲ್ಲಿ ಹರಿದು ಹೋಗದಂತೆ, ಒಳಚರಂಡಿ 
ಗಳನ್ನು ರಚಿಸಿರಬೇಕಲ್ಲದೆ, ಇವು ಸಾಕಷ್ಟು ದೂರ ಹೊರಗೆ ಹೋಗುವಂತೆ ವ್ಯವಸ್ಥೆ 
ಮಾಡಬೇಕು. ಆಹಾರ ವಸ್ತುಗಳ ನಿರುಪಯೋಗದ ಭಾಗಗಳನ್ನು ಕಾರ್ಬಾನೆಯ 
ಹೊರಗೆ ಸಮಾಪದಲ್ಲೇ ಬಿಸಾಡುವ ಕ್ರಮವು ಪರಿಸರದ ನೈರ್ಮಲ್ಯಕ್ಕೆ ತುಂಬ 
ಹಾನಿಕರ. ಇಂತಹ ಘನರೂಪದ ತ್ಯಕ್ತ ಅಂಶಗಳು ರಾಶಿಯಾಗಿ ಬೆಳೆದು, ಕೊಳೆತು, 
ಬ್ಯಾಕ್ಟೀರಿಯಾ, ಸೊಳ್ಳೆ ಮೊದಲಾದ ಕೀಟಗಳ ಮೂಲವಾಗುವುದಲ್ಲದೆ, ವಾತಾವರಣ 
ವನ್ನೇ ಕೆಡಿಸಿ ಬಿಡುತ್ತವೆ. ಪ್ರತಿದಿನದ ಕಾರ್ಯದಲ್ಲಿ ಉಳಿದ ಅವಶೇಷಗಳಲ್ಲಿ ಘನ 
ಭಾಗಗಳನ್ನು ದ್ರವಗಳಿಂದ ಪ್ರತ್ಯೇಕಿಸಿಕೊಂಡು, ಅವುಗಳನ್ನು ಯೋಗ್ಯರೀತಿಯಲ್ಲಿ 
ಕಾರ್ಯಾನೆಯಿಂದ ದೂರ ತೆಗೆದುಕೊಂಡು ಹೋಗಿ ವಿಸರ್ಜಿಸುವುದು ಆಹಾರ ಸಂಸ್ಕರಣ 
ಕೈಗಾರಿಕೆಯಲ್ಲಿ ನಿರತರಾದವರ ಕರ್ತವ್ಯವಾಗಿದೆ. ಘನ ವಸ್ತುಗಳು ನೀರು, ದ್ರವ 
ಕಶ್ಮಲಗಳು ಹರಿದು ಹೋಗುವ ಚರಂಡಿಗಳಲ್ಲಿ ಸೇರಿ ಸಿಕ್ಕಿಕೊಂಡಲ್ಲಿ ದ್ರವಗಳ ಪ್ರವಾಹಕ್ಕೆ 
ತೊಡಕನ್ನುಂಟು ಮಾಡುತ್ತವೆ. ಈ ಬಗ್ಗೆ ಎಚ್ಚರಿಕೆ ವಹಿಸಿದಲ್ಲಿ ಮುಂದೆ ಆಗಬಹು 
ದಾದ ತೊಂದರೆಗಳನ್ನು ನಿವಾರಿಸಿಕೊಳ್ಳಬಹುದು. 


ಸಂಸ್ಕರಣಾಲಯದ ಒಳಭಾಗವನ್ನು ಆಗಾಗ ತೊಳೆದು ಚೊಕ್ಕ ಮಾಡುವಂತೆಯೇ 
ಹೊರಭಾಗವನ್ನು ಸಹ, ಅಂದರೆ, ಕಾರ್ಬಾನೆಯ ಹೊರಜಗಲಿ, ಮುಂಭಾಗ, ಅಂಗಳ, 


ಡಬ್ಬಿಜೋಪಾಸನೆಯಲ್ಲಿ ನೈರ್ಮಲ್ಯದ ಪ್ರಾಮುಖ್ಯತೆ 221 


ಆವರಣದೊಳಗಿನ ರಸ್ತೆಗಳ ಭಾಗಗಳು - ಇವುಗಳನ್ನು, ತೊಳೆದು ಸ್ವಚ್ಛ ಮಾಡಲು 
ಬೇಕಾದ ನಲ್ಲಿಯ ವ್ಯವಸ್ಥೆ ಅನಿವಾರ್ಯ. 


ನೈರ್ಮಲ್ಯ ರಕ್ಷಣೆಯ ಕಾರ್ಯಕ್ರಮ: ವಾಣಿಜ್ಯ ಮಟ್ಟದಲ್ಲಿ ನಡೆಯಿಸ 
ಲಾಗುವ ಆಹಾರ ವಸ್ತುಗಳ ಡಬ್ಬಿ ಜೋಪಾಸನೆಯಂತಹ ಸಂಸ್ಕರಣ ಕೈಗಾರಿಕೆಗಳಲ್ಲಿ, 
ನೈರ್ಮಲ್ಯ ರಕ್ಷಣೆಗೋಸ್ಕರ ನಿಶ್ಚಿತ ಕಾರ್ಯವನ್ನು ರಚಿಸಿಕೊಂಡು' ಅದನ್ನು ಕುಂದಿಲ್ಲದ 
ರೀತಿಯಲ್ಲಿ ಅನುಸರಿಸಿಕೊಂಡು ಬರಬೇಕಾಗುತ್ತದೆ. ಇದಕ್ಕಾಗಿಯೇ ಪ್ರತ್ಯೇಕವಾದ 
ಸಿಬ್ಬಂದಿಯನ್ನಿರಿಸಿಕೊಳ್ಳುವುದು ಚಿಕ್ಕ ಪ್ರಮಾಣದ ಕಾರ್ಯಾನೆಗಳಲ್ಲಿ ಸಾಧ್ಯವಾಗದಿರ 
ಬಹುದು. ಅಂತಹ ಸಂದರ್ಭಗಳಲ್ಲಿ ಈ ಕಾರ್ಯಕ್ರಮವನ್ನು ಯಾರಾದರೊಬ್ಬ 


ರ 


ತಾಂತ್ರಿಕ ನೌಕರನ ಮೇಲ್ವಿಚಾರಣೆಯಲ್ಲಿ ನಡೆಯಿಸಬೇಕು. ಇಂತಹ ಕಾರ್ಯಕ್ರಮದಲ್ಲಿ, , 


ನೈರ್ಮಲ್ಯ ರಕ್ಷಣೆಗೆ ಅವಶ್ಯವಿರುವ ಭೌತಿಕ ರಾಸಾಯನಿಕ ಹಾಗೂ ಅಣುಜೈವಿಕ 
ಆದರ್ಶಗಳನ್ನು ನಿಶ್ಚಯಿಸಿಕೊಳ್ಳು ವುದು, ಈ ಆದರ್ಶಗಳನ್ನು ನೆರವೇರಿಸಲು ಅವಶ್ಯ 
ವಿರುವ ಚಟುವಟಿಕೆಗಳನ್ನು ನಿರೂಪಿಸುವುದು, ಇದಕ್ಕೆ ಸಂಬಂಧಿಸಿದ ಕೆಲಸಗಳು ಕಾಲಕ್ಕೆ 
ಸರಿಯಾಗಿ ನಡೆಯಿಸಲ್ಪಡುವಂತೆ ನೋಡಿಕೊಳ್ಳುವುದು ಮತ್ತು ನೈರ್ಮಲ್ಯ ರಕ್ಷಣೆಯ 
ಕಾರ್ಯಗಳ ಪರಿಣಾಮವನ್ನು ನಿಯೋಜಿತ ಪರೀಕ್ಷೆಗಳಿಂದ ತುಲನೆ ಮಾಡಿ ಮುಖ್ಯ 
ಅಧಿಕಾರಿಗಳಿಗೆ ವರದಿ ಮಾಡುವುದು - ಇವು ಮುಖ್ಯ ಹೆಜ್ಜೆಗಳೆನ್ನಬಹುದು. 


ಕ್ಯಾನಿಂಗ್‌ ಕಾರ್ಬಾನೆಯ ಒಳಗೂ ಹೊರಗೂ ಶುಚಿತ್ವವೇರ್ಪಡುವಂತೆ ನೋಡಿ 
ಕೊಳ್ಳುವುದು, ಆಹಾರ ವಸ್ತುಗಳ ಸಂಗ್ರಹಾಲಯ, ಸಂಸ್ಕರಣಗೃಹ ಮತ್ತಿತರ 
ಭಾಗಗಳನ್ನು ಆಗಾಗ ಚೊಕ್ಕಟಗೊಳಿಸುವುದು, ಯಂತ್ರ ಸಾಮಗ್ರಿಗಳು, ಇತರ 
ಉಪಕರಣಗಳನ್ನು ತೊಳೆದು ಸ್ವಚ್ಛ ಮಾಡಂವುದು, ಆಹಾರ ಸಂಸ್ಕರಣಕ್ಕೆ ಉಪಯೋಗಿ 
ಸುವ ನೀರಿನ ಗುಣ ಪರೀಕ್ಷೆ ಮಾಡುವುದು, ಕಾರ್ಯಾನೆಯಿಂದ ಹೊರಹೋಗುವ ಕೊಳೆ 
ನೀರಿನ ಪರೀಕ್ಷೆ, ಕಾರ್ಬಾನೆಯ ಯಾವ ಭಾಗಗಳಲ್ಲೂ ಗಲಿ, ಹೆಗ್ಗಣ, ಜಿರಳೆ, ಸೊಳ್ಳೆ, 
ನೊಣಗಳ ಕಾಟವಿಲ್ಲದಂತೆ ಎಚ್ಚರಿಕೆ ವಹಿಸುವುದು, ದೈನಂದಿನ ಉಪಯೋಗಕ್ಕೆ ತೆಗೆದು 
ಕೊಳ್ಳುವ ಕಚ್ಚಾ ಆಹಾರ ಪದಾರ್ಥಗಳ ಮತ್ತೂ ಪೂರ್ತಿಗೊಂಡ ಉತ್ಪನ್ನಗಳ ಸ್ಥಿತಿ 
ಗಳನ್ನು ಪರೀಕ್ಷಿಸಿ ವರದಿ ತಯಾರಿಸುವುದು - ಈ ಮೊದಲಾದ ಕಾರ್ಯಗಳು ನೈರ್ಮಲ್ಯ 
ರಕ್ಷಣೆಯ ಕಾರ್ಯಕ್ರವಂದಲ್ಲಿ ಸೇರುತ್ತವೆ. 

ಎಲ್ಲ ರೀತಿಯ ನೈರ್ಮಲ್ಯ ಸಾಧಕ ಕಾರ್ಯಗಳಿಗೆ ಒಂದು ವೇಳಾಪಟ್ಟಿಯನ್ನು 


ರಚಿಸಿಕೊಂಡು ಅದರಂತೆ ಕಾರ್ಯಾಚರಣೆ ನಡೆಯುವಂತೆ ನೋಡಿಕೊಳ್ಳುವುದು 
ಆಡಳಿತತೆಯ ಕರ್ತವ್ಯವಾಗಿದೆ. 


ಶುಚಿಗೊಳಿಸಲು ಬೇಕಾದ ಸಾಧನಗಳು: ಡಬ್ಬಿ ಜೋಪಾಸನೆಯ 
ಕಾರ್ಬಾನೆ, ಯಂತ್ರೋಪಕರಣಗಳ ಹಾಗೂ ಇತರ ಸಲಕರಣೆಗಳನ್ನು ಶುಚಿಗೊಳಿಸಲು 


ದಲು ಇವುಗಳ 


ಎಂದಿ 
ಮು 


ದ 


೨ ಉಪ 


PN 


ಬರಯುವ 
'ಜ್ಞೀರನ 


ವಿ 


ನ್ನ ಬರಿ ರೀರಿನಿ 


1) 


ಇದಕ್ಕಾ 


ಕಶ್ಮಲಗಳನ 


ದ 
ಚಿಕ್ಕ ಭಾಗಗಳ: 


ಗಳಿಗೆ ಅಂಟು 


ಚೊಕ್ಕಟವಾಗುವುದಿ 


೪ 


ಕಿ 


ನಃ 
'ಲಾಡಿಸ್ಗ' ಯಮ. 


ದ 


( 


ಕ 


ಉಪಯೋಗಿಸಬೇಕು. 
> 


pe 
[OE 


ಗ್ಗ 
ಲವೊ:ದ 


ಕ್ತ 


ಇ 


63 


ba rl 


ಲಿ 
ಗಯ ಜಾನಿ 


ನ 


೯ 


ಕೊನೆಯಲ್ಲಿ 


ನಿಕ ಪದಾಥ 


ಕ 
ಇ 


ಇ) 
ಯು 


\ ಜ್‌ 
fe OV oe 
ಸಾ 


ದಿನದ 
PP 
ಬೀಕರಾ 


ಸ್ಯ 
ದಿವೆ. 


ಹಲ ಯಣ 


7 
ನಿಕ 


ಣ್‌ 


ಸಲಕರಣೆಗಳನು 


ನೆವ 


ಗ 


-- 
ಪಾತ್ಟಿ, 


ಣಿ 


ಗಳು (ನಾಬೂನಿನಂಥವು) 


ಗಿಂತ ನಿಧಾನವಾಗಿ 


ಬ 
೫.1 


ಶಿ 


ಳಿದವುಗ 


13 


ಣಿ 


~ 
ww 


ತೆಟಸ್ನ ಗ 


J 
ಇರುವ 


ಇತ 
wd 


ಕಾಸ್ಥಿ 


ಸ್‌ ಜಾ 
ತ್ರೈಮುವಾ 


೨ ಮುಂತಾದ 


ಉ 

ು ಆಹಾರ ಪದಾಥ 
ಸ 
ಲ್ಲ 


4 


- 
Ny 


ಕಾ 
ef ve 


4 
U 
ರಾಸಾಯನಿಕಗಳಿಂದಾಗಿ 

ೂರೆಯಲ್ಪಡುವುದಿ 


< 


ಪುಗಳಗಿ 


AP we ಅಟ, 


Ti 
ುಗಳ ಮಿಶ್ರಣಗ 


ಇತು 
ಚಕ ಬಸೂ 
ಲದ 


ನೌ 
1. 


೬ 


ದಾಗಿ, ಈ ರಾಸಾಯಿಕಗ 


ಇಗೆ 


Ww 


೦ 


ನೊ 


ಮ್ಲ 


೩ 


ಖ್ಲ ಕಾರಿಣಗಳಿಗಾಗಿ ಉ 


ದಾ 


ಸ ಶು 
ೂದಲ 
ದರೂ 
ಎರಡನೆ 
ಆ 


ನಾ 

Mi 
ಇ 
ಗ, 


ಗ್ರ 


ಕ್‌ 
ಟಸ್ಮ ರಾಸಾಯನಿಕ; ಳಿಗೆ ಉದಾಹರಣೆಯಾಗಿ ಸೋಡಿಯಂ 


pe 
ಓಟ 
(el 
ಫು 
[a 
ww 
ವರಾ 
ಕ್ರ 


ಕ್ಯ 
ಬ 
ನಗ 
೧7) 


¢ 


pe 
ಗ್ಲೂಕಾ 


ಇದು ತಿಳಿಯೆ: 


N 


ನೀರಿನೊಂದಿಗೆ 


$ 
ಸ 
ಉಕ 

» 
ಸ್ರ 
Wy 


ಭೂ” 


pe 
ಕ 
೧ 
ರ್‌ 
ಗ 
Pew 
[3 


ಪಕ 
ನಕರಣಗಳು 


ay 


ಡಾ, 


ಗು 


ಸೊ 


ಒಂ 


ರಯ 
ದ್ರಾವಣ 


ರ 
[uel 


poe 


[4] 


ಉಪಯೋಗಿಸಲು ಎರಡು ಮು 
ಕ್‌ 


ಮಾಡುವುದಿ 
ಕ್ಲೋರಿನ್‌ 


ಎನಿ 

[ 

ಗಳ ಸ 
ಉ 


ಕೆಯಿಂದ 


ಜಾಗರೂಕ 


pS 
ಬುದನ್ನು 


ಸಾ 
ಗ 


ವ ಉದ್ದೇಶಕ್ಕೆ ಯಾವ ರಾಸಾಯನಿಕ 


ಕ 

ES 
ತ ಜ್ತಿ 
ps! ಇ 
ನಕ್ಕ 
<5 92 
ಸ್‌ ಛಉ್ಲ್ಲ 
eA 6 
(.. ಗ್ಗ 
SS 
6S 
> 
ಸ 
wl 
ಕ) ಇ 
¥e (2 

ಇ 
ಖು 

> 

2 

14 


~ 


ಡಬ್ಬಿಜೋಪಾಸನೆಯಲ್ಲಿ ನೈರ್ಮಲ್ಯದ ಪ್ರಾಮುಖ್ಯತೆ ' + ಭ್ರ 


ನಿರ್ಧರಿಸಿಕೊಳ್ಳ ಬೇಕು, ಹೀಗೆ ಆರಿಸಿಕೊಳ್ಳುವ ಮೊದಲು, ಶುಚಿಸೊಳಿಸಲು ಇರುವ 
ಪಾತ್ರೆ ಆಥವಾ ಉಪಕರಣಗಳು ಎಂಧವೆಂಬುದನ್ನೂ ಅವುಗಳ ಮೇಲ್ಮೈಯ ಸ್ಥ ಭಾವ, 
ಅಂಟಿರುವ ಕೊಳೆಯ ಸ ಭಾವ ಮತ್ತು ಉಪಯೋಗಿಸಲ್ಪಡುವ ರಾಸಾಯನಿಕವ ಗುಣ 


ದಂ 
ಲಕ್ಷಣಗಳನ್ನು, ಪರಿಶೀಶಿಸಿಕೊಳ್ಳಬೇಕು. ಮುಖ್ಯವಾಗಿ ಇಂತಹ ಪದಾರ್ಥಗಳು ವಿಷ 
ಪದಾರ್ಥಗಲಾಗಿರಬಾರದು, ಉಪಕರಣಗಳನ್ನು ಕೊರೆಯುವ ಗುಣವುಳ್ಳವುಗಳಾಗಿರ 
ಬಾರದು ಮತ್ತು ಉಪಯೋಗಿಸುವ ಕೈಮ್ಮೆಗಳ ಮೇಲೆ ದುಷ್ಪರಿಣಾಮವನ್ನುಂಟು 


ಮಾಡದಂತಿರಬೇಕು. ಅಲದ, ಇವುಗಳನ್ನು ಸುಲಭವಾಗಿ ಉಪಯೋಗಿಸಲು ಸಾಧ್ಯವಿರ 


ಕಿ 
ಖಿ “ದೆ ಭಾ ಲಿ ಮ ಕಾರ್ಯ 
ಬೇಕು. ಹಚ್ಚು ಪ್ರಮಾಣದಲ್ಲಿ ಉಪಯೋಗಿಸುವ ದೊಡ್ಡ ಕಾರ್ಬಾನೆಗಳಲ್ಲಿ ಈ 
tad 
ಪದಾರ್ಥಗಳ ಕ್ರಯವನ್ನೂ ಗಮನದಲ್ಲಿರಿಸಿಕೊಳ್ನ ಬೇಕಾಗುವುದು. 


ಯಾವುನೇ ರಾಸಾಯನಿಕವನ್ನು ಆಹಾರ ಜೋಪಾಸನೆಯ ಕಾರ್ಪಾನೆಗಳಲ್ಲಿ 
ಉಪಯೋಗಿಸುವಾಗ, ಆವುಗಳ ಪ್ರಮಾಣವು ಅವಶೃಕ ಮಿತಿಗಿಂತ ಮಾರದಂತೆ 
ವಿ 


ಎಚ್ಚರಿಕೆ ಕೆ ವಹಿಸುವುವ: ಪ್ರಾಮುಖ್ಯ ವಿಚಾರ. ಅಲ್ಲು, ಅವುಗಳ ಉಪಯೋಗಾನಂತ 
ಸ್ವಚ್ಛವಾದ ನೀರಿನಿಂದ ಇನ್ನೊ ಮ್ಮ ತೊಳೆದು ಈ ರಾಸಾಯನಿಕಗಳ ಅವಶೇಷಗಳಿಂದ 
ಹಾನಿಯಾಗದಂತೆ ನೊ "ಡಿಕೊಳ್ಳಿಬೆ ಕು. ಎಷ್ಟೋ ಸುದರ್ಭಗಳದ್ಲಿ ಸಲಕರಣೆಗಳಲ್ಲಿ ಉಳಿದ 


ಸಾಯನಿಕ ಶುಚಿಕಾರಕದಿ:ದಾಗಿ ಆಹಾರ ಪದಾರ್ಥಗಳ ರುಚಿ, ವಾಸನೆ, ಆಮ್ಲಾಯತೆ, 
ಬಣ್ಣ ಮೊದಲಾದ ಮುಖ್ಯ ಲಕ್ಷಣಗಳು ಬದಲಾಯಿಸಿ, ಕೊನೆಯ ಉತ್ಪನ್ನವು 
ಅನಪೇಕ್ಷಿತ ಗುಣಗಳನ್ನೂ ಳ್ಳ ಸಾಡು ಗ್ರಾಹಕರಿಂದ ತ್ಯಾಜ್ಯವೆಂದು ಪರಿಗಣಿಸಲ್ಪಡ 


ಬ * 
ಬಹುದು. ಸುಸ ನಿಸಿ ಸಿ ಆಹಾರಗ:ಲ್ಲಿ ಕ್ಲೋರಿನ್‌ ವಾಸನೆ, ಫಿನಾಲ್‌ ವಾಸನೆಗಳು 
ಕೆಲವೊಮ್ಮೆ ಕ:ಡುಬರಲು ಇದೇ ಕಾರಣವಾಗಿರುತ್ತದೆ. ಹೆಚ್ಚಿನ ಪ್ರಮಾಣದಲ್ಲಿ 


ನ ಕ ಆಗ್‌ ಎನ ವೆ ಹಾ 
ಆಹಾರವನು PR ಸೇವಿಸುವವರ ಆರೋಗ ಕೆ, ಹಾನಿಯನ್ನುಂಟು ಮಾಡ 
ಗೆ ವ AN 
pO A 

ರಾ “ud p pes 

ಬಹುದಾ ಣುಜೀವಿನಾಶಕ ಕಾಯಕ! ಆದ್ರೂ ಕೀಟನಾಶಕಗಳನ್ನೂ ಕಾರ್ಯಾ 
ಗ್ಗ ಜೆ ಎಳೆ. (ಇಓ ನ್ಮ ಕಾವ ತ್‌ & ~_ ಕಾ 
ಯಲ್ಲಿ ಬಳಸುವಾಗ ಅತಿ ಹೆಚ್ಚು ಮುಂಜಾಗ್ರತೆಯನ್ನು ವಹಿಸುವುದು ಅವಶ್ಯವಿದೆ. 


ಡಬಿ.ಜಬೋಪಾಸನೆಯಂಠಹ ಆಹಾರ ಸುಸ್ಮರಣದ ಕೆ ಗಾರಿಕೆಗಳಿಗೆ 
ವ [3 

ಪಿ ಎಲ್ಲ ಸರಕಾರಗಳು ರಚಿಸಿಕೆ ಜಾರಿಗೆ 

ತಂದಿರುವುದು ಸಾಮಾನ್ಕವಾಗಿ ಕಂಡುಬರುತ್ತದೆ. ಇಂತಹ ಕಾರ್ಲಾನೆಗಳನ್ನು ಆರಂಭಿಸು 


ನೈರ್ಮಲ್ಯ ರಕ್ಷಣೆ 
ನಿಯಮಗಳು: 


ಡ 
ಕಾ Cee ಐ ಮಲ್‌ ಗಾಡ 
ಆನ್ವಿ ಯಿಂಸುವಂತತ ಕಾನ 


ಸಂಬಂಧಿಸಿದ ಕಾನೂನುಗಳು ಮತ್ತು 


MR 
ವಾಗ ಪಡೆಮಕೊಳ್ಳಬೇಕಾದ ಪರವಾನಿಗೆಯನ್ನು ನೀಡುವ ie ನೈರ್ಮಲ್ಯ 
ರಕ್ಷಣೆಗೆ ಜಾ ವಾವ ಕೆಲವು ವ್ಯಾ ಹಾಕುವುದಲ್ಲದೆ, ಈ ನಿಯಮಗಳನ್ನು 
ಉಲ್ಲಂಘಿಸಿದ ಸೇ ನ್ಯ ಹ. ಇಂತಹ ಪರವಾನಿಗೆಯನ್ನು ತಡೆಹಿಡಿಯುವ ಅಧಿಕಾರ 
ವನ್ನು ಸರಕಾರಗಳು ಇರಿಸಿಕೊನ್ಫು ತಕ ಇಂರಹ ನಿಯಮಾವಳಿಗಳು ಆರೋಗ್ಯ 


ಇಲಾಖೆಯ ಪ್ರಕಟಣೆಗಳಲ್ಲೂ, ಕೇಂ ಮಸ್ತು ರಾಜ ಸರಕಾರಗಳ ಕಾನೂನುಗಳಲ್ಲೂ 


224 ಕ್ಯಾನಿಂಗ್‌” ಆಹಾರ ಜೋಪಾಸನೆಯ ಒಂದು ಆಧುನಿಕ ವಿಧಾನ 


ಅಡಕವಾಗಿರುತ್ತವೆ. ನಮ್ಮ ದೇಶದಲ್ಲಿ, ಫ್ಯಾಕ್ಟರಿ ಆ್ಯಕ್ಸ್‌ (1948), ಫ್ರೂಟ್‌ಪ್ರಾಡಕ್ಟ್ಸ್‌ 
ಆರ್ಡರ್‌ (1955), ಪ್ರಿವೆನ್‌ಷನ್‌ ಆಫ್‌ ಪುಡ್‌ ಅಡಲ್ಟ್‌ ರೇಶನ್‌ ಆ್ಯಕ್ಸ್‌ (1954) 
ಮೊದಲಾದವುಗಳಲ್ಲಿ ಆಹಾರ ಸಂಸ್ಕರಣಾಲಯಗಳ ನೈರ್ಮಲ್ಯಕ್ಕೆ ಸಂಬಂಧಿಸಿದ ಅನೇಕ 
ನಿಬಂಧನೆಗಳು ಸೇರಿವೆ. ಕಾನೂನಿನ ಪ್ರಾಬಲ್ಯವಿಲ್ಲದಿದ್ದರೂ, ಅತ್ಯಂತ ಉಪಯುಕ್ತ, 
ವಾದ ಅನೇಕ ಸಲಹೆಗಳನ್ನೊಳಗೊಂಡ ಹಲವು ಪ್ರಕಟಣೆಗಳು ಇಂಡಿಯನ್‌ ಸ್ಟ್ಯಾಂಡರ್ಡ್‌ 
ಇನ್ಸ್ಟಿಟ್ಯೂಟ್‌ ಮೂಲಕವಾಗಿ ಹೊರಬಂದಿವೆ. ಆಹಾರ ವಿಜ್ಞಾನದ ವಿದ್ಯಾರ್ಥಿ 
ಗಳೂ, ಆಹಾರ ಸಂಸ್ಕರಣ ಕೈಗಾರಿಕೆಗಳನ್ನು ಪ್ರವೇಶಿಸಲು ಇಚ್ಛಿಸುವವರೂ ಇಂತಹ 
ಸಾಹಿತ್ಯದ ಸಾಮಾನ್ಯ ಪರಿಚಯವನ್ನಾದರೂ ಮಾಡಿಕೊಳ್ಳುವುದು ಅತ್ಯಗತ್ಯ. 


ಅಧ್ಯಾಯ 15 
ಡಬ್ಬಿಯ ಆಹಾರಗಳ ಬದಲಾವಣೆಗಳು ಮತ್ತು ಕೆಡುಪಿಕೆ 


ಬದಲಾಗುವುದು ಪ್ರಕೃತಿ ಧರ್ಮ. ಎಲ್ಲ ಪದಾರ್ಥಗಳೂ ಕಾಲ ಕಳೆದಂತೆ 
ಬದಲಾಗುತ್ತಲೇ ಇರುತ್ತವೆ. ಆಹಾರ ಪದಾರ್ಥಗಳೂ ಈ ನಿಯಮಕ್ಕೆ ಅಪವಾದ 
ವಾಗಲಾರವು. ಹಾಲು ಹುಳಿಯಾಗುವುದು, ಕಾಯಿ ಹಣ್ಣಾಗುವುದು, ಮಾನು ಮಾಂಸ 
ಗಳು ಕೊಳೆಯುವುದು - ಇವೆಲ್ಲ ಬದಲಾವಣೆಗಳೇ. ಇವುಗಳಲ್ಲಿ ಕೆಲವು ಬದಲಾ 
ವಣೆಗಳು ಆಹಾರ ಪದಾರ್ಥಗಳನ್ನು ಮೊದಲಿಗಿಂತ ಹೆಚ್ಚು ಯೋಗ್ಯವಾಗಿ ಅಥವಾ 
ಉತ್ತಮವಾಗಿ ಮಾಡಬಹುದಂ. ಆದರೆ ಇನ್ನು ಕೆಲವು ಬದಲಾವಣೆಗಳಿಂದ ಆಹಾರಗಳ 
ಗುಣಗಳು ನಾಶವಾಗಿ ಅವು ಸೇವಿಸಲು ಯೋಗ್ಯವಲ್ಲದವುಗಳಾಗಬಹುದು. ಹೀಗಾದಾಗ 
ಆಹಾರಗಳು "ಕೆಟ್ಟು ಹೋದವು' ಎನ್ನುತ್ತೇವೆ. ಅನೇಕ ನೈಸರ್ಗಿಕ ಶಕ್ತಿಗಳೂ, 
ಪರಿಸ್ಥಿತಿಗಳೂ ಬದಲಾವಣೆಗಳಿಗೆ ಪ್ರೇರಕವಾಗುತ್ತವೆ ಅಥವಾ ಸಹಾಯಕವಾಗುತ್ತವೆ. 
ಯಾವುದಾದರೊಂದು ವಿಧಾನದಿಂದ, ಆರಿಸಿಕೊಂಡ ಆಹಾರದಲ್ಲಿ ಏನೂ ಬದಲಾವಣೆ 
ಯುಂಟಾಗದಂತೆ ಮಾಡುವುದು ಸಾಧ್ಯವಾದಲ್ಲಿ, ಜೋಪಾಸನೆಯ ಆದರ್ಶ ವಿಧಾನವನ್ನು 
ಕಂಡುಹಿಡಿದೆವೆಂದು ಆನ್ನಬಹುಂದಂ. ಆದರೆ ಆಹಾರ ಜೋಪಾಸನೆಯ ಯಾವ ರೀತಿ 
ಯಿಂದಲೂ ಅವುಗಳಲ್ಲಾಗುವ ಎಲ್ಲ ರೀತಿಯ ಬದಲಾವಣೆಗಳನ್ನು ಸಂಪೂರ್ಣವಾಗಿ 
ತಡೆಗಟ್ಟುವುದು ಸಾಧ್ಯವಿಲ್ಲ. ಕ್ಯಾನಿಂಗ್‌ ಕ್ರಮದಲ್ಲಿ, ಆಹಾರ ಪದಾರ್ಥಗಳನ್ನು ಡಬ್ಬಿ 
ಯೊಳಗೆ ಹಿಡಿದಿಟ್ಟು ವಾಯು ಸೇರದಂತೆ ಹೊರ ವಾತಾವರಣದ ಸಂಪರ್ಕದಿಂದ 
ತಪ್ಪಿಸುವುದು, ಡಬ್ಬಿಯೊಳಗಿನ ವಾಯುವನ್ನು (ಮುಖ್ಯವಾಗಿ ಆಮ್ಲಜನಕವನ್ನು) 
ಶೋಷಿಸುವುದು ಮತ್ತು ಶಾಖದಿಂದ ಆಹಾರದಲ್ಲಿದ್ದ ಕಿಣ್ವಗಳನ್ನೂ ಅಣಂಜೀವಿಗಳನ್ನೂ 
ನಿಷ್ಕ್ರಿಯಗೊಳಿಸುವುದು - ಈ ಮೂರು ಹೆಜ್ಜೆಗಳಿಂದ, ಆಹಾರದಲ್ಲಾಗುವ ಹೆಚ್ಚಿನ 
ಎಲ್ಲ ಕ್ರಿಯೆಗಳನ್ನು ತಡೆಗಟ್ಟಿ ಅವುಗಳನ್ನು ದೀರ್ಫಕಾಲದತನಕ ರಕ್ಷಿಸಿಕೊಳ್ಳುವ ಪ್ರಯತ್ನ 
ವನ್ನು ಮಾಡುತ್ತೇವೆಂಬುದನ್ನು ಈಗಾಗಲೇ ವಿವರಿಸಿದೆ. ಆದರೆ ಡಬ್ಬಿಜೋಪಾಸನೆಗೊಂಡ 
ಆಹಾರಗಳಲ್ಲೂ ನಿಧಾನವಾಗಿ ಅನೇಕ ಬದಲಾವಣೆಗಳು ನಡೆಯುತ್ತಲೇ ಇರುತ್ತವೆ 
ಹಾಗೂ ಅವುಗಳ ಗುಣಲಕ್ಷಣಗಳು ಕಾಲಕ್ರಮೇಣ ಬದಲಾಯಿಸುತ್ತವೆ ಎಂಬುದನ್ನು 
ಒಪ್ಪಿಕೊಳ್ಳಲೇಬೇಕು. ಡಬ್ಬಿಯ ಆಹಾರಗಳಲ್ಲಿ ಉಂಟಾಗುವ ಅನೇಕ ಬದಲಾವಣೆ 
ಗಳಲ್ಲಿ ಎಲ್ಲವೂ ಅನಪೇಕ್ಷೆತವಾದವುಗಳಲ್ಲ. ಕೆಲವು ಮಾತ್ರ, ಅದೂ ಮಿತಿಮಾರಿದಲ್ಲಿ, 
ಜೋಪಾಸಿತ ಆಹಾರಗಳ ಕೆಡುವಿಕೆಗೆ ಕಾರಣವಾಗುವುವು ಎಂದು ತಿಳಿಯಬೇಕು. 


15 


226 *ಕ್ಯಾನಿಂಗ್‌' ಆಹಾರ ಜೋಪಾಸನೆಯ ಒಂದು ಆಧುನಿಕ ವಿಧಾನ 


ಸಂಸ್ಕರಣಾನಧಿಯಲ್ಲಿ ಆಗುವ ಬದಲಾವಣೆಗಳು: ಡಬ್ಬಿಯ ಆಹಾರ 
ಗಳಿಗೆ ಸಂಬಂಧಿಸಿದ ಬದಲಾವಣೆಗಳನ್ನು ಸಂಸ್ಕರಣಾವಧಿಯ ಬದಲಾವಣೆಗಳು ಮತ್ತು 
ಜೋಪಾಸನಾಕಾಲದ ಬದಲಾವಣೆಗಳು ಎಂದು ವಿಂಗಡಿಸಬಹುದು. ಇವುಗಳನ್ನು 
ಪುನಃ ಕೆಡುವಿಕೆಗೆ ಕಾರಣವಾಗುವ ಹಾಗೂ ಕೆಡುವಿಕೆಗೆ ಕಾರಣವಾಗದ ಬದಲಾವಣೆ 
ಗಳೆಂದಂ ವರ್ಗೀಕರಿಸಬಹುದಾಗಿದೆ. 


ಆಹಾರ ವಸ್ತುಗಳನ್ನು ಡಬ್ಬಿ ಜೋಪಾಸನೆ ಮಾಡುವಾಗ ಶಾಖದ ಉಪ 
ಯೋಗವೇ ಮುಖ್ಯ ಹಂತವಾದುದರಿಂದ ಈ ಕಾಲದಲ್ಲಿ ಅಧಿಕ ಉಷ್ಣತಾಮಾಕಕ್ಕೆ ಗುರಿ 
ಯಾದಾಗ ಆಹಾರ ಪದಾರ್ಥಗಳಲ್ಲಿ ತೀವ್ರವಾದ ರಾಸಾಯನಿಕ ಕ್ರಿಯೆಗಳು ಸಹಜ 
ವಾಗಿಯೇ ನಡೆಯಂತ್ತವೆ. ಡಬ್ಬಿಯೊಳಗೆ ನಿರ್ವಾತವನ್ನೇರ್ಪಡಿಸಿದಾಗಲೂ ಅದರಲ್ಲಿನ 
ಆಮ್ಲಜನಕವು ಪೂರ್ತಿಯಾಗಿ ಶೋಷಿಸಲ್ಪಡದೆ ಇರುವುದರಿಂದ, ಉಳಿದ ಆಮ್ಲಜನಕ 
ಈ ರಾಸಾಯನಿಕ ಕ್ರಿಯೆಗಳಿಗೆ ಸಹಾಯಕವಾಗೆಂತ್ತದೆ. ಶಾಖದಿಂದ ಆಹಾರದಲ್ಲಿರುವ 
ಕಿಣ್ವಗಳು ವಿಭಜನೆ ಹೊಂದಿ ನಿಷ್ಕ್ರಿಯಗೊಳ್ಳುವುದೆಂದೂ ಇದರಿಂದಾಗಿ ಆಹಾರ 
ಜೋಪಾಸನೆಗೆ ಅನಂಕೂಲವೇ ಆಗುವುದೆಂದೂ ಹಿಂದೆಯೇ ಸೂಚಿಸಿದೆ. ಅದರಂತೆಯೇ 
ಅಣಂಜೇವಿಗಳ ನಾಶಕ್ರಿಯೆಯೂ ಅತ್ಯಗತ್ಯವಾದ ಬದಲಾವಣೆಯೇ ಆಗಿದೆ. 
ಇವೆರಡಲ್ಲದೆ, ಇತರ ಬದಲಾವಣೆಗಳಲ್ಲಿ ಮುಖ್ಯವಾದವು ಈ ಕೆಳಗಿನಂತಿವೆ. 


ಆಹಾರದಲ್ಲಿನ ಪೋಷಕಾಂಶಗಳಲ್ಲಿ ಪ್ರೊಟೀನಿನ ಅಂಶವು ಶಾಖಸಂಸ್ಕರಣ ಕಾಲ 
ದಲ್ಲಿ ಸ್ವಭಾವನಷ್ಟವನ್ನು ಹೊಂದುವುದು. ಇದು ಅನಪೇಕ್ಷಿತವಾದ ಬದಲಾವಣೆ 
ಯಲ್ಲ. ಅಲ್ಲದೆ ಆಹಾರದ ಅಮೈನೊ ಆಮ್ಲಗಳಂ ನಾಶವಾಗದೇ ಇರುವುದರಿಂದಾಗಿ 
ಪೋಷಕತೆಯು ಬದಲಾಗುವುದಿಲ್ಲ. ಸಾಮಾನ್ಯ ಸಂಸ್ಕರಣ ಕ್ರಿಯೆಗಳಲ್ಲಿ ಹಣ್ಣುಹಂಪಲು 
ಗಳಲ್ಲಿದ್ದ ಜೀವಾತಂಗಳಲ್ಲಿ "0' ವರ್ಗದಂಥವು ಸ್ವಲ್ಪ ಭಾಗ ಶಾಖದಿಂದಾಗಿ ನಾಶವಾಗ 
ಬಹುದು. ಆದರೆ, ಡಬ್ಬಿ ಯೊಳಗೆ ಆಮ್ಲಜನಕವು ಕಡಮೆಯಿದ್ದಷ್ಟೂ ಈ ನಷ್ಟವು 
ಅಲ್ಪವಾಗುತ್ತವೆ, ಶರ್ಕರ ಪಿಷ್ಟಾದಿಗಳಲ್ಲಿ ಸಂಸ್ಕರಣ ಕಾಲದಲ್ಲಿ ವಿಶೇಷ ನಷ್ಟವೇನೂ 
ಆಗಲಾರದೆಂದಂ ಕಂಡಂಬಂದಿದೆ. ಕೆಲವೊಂದು ಆಹಾರಗಳಲ್ಲಿ ಕೊಬ್ಬು ತೈಲಗಳು 
ಆಮ್ಲಜನಕದೊಂದಿಗೆ ಸಂಯೋಗ ಹೊಂದಿ ಉತ್ಕರ್ಷಣದ ಉತ್ಪನ್ನಗಳು ಡಬ್ಬಿಯೊಳಗೆ 
ತಯಾರಾಗಂವುದರಿಂದ ಆಹಾರವು ಜಿಡ್ಡು ಅಥವಾ "ಕಮಟು' ವಾಸನೆಯನ್ನು ಪಡೆಯು 
ವುದು ಸಾಧ್ಯವಿದೆ. ಇದನ್ನೂ ಸಹ ಉತ್ತಮ ವಾಯುಶೋಷಣೆಯಿಂದ ಕಡಮೆ 
ವಿಂತಿಯಲ್ಲಿರುವಂತೆ ನಿಯಂತ್ರಿಸಿದಲ್ಲಿ ಆಹಾರದ ಗುಣವು ಕೆಡುವುದಿಲ್ಲ. ಒಟ್ಟಿನಲ್ಲಿ 
ಹೇಳುವುದಿದ್ದರೆ, ಉಷ್ಣಸಂಸ್ಕರಣದಿಂದ ಡಬ್ಬಿಯ ಆಹಾರಗಳಲ್ಲಿ ಪೋಷಕ ಗುಣವು 
ಸ್ವಲ್ಪ ಮಟ್ಟಿಗೆ ಕಡಮೆಯಾಗುವುದಾದರೂ, ಯೋಗ್ಯಸಂಸ್ಕರಣದಲ್ಲಿ ಮೂಲ ಆಹಾರದ 
ಪೋಷಕತೆಯ ಅಧಿಕಾಂಶವನ್ನು ಉಳಿಸಿಕೊಳ್ಳುವುದು ಸಾಧ್ಯವಿದೆ. 


ಡಬ್ಬಿಯ ಆಹಾರಗಳ ಬದಲಾವಣೆಗಳು ಮತ್ತು ಕೆಡುವಿಕೆ 227 


ಸಂಸ್ಕರಣ ಕಾಲದಲ್ಲಿ ನಡೆಯಂವ ಇನ್ನೊಂದು ವರ್ಗದ ಬದಲಾವಣೆ 
ಗಳಿಂದಾಗಿ ಆಹಾರದಲ್ಲಿ ವಿವರ್ಣತೆಯುಂಟಾಗಬಹುದು. ' ಇದಕ್ಕೂ ಶಾಖದಿಂದ 
ರಾಸಾಯನಿಕ ಕ್ರಿಯೆಗಳು ತೀವ್ರವಾಗಿ ನಡೆಯುವುದೇ ಕಾರಣವೆನ್ನಬಹುದು. ಕೆಲವು 
ಆಹಾರಗಳಲ್ಲಿರುವ ಆಮೈನೊ ಆಮ್ಲದ ಅಂಶಗಳು ಕೆಲವೊಂದು ಶರ್ಕರಗಳೊಂದಿಗೆ 
ಸಂಯೋಗವಾಗಿ ಕಂದು ಬಣ್ಣವು ಉಂಟಾಗುವುದಿದೆ. ಈ ಕ್ರಿಯೆಯನ್ನು “ಮೈಲಾರ್ಡನ 
ಕ್ರಿಯೆ' ಎನ್ನುತ್ತಾರೆ. ಅಲ್ಲದೆ, ಡಬ್ಬಿಯೊಳಗಿನ ಆಹಾರದ ಘನ ಭಾಗಗಳನ್ನು ದ್ರವ 
ಮಾಧ್ಯಮವು ಪೂರ್ತಿಯಾಗಿ ಆವರಿಸಿಕೊಳ್ಳದಿದ್ದ ಸಂದರ್ಭಗಳಲ್ಲಿ, ಮೇಲ್ಮಟ್ಟದ 
ಘನಗಳು ಅತಿ ಶಾಖದಿಂದ ಕಂದು ಬಣ್ಣಕ್ಕೆ ತಿರುಗುವುದಿದೆ. ಹೀಗಾಗುವುದನ್ನು "ಒಣ 
ಮೇಲ್ಲುದಿ ಕಂದಂವಿಕೆ' ಎನ್ನುವರು. ಹಾಗೆಯೇ ಡಬ್ಬಿಗೆ ಅಂಟಿಕೊಂಡಿರುವ ಆಹಾರ 
ಭಾಗಗಳು ಸಂಸ್ಕರಣ ಕಾಲದಲ್ಲಿ ಮಿತಿಮಾರಿ ಶಾಖವನ್ನು ಪಡೆದ ಸ್ಮಳಗಳಲ್ಲಿ ಕಂದು 
ಬಣ್ಣವನ್ನು ಪಡೆದು "ಉಗಿಹಂಡೆಯ ಸುಡಂತ'ಕ್ಕೆ ಗುರಿಯಾಗಂವುದಿದೆ. ಸಾಗರೋತ್ಸನ್ನ 
ಗಳಲ್ಲಿ ಗಂಧಕವನ್ನೊಳಗೊಂಡಿರುವ 'ಸಿಸ್ಟಿನ್‌', "ಸಿಸ್ಬೈನ್‌' ಮತ್ತು “ವಿಂಥಿಯೊನಿನ್‌' 
ಎಂಬ ಅಮೈನೊ ಆಮ್ಲಗಳು ಅಧಿಕಾಂಶದಲ್ಲಿರುವ, ಸಿಗಡಿ, ಟುನಾ, ಏಡಿಗಳ ಡಬ್ಬಿ 
ಗಳಲ್ಲಿ “ಗಂಧಕ ವಿವರ್ಣತೆ' ಉಂಟಾಗುವುದು. ಮಾಂಸದಲ್ಲಿರುವ ಗಂಧಕವು ಡಬ್ಬಿಯ 
ತವರದೊಡನೆಯೂ, ಕಬ್ಬಿಣದೊಡನೆಯೂ ಸಂಯೋಗವಾಗಿ ತವರ, ಕಬ್ಬಿಣಗಳ 
ಸಲ್ಲೈಡುಗಳಂಂಟಾಗುವುದೇ ಇದಕ್ಕೆ ಕಾರಣ, ಇಂತಹ ವಿವರ್ಣತೆಗಳು ಅಲ್ಪ ಮಿತಿ 
ಯೊಳಗಿದ್ದಾಗ ಡಬ್ಬಿಯ ಅಹಾರವು ತ್ಕಾಜ್ಯವೆನಿಸುವುದಿಲ್ಲ. 


ಡಬ್ಬಿಯ ಒಳಮೈೈಯ ಕೊರೆತವು ಡಬ್ಬಿ ವಂತ್ತು ಆಹಾರಗಳೊಳಗೆ ನಡೆಯಂವ 
ಮತ್ತೊಂದು ಕ್ರಿಯೆ. ಈ ಕ್ರಿಯೆಯಂ ವಿದ್ಯುತ್‌ ರಾಸಾಯನಿಕ ಸ್ವಭಾವದ್ದಾಗಿದೆ. 
ಈ ಬದಲಾವಣೆಯೂ ಸಹ ಸಂಸ್ಕರಣ ಕಾಲದಲ್ಲಿ ಅಧಿಕ ಉಷ್ಣತೆಯಲ್ಲಿ ಶೀವ್ರವಾಗುವು 
ದಲ್ಲದೆ, ಡಬ್ಬಿಯೊಳಗಿನ ಆಮ್ಲಜನಕ, ಅಹಾರದಲ್ಲಿನ ಆಮ್ಲಾಯತೆಗಳಿಂದ ಪ್ರೇರಿತ 
ವಾಗುವುದು. ಇದರ ಫಲವಾಗಿ ಡಬ್ಬಿಯು ಕೊರೆಯಲ್ಪಟ್ಟು, ತವರ, ಕಬ್ಬಿಣಗಳು 
ಆಹಾರವನ್ನು ಸೇರುವುವು. ಡಬ್ಬಿಯ ಕೊರೆತದಿ:ದ ಜಲಜನಕ ಅನಿಲವು ಉತ್ಪನ್ನವಾಗಿ 
ಆಹಾರದ ಮೇಲಾ ಗದ ಶಿರಾವಕಾಶದಲ್ಲಿ ಸೇರುವುದರಿಂದ ಡಬ್ಬಿಯ ನಿರ್ವಾತವು 
ಕಡವೆಂಯಾಗಂವುದಂ. 


ಸಂಸ್ಕರಣ ಕಾಲದಲ್ಲಿ ಡಬ್ಬಿಯೊಳಗಿನ ಆಹಾರದ ಘನದ್ರವ ಭಾಗಗಳಲ್ಲೂ ವಿವಿಧ 

ಬದಲಾವಣೆಗಳಾಗುತ್ತವೆ. ಘನಗಳಿಂದ ನೀರಿನ ಅಂಶವು ಹೊರಬರಂವುದು ಅಥವಾ 

ಶುಷ್ಕ ಆಹಾರಗಳು ಪೂರಕ ಮಾದ್ಯಮದಿಂದ ನೀರು ಅಥವಾ ಎಣ್ಣೆಯನ್ನು ಹೀರಿ 

ಕೊಳ್ಳುವುದು, ಘನಾಂಶದ ತೂಕದಲ್ಲಾಗುವ ವ್ಯತ್ಕಾಸಗಳಿಗೆ ಕಾರಣವಾಗುತ್ತದೆ. 

ಸಿಗಡಿಯ ಮಾಂಸ, ಹಣ್ಣುಹಂಪಲುಗಳ ಡಬ್ಬಿಯ ಉತ್ಪನ್ನಗಳಲ್ಲಿ ಡಬ್ಬಿಗಳನ್ನು ತುಂಬು 

ವಾಗ ಇದ್ದುದಕ್ಕಿಂತ ಹೆಚ್ಚು ಅಥವಾ ಕಡಮೆ ಘನತೂಕವುಂಟಾಗಲು ಇದೇ ಕಾರಣ. 
\ 


228 “ಕ್ಯಾನಿಂಗ್‌ ಆಹಾರ ಜೋಪಾಸನೆಯ ಒಂದು ಅಧುನಿಕ ವಿಧಾನ 


ಇದೇ ರೀತಿಯಲ್ಲಿ ಡಬ್ಬಿಯ ಒಳಗಿನ ಆಹಾರದ ವಿವಿಧ ಅಂಶಗಳೊಳಗೆ ಪರಸ್ಪರ 
ವಿನಿಮಯ ಕ್ರಿಯೆಗಳು ಸಹ ಸಂಸ್ಕರಣ ಕಾಲದ ಅಧಿಕ ಉಷ್ಣತಾಮಾನದಲ್ಲಿ ಜೋರಾಗಿ 
ನಡೆಯುತ್ತವೆ. ಈ ಕ್ರಿಯೆಗಳಿಂದ ಡಬ್ಬಿಯ ಆಹಾರದ ವಿವಿಧ ಭಾಗಗಳಲ್ಲಿ ಚಿ, 
ವಾಸನೆಗಳ ಸಮತೋಲವು ಏರ್ಪಡಲು ಸಹಾಯಕವಾಗುತ್ತ ದೆ. | ಹ 


ಸಂಸ್ಕರಣ ಕಾಲದಲ್ಲಿ ಮಾನುಗಳ ಡಬ್ಬಿಗಳೊಳಗೆ ಎಲುಬುಗಳಿದ್ದಲ್ಲಿ ಅವು ಮೆತ್ತ 
ಗಾಗಂವುದು, ಮಾಂಸಲವಾದ ಭಾಗಗಳು ಮೃದುವಾಗುವುದು, ರುಚಿ, ವಾಸನೆಗಳು ಏಕ 
ಪ್ರಕಾರವಾಗುವುದು, ಇವೇ ಮೊದಲಾದವು ಶಾಖದಿಂದಾಗುವ ಇತರ ಬದಲಾವಣೆಗಳ್ಳೌ 


ಸಂಗ್ರಹ ಕಾಲದಲ್ಲಾಗುವೆ ಬದಲಾವಣೆಗಳು : ಆಹಾರದ ಡಬ್ಬಿ ಗಳನ್ನು 
ಉಷ್ಣಸಂಸ್ಕ ಣದ ಕೊನೆಯಲ್ಲಿ ತಣಿಸಿ, ಸಾಮಾನ್ಯ ವಾತಾವರಣದ ಉಷ್ಣ ತೆಯಲ್ಲಿಯಕ್ಕ 
ಸಂಗ ಸೃಹಿಸಿಡುವರಷ್ಟೆ. ಈ ಸಂಗ ಸಹಾವಧಿಯ ಮೊದಲ ಭಾಗದಲ್ಲಿ, ಸ ಸಂಸ ಸ್ಕರಣ ಕಾಲದಲ್ಲಿ 
ಡಬ್ಬಿಯೊಳಗೆ ನಡೆಯುತ್ತಿದ್ದ ಅನೇಕ ಕ್ರಿಯೆಗಳು ನಿಧಾನವಾಗಿ ಸದರ ನೆ 
ಎನ್ನಬಹಂದು. ಆದರೆ ಉಷ್ಣತಾಮಾನವು ಕಡಮೆಯಿದ್ದಷ್ಟೂ ಈ ಕ್ರಿಯೆಗಳು ನಿಧಾನ 
ವಾಗುವುದರಿಂದ, ಹೆಚ್ಚಿನ ಬದಲಾವಣೆಗಳ ಪರಿಣಾಮವು ದೀರ್ಫ್ಥಕಾಲ ಜೋಪಾಸನೆಯ 
. ನಂತರವೇ ಕಂಡು ಬರುವುದು. 


ಡಬ್ಬಿಯೊಳಗಿರುವ ಆಹಾರದ ವಿವಿಧ ಅಂಶಗಳೊಳಗೆ ವಿನಿಮಯ ಕ್ರಿಯೆಗಳು 
ನಡೆದು ಸಂಪೂರ್ಣ ಸಮತೋಲ ಆಥವಾ ಸಾಮರಸ್ಯವೇರ್ಪಡಲು ಕೆಲವು ಆಹಾರಗಳಲ್ಲಿ . 
ಒಂದೆರಡು ವಾರಗಳೂ, ಇನ್ನು ಕೆಲವಲ್ಲಿ ಮೂರರಿಂದ ಆರು ತಿಂಗಳವರೆಗೂ ಬೇಕಾಗು 
ವುದು. ಈ ಸ್ಥಿತಿಯು ಏರ್ಪಟ್ಟ ನಂತರ; ಆಹಾರದಲ್ಲಿ ವಿಶೇಷ ಬದಲಾವಣೆಗಳು 
ನಡೆಯುವುದಿಲ್ಲವೆನ್ನಬಹುದಂ. ಅನಂತರ. ಘನ, ದ್ರವಗಳ ಪ್ರಮಾಣವು ಸ್ಥಿರಗೊಳ್ಳು 
ತ್ತದೆ. ಡಬ್ಬಿಯೊಳಗಿನ ಎಲ್ಲ ಅಂಶಗಳ ರುಚಿ ಮತ್ತು ವಾಸನೆಗಳು ಏಕಪ್ಪ ಕಾಠವಾಗಿರು 
ತ್ತವೆ, ಅವುಗಳ ಆಮ್ಲಾಯತೆ([ ಮೌಲ್ಯ), ಉಪ್ಪು, ಸಕ್ಕರೆಗಳ ಅಂಶಗಳು, 
ಇವೆಲ್ಲಾ ಒಂದು ಡಬ್ಬಿಯೊಳಗಿನ ಎಲ್ಲ ಭಾಗಗಳಲ್ಲೂ ಒಂದೇ ರೀತಿಯಾಗಿ ಹಂಚಿಕೆ 
ಯಾಗಿರುವುದು ಕಂಡು ಬರುತ್ತದೆ. ಹೀಗಾದಾಗ ಡಬ್ಬಿಯ ಆಹಾರವು “ಕಳಿತಿತು'. 
ಎನ್ನುವುದೂ ಇದೆ. 


ಕೊರೆತಕ್ಕೆ ಸಂಬಂಧಪಟ್ಟ ಕ್ರಿಯೆಗಳು ಸಾಮಾನ್ಯ ವಾತಾವರಣದ ಉಷ್ಣತಾ 
ಮಾನದಲ್ಲಿ ಡಬ್ಬಿಯ ಆಹಾರಗಳಲ್ಲಿ ನಡೆಯುತ್ತಲೇ ಇರುವುವು. ಡಬ್ಬಿಯೊಳಗಿನ ದ್ರವ 
ಪದಾರ್ಥಗಳು ಡಬ್ಬಿಯ ಒಳಮೈಯ ತವರದ ಸಂಪರ್ಕದಲ್ಲಿರುತ್ತವಷ್ಟೆ. ತವರದ 
ಆವರಣವು ಹಾಳೆಯ ಉಕ್ಕಿನ ಭಾಗವನ್ನು ಪೂರ್ಶಿಯಾಗಿ ಮುಚ್ಚಿರುವುದಿಲ್ಲವೆಂತಲೂ, 
ಶವರದ ಅವರಣದ ನಡು ನಡುವೆ ಚಿಕ್ಕ ಹೋರುಗಳು ಇರುವಲ್ಲಿ ಕಬ್ಬಿಣವು ಈ ದ್ರವ 
ಗಳ ಸಂಪರ್ಕಕ್ಕೆ ಬರುವುದು ಸಾಧ್ಯವಿದೆಯೆಂತಲೂ ತಿಳಿದು ಬಂದಿದೆ. ಇದರಿಂದಾಗಿ 


ಡಬ್ಬಿಯ ಆಹಾರಗಳ ಬದಲಾವಣೆಗಳು ಮತ್ತು ಕೆಡುವಿಕ 229 


ಡಬ್ಬಿಯ ಒಳಮೈಯಲ್ಲಿ ಅಲ್ಲಲ್ಲಿ, ಎರಡು ಅಸಮಾನ ಲೋಹಗಳು ದ್ರವದ ಸಂಪರ್ಕಕ್ಕೆ 
ಬರುವುದರಿಂದಾಗಿ ಅತಿ ಚಿಕ್ಕ ವೋಲ್ಬನ ಕೋಶಗಳಂ ಏರ್ಪಟ್ಟು ವಿದ್ಯುತ್ಸವಾಹಗಳಂ 
ಹರಿಯುತ್ತವೆ. ಇದರಿಂದಾಗಿ ತವರ ಅಥವಾ. ಕಬ್ಬಿಣವು ಯಣವಿದ್ಯುದ್ವಾರವಾಗಿ 
ವರ್ತಿಸಬಹುದು. ಆಹಾರದ ಸ್ವಭಾವ, ಆಮ್ಲಾಯತೆ ಮತ್ತಿತರ ಅಂಶಗಳ ಮೇಲೆ 
ಹೊಂದಿಕೊಂಡು, ತವರವೋ, ಕಬ್ಬಿಣವೋ "ಅಯಾನಂ'ಗಳಾಗಿ ದ್ರವವನ್ನು ಸೇರುತ್ತದೆ. 
ಅಲ್ಲಿಂದ ಘನ ಆಹಾರದ ತುಂಡುಗಳು ಈ ಲೋಹ ಭಾಗಗಳನ್ನು ಹೀರಿಕೊಳ್ಳಬಹುದು., 
ಈ ವಿದ್ಯುತ್‌ ರಾಸಾಯನಿಕ ಕ್ರಿಯೆಗಳಿಂದ ಆಹಾರದಲ್ಲಿ ಲೋಹದ ಅಂಶಗಳಂ 
ಹೆಚ್ಚುತ್ತವೆ, ಡಬ್ಬಿಯು ಕೊರೆಯಲ್ಪಡುತ್ತದೆ ಮತ್ತು ಜಲಜನಕ ಉತ್ಪತ್ತಿಯಾಗುತ್ತದೆ. 
ಉತ್ಪಾದನೆಗೊಂಡ ಜಲಜನಕದ ಪ್ರಮಾಣವು ಕಾಲಕ್ರಮೇಣ ಹೆಚ್ಚುತ್ತ ಹೋಗಿ, 
ಡಬ್ಬಿಯ ನಿರ್ವಾತವನ್ನು ಅಗತ್ಯವಿರುವ ಕನಿಷ್ಠ ಮಿತಿಗಿಂತಲೂ ಕಡಮೆ ಮಂಟ್ಟಕ್ಕಿಳಿಸಿ 
ದಾಗ ಡಬ್ಬಿಯು ತ್ಯಾಜ್ಯವಾಗುತ್ತದೆ. ಆಹಾರವು ಸೆಳೆದುಕೊಂಡ ಲೋಹ ಭಾಗಗಳು 
ಮಿತಿಮಾರಿದಾಗ, ಡಬ್ಬಿಯ ಆಹಾರವು ಸೇವನೆಗೆ ಯೋಗ್ಯವಲ್ಲವೆಂದು ಪರಿಗಣಿಸುತ್ತಾರೆ. . 
. ಆಹಾರದ ಆಮ್ಲಾಯತೆ, ಡಬ್ಬಿಯ ಹಾಳೆಯ ಗುಣಲಕ್ಷಣಗಳು, ವಾಯುಶೋಷಣೆಯ 
ಸ್ಥಿತಿ ಡಬ್ಬಿಯೊಳಗಿರುವ ಆಮ್ಲಜನಕದ ಪರಿಮಾಣ, ಜೋಪಾಸನೆ ಮಾಡುವ ಸಂಗ್ರ 
ಹಾಲಯದ ಉಷ್ಣತಾಮಾನ ಇವೆಲ್ಲ ಅಂಶಗಳೂ ಈ ಡಬ್ಬಿ ಕೊರೆತದ ವೇಗವನ್ನು 
ನಿರ್ಧರಿಸುವುದರಿಂದಾಗಿ, ಡಬ್ಬಿಯ ಆಹಾರಗಳ ಜೋಪಾಸನಾವಧಿಯು ಈ ಸ್ಥಿತಿಗತಿ 
ಗಳನ್ನು ಹೊಂದಿರುತ್ತದೆ. ಸಾಮಾನ್ಯವಾಗಿ ಉತ್ತಮ ರೀತಿಯಲ್ಲಿ ತಯಾರಿಸಲ್ಪಟ್ಟ 
ಹಣ್ಣು ಹಂಪಲುಗಳ ಡಬ್ಬಿಗಳು ಒಂದು ವರ್ಷ, ಮಾನಂ ಮಾಂಸಗಳ ಡಬ್ಬಿಗಳಂ ಎರಡು 
ವರ್ಷ, ಕೊರೆತದಿಂದ ಹಾಳಾಗದೇ ಉಳಿಯುತ್ತವೆ. ಅನೇಕ ವರ್ಷ ಕಾಲದ ತನಕವೂ 
ಡಬ್ಬಿಯ ಆಹಾರಗಳು ಹಾಳಾಗದೇ ಉಳಿಯುವುದು ಅಪೂರ್ವವಲ್ಲ. 
| ದೀರ್ಫಕಾಲದ ಸಂಗ್ರಹಾವಧಿಯಲ್ಲಿ ಡಬ್ಬಿಯ ಆಹಾರಗಳಲ್ಲಿ ನಿರ್ವಾತವು ಕಡವೆಂ 
ಯಾದಂತೆ, ಶಿರಾವಕಾಶದಲ್ಲಿನ ಅನಿಲಗಳ ದಾಮಾಶೆಯಲ್ಲಿಯೂ ಬದಲಾವಣೆಗಳಾಗುತ್ತವೆ. 
ಆರಂಭದಲ್ಲಿದ್ದ ಆಮ್ಲಜನಕದ ಅಂಶವು ಅಲ್ಪಕಾಲದಲ್ಲಿಯೇ ಖರ್ಚಾಗಿ ಹೋಗುತ್ತದೆ. 
ಜಲಜನಕದ ಅಂಶವು ಹೆಚ್ಚಿನ ಎಲ್ಲ ಆಮ್ಲಾಯ ಆಹಾರಗಳ ಡಬ್ಬಿಗಳಲ್ಲೂ ಹೆಚ್ಚುತ್ತ . 
ಹೋಗುವುದು. ಇಂಗಾಲದ ಡೈಆಕ್ಸೈಡ್‌ ಅನಿಲವೂ ಕಾಲಕ್ರಮೇಣ ಹೆಚ್ಚುತ್ತದೆಂಬು 
ದಕ್ಕೆ ಸಾಕ್ಷ್ಯಗಳಿವೆ. ಕೆಲವೊಂದು ಆಹಾರಗಳಲ್ಲಿ ಅಮೋನಿಯ ಅಥವಾ ಇತರ ಅನಿಲ 
ಗಳೂ ಉತ್ಸತ್ತಿಯಾಗಬಹುದು. ಸಾರಜನಕದ ಭಾಗವು ವಿಶೇಷ ಬದಲಾವಣೆಯಾಗದೆ 
ಉಳಿಯುವುದು. ಆದರೆ ಇತರ ಅನಿಲಗಳ ಪ್ರಮಾಣವು ಬದಲಾಗುವುದರಿಂದ ಒಟ್ಟು 
ಶಿರಾವಕಾಶದ ಅನಿಲಗಳಲ್ಲಿ ಸಾರಜನಕದ ಸಾಪೇಕ್ಷ ದಾಮಾಶೆಯು ಬದಲಾದಂತೆ ಕಂಡು 
ಬರಬಹುದು. 

ಡಬ್ಬಿಯ ಆಹಾರಗಳಲ್ಲಿ ಹಣ್ಣುಹಂಪಲುಗಳ ಮೂಲ ಬಣ್ಣಗಳಂ ಮಾಸಿ 
ಹೋಗುವುದು, ಮೂಲ ಸುವಾಸನೆಯು ನಷ್ಟವಾಗಂವುದು, ತುಂಡುಗಳಂ ಮೃದು 


230 *ಕ್ಯಾನಿಂಗ್‌' ಆಹಾರ ಜೋಪಾಸನೆಯ ಒಂದು ಆಧುನಿಕ ವಿಧಾನ 


ವಾಗುತ್ತ ಬರುವುದು, ಅಸಂತೃಪ್ತ ಮೇಧಾಮ್ಲಗಳಂ ಅಧಿಕವಿರುವ ಮಾನು ಮಾಂಸಗಳ 
ಉತ್ಪನ್ನಗಳಲ್ಲಿ ಕಮಟುವಾಸನೆ ಬೆಳೆಯುವುದು, ಉಪ್ಪಿನ ದ್ರಾವಣದಂತಹ ಪೂರಕ 
ಮಾಧ್ಯಮಗಳು ಸ್ವಚ್ಛತೆಯನ್ನು ಕಳೆದುಕೊಳ್ಳುವುದು, ಇವೇ ಮೊದಲಾದ ಬದಲಾವಣೆ 
ಗಳನ್ನು ಡಬ್ಬಿ ಜೋಪಾಸನೆಯ ದೀರ್ಫ್ಥಕಾಲಾವಧಿಯಲ್ಲಿ ಕಾಣಬಹುದು. ಈ ಬದ 
ಲಾವಣೆಗಳೆಲ್ಲ ನಿಧಾನವಾಗಿಯೇ ನಡೆಯುವುದರಿಂದ ಡಬ್ಬಿಯ ಆಹಾರಗಳು ಕೆಡದೆ 
ದೀರ್ಫ್ಥಕಾಲ ಉಳಿಯುತ್ತವೆ. ಸಂಗ್ರಹಾವಧಿಯಲ್ಲಿ, ಡಬ್ಬಿಯೊಳಗಡೆಯ ಆಹಾರದ 
ಪೋಷಕ ಗುಣಗಳಂ ನಷ್ಟವಾಗುವುದಿಲ್ಲವೆಂಬುದನ್ನು ಪ್ರಯೋಗಗಳಿಂದ ಸಾಧಿಸಿ 
ತೋರಿಸಿದ್ದಾರೆ. ಡಬ್ಬಿಯೊಳಗೆ ಅಮ್ಲಜನಕವಿದ್ದಾಗ ಮಾತ್ರ € ಜೀವಧಾತುಗಳಂ 
ಕ್ರಮೇಣ ಕಡಮೆಯಾಗಬಹುದು. 


ಆಹಾರೆ ಡಬ್ಬಿಗಳ ಕೆಡುವಿಕೆ; ಯಾವುದೇ ಕಾರಣದಿಂದ ಡಬ್ಬಿಯೊಳಗಿನ 
ಆಹಾರವು ಸೇವನೆಗೆ ಯೋಗ್ಯವಲ್ಲದ ಸ್ಥಿತಿಯನ್ನು ತಲುಪಿದಾಗ ಅಥವಾ ಡಬ್ಬಿಯಖ 


ಇಂತಹ ಸ್ಥಿತಿಗೆ ದ್ಯೋತಕವಾದ ಲಕ್ಷಣಗಳನ್ನು ಸೂಚಿಸಿದಾಗ, ಆ ಆಹಾರ ಡಬ್ಬಿಯನ್ನು 


“ಕೆಟ್ಟ ಡಬ್ಬಿ' ಎಂದಂ ತಿಳಿಯಲಾಗಂವುದು. 


ಡಬ್ಬಿಗಳ ಹೊರ ಲಕ್ಷಣಗಳಿಂದಾಗಿ ಒಳಗಿರುವ ಆಹಾರದ ಸ್ಥಿತಿಯನ್ನು ಊಹಿಸು 
ವುದು ಕಷ್ಟಕರವಾದ ವಿಚಾರವೆಂಬುದನ್ನು ಈ ಸಂದರ್ಭದಲ್ಲಿ ಗಮನಿಸಬೇಕು. ಡಬ್ಬಿಯ 
ಆಹಾರಗಳು ಕೆಟ್ಟು ಹೋದಾಗ ಡಬ್ಬಿಯ ಒಳಗಡೆಯಲ್ಲಿ ಅನಿಲಗಳು ಉತ್ಪನ್ನವಾಗಿ 
ಅವುಗಳ ಒತ್ತಡದಿಂದ ಡಬ್ಬಿಯ ಕೊನೆಗಳು ಹೊರಮುಖವಾಗಿ ಒತ್ತಲ್ಪಡುತ್ತವೆ. 
ಹೀಗಾಗಿ ಡಬ್ಬಿಯ ಕೊನೆಗಳು ಪೀನತೆಯನ್ನು ಪಡೆದಿದ್ದರೆ ಅಥವಾ ಉಬ್ಬಿದ್ದರೆ, ಆ 
ಡಬ್ಬಿಯೊಳಗಿನ ಆಹಾರವು ಹಾಳಾಗಿರುತ್ತದೆಂದು ಸರ್ವಸಾಮಾನ್ಯವಾಗಿ ಭಾವಿಸಲಾಗು 
ತ್ತದೆ. ಇಂತಹ ಉಬ್ಬಿದ ಡಬ್ಬಿಗಳನ್ನು ಮಾರಲಾಗುವುದಿಲ್ಲ. ಈ ಡಬ್ಬಿಗಳು ತ್ಯಾಜ್ಯ 
ವೆಂದು ಪರಿಗಣಿಸಲ್ಪಡುತ್ತವಾದರೂ, ಎಲ್ಲ ಸಂದರ್ಭಗಳಲ್ಲೂ ಉಬ್ಬಿ ದ ಡಬ್ಬಿ ್ಟಗಳೊಳೆಗಿನ 
ಆಹಾರವು ತಿನ್ನಲು ಯೋಗ್ಯವಲ್ಲದುದಾಗಿರಬೇಕಂದಿಲ್ಲ. ಡಬ್ಬಿಗಳ ಕೊನೆಗಳು ಉಬ್ಬಿರಲು 
ಆಹಾರ ಕೆಟ್ಟಿರುವುದೊಂದೇ ಕಾರಣವಲ್ಲ, ಬೇರೆ, ಕಾರಣಗಳೂ ಇರಬಹುದು. ಆದರೆ 
ಉಬ್ಬುವಿಕೆಯ ಸೂಚನೆಯಿದ್ದಾಗ ಡಬ್ಬಿಗಳಂ (ಒಳಗಿನ ಆಹಾರವು ಹೇಗೇ ಇರಲಿ) 
ತ್ಯಾಜ್ಯವೆಂದೇ ತಿಳಿಯಲ್ಪಡುತ್ತದೆ. 


ಕೆಲವೊಂದು ಬ್ಯಾಕ್ಟೀರಿಯಗಳು ಆಹಾರವನ್ನು ಕೆಡಿಸುವಾಗ ಅನಿಲಗಳ ಉತ್ಪಾದನೆ 
ಯಾಗುವುದಿಲ್ಲ ಅಥವಾ ಈ ಉತ್ಪಾದನೆಯು ಅತ್ಯಲ್ಪ ವಿಂತಿಯಲ್ಲಿರುತ್ತದೆ. ಅಂತಹ 
ಡಬ್ಬಿಯ ಆಹಾರಗಳ ಕೆಡಂವಿಕೆಯು ಉಬ್ಬು ಕೊನೆಗಳಿಂದ ಸೂಚಿಸಲ್ಪಡುವುದಿಲ್ಲ. ಈ 
ಕಾರಣದಿಂದಾಗಿ ಒಳ ಆಹಾರವು ಕೆಟ್ಟು ಹೋಗಿದ್ದರೂ ಸಹ, ಕೆಡದಿರುವ ಡಬ್ಬಿಗಳಿಂದ 
ಇಂಥವನ್ನು ಪ್ರತ್ಯೇಕಿಸಲಂ ಯಾವ ಸುಲಭೋಪಾಯವೂ ಇರುವುದಿಲ್ಲ. ಡಬ್ಬಿಯನ್ನು 


ಗ 
\ 


ಡಬ್ಬಿಯ ಆಹಾರಗಳ ಬದಲಾವಣೆಗಳು ಮತ್ತು ಕೆಡುವಿಕೆ 231 


ತೆರೆದಾಗ ಮಾತ್ರ, ಒಳಗಿನ ಆಹಾರಗಳು ಜೀರ್ಣಿತವಾದ ಸ್ಥಿತಿಯಲ್ಲಿರುವುದನ್ನೂ, 
ಆಹಾರದ ಅಮ್ಲಾಯತೆಯು ಏರಿ pಗ ಮೌಲ್ಯವು ಕೆಳಗಿಳಿದಿರುವುದನ್ನೂ ಕಾಣ 
ಬಹಂದು. ಈ ರೀತಿಯ ಕೆಡಂವಿಕೆಯು ಮಾನು, ಮಾಂಸಗಳಂತಹ ಅಲ್ಪಾಮ್ಲಾಯ 
ಆಹಾರ ಡಬ್ಬಿಗಳಲ್ಲಿ ಕೆಲವೊಮ್ಮೆ ಕಂಡುಬರುವುದು. ಆಹಾರ ಪದಾರ್ಥಗಳು ಹುಳಿ 
ಯಾಗಿರುವುದರಿಂದಲೂ, ಡಬ್ಬಿಯ ಕೊನೆಗಳು ಚಪ್ಪಟೆಯಾಗಿಯೇ ಇರುವುದರಿಂದಲೂ, 
ಈ ರೀತಿಯ ಕೆಟ್ಟ ಡಬ್ಬಿಗಳನ್ನು "ಚಪ್ಪಟೆ ಹುಳಿ' ಡಬ್ಬಿಗಳೆನ್ನುವರು. 


ಉಬ್ಬಿದೆ ಡಬ್ಬಿಗಳು : ಡಬ್ಬಿಯ ಆಹಾರಗಳು ಸಾಕಷ್ಟು ವಿಂಶಿಯ ನಿರ್ವಾತ 
ಸ್ಮಿತಿಯನ್ನೊಳೆಗೊಂಡಿರಬೇಕೆಂಬುದಂ ಸಾಮಾನ್ಯನಿಯಮವೆಂದು ಹಿಂದೆ ಹೇಳಿದೆ. 
ಕಾರಣಾಂತರಗಳಿಂದ ಯಾವುದಾದರೊಂದು ಡಬ್ಬಿಯೊಳಗೆ ಹೊರ ವಾತಾವರಣದಷ್ಟೆ 
ಒತ್ತಡವಿದ್ದಲ್ಲಿ (ಅಂದರೆ, ಶೂನ್ಯ ನಿರ್ವಾತವಿದ್ದಲ್ಲಿ) ಡಬ್ಬಿಯ ಕೊನೆಗಳು ಚಪ್ಪಟೆ 
ಯಾಗಿಯೇ ಇರುವುವು. ಒಳಗಿನ ಒತ್ತಡವು ಹೊರ ವಾತಾವರಣದ ಒತ್ತಡಕ್ಕಿಂತ 
ಸ್ವಲ್ಪ ಅಧಿಕವಾಗಿದ್ದು ಈ ಒತ್ತಡಾಧಿಕ್ಕವು ಡಬ್ಬಿಯ ಕೊನೆಯ ಹಾಳೆಯ ಪ್ರತಿರೋಧ 
ಶಕ್ತಿಗೆ ಸಮಾನವಾಗಿದ್ದಾಗಲೂ ಡಬ್ಬಿಯ ತುದಿಯು ತನ್ನಿಂದ ತಾನೇ ಪೀನತೆಯನ್ನು 
ಪಡೆಯಲಾರದು. ಆದರೆ, ಇಂತಹ ಡಬ್ಬಿಯನ್ನು ಮೇಜಿನಂತಹ ಸಮತಟ್ಟಾದ 
ಮೈಯ ಮೇಲೆ "ಟಕ್‌' ಎಂದು ಹೊಡೆದಾಗ ಮುಚ್ಚಳವು ಮೇಲ್ಮುಖವಾಗಿ ಪುಟೆಯಂ 
ವುದನ್ನು ಕಾಣಬಹುದು. ಈ ಸ್ಥಿತಿಗೆ ಬಂದ ಡಬ್ಬಿಯ ಕೊನೆಯನ್ನು ಹೆಬ್ಬೆರಳಿನಿಂದ 
ಒತ್ತಿದಲ್ಲಿ ಅದು ಪುನಃ ಹಿಂದಿನಂತೆ ಚಪ್ಪಟೆಯಾಗಿಯೇ ನಿಲ್ಲುತ್ತದೆ. ಈ ಸ್ಥಿತಿಯಲ್ಲಿರುವ 
ಆಹಾರ ಡಬ್ಬಿಗಳನ್ನು "ಪುಟಿಯುವ ಡಬ್ಬಿಗಳಂ' ಎನ್ನುತ್ತಾರೆ. ಡಬ್ಬಿಗಳ ಅತಿಪೂರಣ, 
ಅಲ್ಪಶೋಷಣೆ, ಜಲಜನಕೋತ್ಸನ್ನದ ಪ್ರಥಮ ಹಂತ ಮತ್ತು ಅಣುಜೀವಿಗಳ 
" ಚಟುವಟಿಕೆಯ ಪ್ರಥಮ ಹಂತ, ಸಂಸ್ಕರಣ ಪೂರ್ವದ ಕೆಡುವಿಕೆಗಳಂ, ಹೀಗಾಗುವುದರ 
ಮುಖ್ಯ ಕಾರಣಗಳನ್ನ ಬಹುದು. 


ಒಳ ಒತ್ತಡವು ಇನ್ನೂ ಸ್ವಲ್ಪ ಹೆಚ್ಚಿದ್ದರೆ, ಆಹಾರ ಡಬ್ಬಿಯ ಒಂದು ಕೊನೆಯಂ 
ಶಾಶ್ವತವಾಗಿ ಉಬ್ಬಿ ನಿಲ್ಲಬಹುದು. ಈ ಕೊನೆಯನ್ನು ಒತ್ತಿದಾಗ ಅದು ಕೆಳಕ್ಕೆ 
ಹೋಗಿ ಚಪ್ಪಟೆಯಾಗಿ ಇನ್ನೊಂದು ತುದಿಯ ಮುಚ್ಚಳವು ಹೊರನೆಗೆಯುತ್ತದೆ. 
ಈ ಸ್ಥಿತಿಯಲ್ಲಿರುವ ಡಬ್ಬಿಗಳನ್ನು "ನೆಗೆಯುವ ಡಬ್ಬಿಗಳು' ಎನ್ನುವರು. ಇದರಲ್ಲಿ 
ಡಬ್ಬಿಗಳ ಒಳಭಾಗದ ಒತ್ತಡವು ಪುಟಿಯುವ ಡಬ್ಬಿಗಳಲ್ಲಿರುವುದಕ್ಕಿಂತ ಸ್ವಲ್ಪ ಹೆಚ್ಚು 
ಇರುತ್ತದೆ. ಇದಕ್ಕೂ ಮೇಲೆ ಹೇಳಿದ ಕಾರಣಗಳೇ ಅನ್ವಯಿಸುತ್ತವೆ. 

ಆಹಾರ ಡಬ್ಬಿಗಳೊಳಗೆ ಇನ್ನೂ ಹೆಚ್ಚು ಒತ್ತಡವುಂಟಾದಾಗ ಎರಡೂ ಕೊನೆಗಳು 
ಪೀನತೆಯನ್ನು ಪಡೆಯಂತ್ತವೆ. ಈ ಪೀನತೆಯು ಶಾಶ್ವತವಾಗಿರುತ್ತದೆ. ಉಬ್ಬಿದ 
ಕೊನೆಯನ್ನು ಬೆರಳಿನಿಂದ ಒತ್ತಿದಾಗ ತಗ್ಗಿ, ಬಿಟ್ಟಾಗ ಪುನಃ ಉಬ್ಬಿ ನಿಲ್ಲುವ 
ಸ್ಥಿತಿಯಿದ್ದರೆ ಅಂತಹ ಪೀನತೆಯು “ಮೃದು ಪೀನತೆ' ಎಂತಲೂ, ಬೆರಳಿನ ಒತ್ತಡಕ್ಕೆ 


232 "ಕ್ಯಾನಿಂಗ್‌' ಆಹಾರ ಜೋಪಾಸನೆಯ ಒಂದು ಆಧುನಿಕ ವಿಧಾನ 


ತಗ್ಗದಿರುವ ಸ್ಥಿತಿಯನ್ನು "ಕಠಿಣ ಪೀನತೆ' ಎಂತಲೂ ಕರೆಯುತ್ತಾರೆ. ಮೃದು ಅಥವಾ 
ಕಠಿಣ ಪೀನತೆಯನ್ನು ಹೊಂದಲು ಡಬ್ಬಿಯೊಳಗೆ ಹೆಚ್ಚು ಒತ್ತಡದ ಅನಿಲಗಳು 
ಉತ್ಪನ್ನವಾಗಿರಬೇಕು. ಅಂದರೆ, ಜಲಜನಕದ ಉತ್ಪನ್ನ ಇಲ್ಲವೆ ಬ್ಯಾಕ್ಟೀರಿಯಗಳ 
ಕಾರ್ಯವು ತುಂಬ ಮುಂದಂವರಿದಿದೆಯೆಂದರ್ಥ. ಕೆಡುವಿಕೆಯ ಕೊನೆಯ ಹಂತವಾದ 
ಕೆಲವು ಸ್ಥಿತಿಗಳನ್ನು ತಲುಪಿದ ಡಬ್ಬಿಗಳಲ್ಲಿ ಈ ಒಳಗಿನ ಒತ್ತಡವು ಎಷ್ಟು ಹೆಚ್ಚಿರುತ್ತ 
ದೆಂದರೆ, ಡಬ್ಬಿಯ ಮುಚ್ಚಳಗಳಲ್ಲಿ ಶಿಖರಗಳು ಏರ್ಪಡುತ್ತವೆ. ಕೆಲವು ಡಬ್ಬಿಗಳು 
ಒಡೆದು ಹೋಗುವುದೂ ಉಂಟು, ಯಾವುದೇ ಸ್ಥಿತಿಯ ಉಬ್ಬನ್ನಾದರೂ ಪ್ರ ದರ್ಶಿ 
ಸುವ ಡಬಿ ಶ್ಬಿಯ ಆಹಾರಗಳು ಕೆಟ್ಟೆ ರುತ್ತ ವೆಂದೇ ಭಾವಿಸಬೇಕು. ಇಂಥವುಗಳು 
ಮಾರಲ್ಬ ಡಲು ಯೋಗ್ಯವಲ್ಲ. ಆಹಾರ ಡಬ್ಬಿಗಳಲ್ಲಿ ಉಂಟಾಗುವ, ಹೀನತೆಯ ರೆ 


Ne 


ಬೇರೆ ಸ್ಥಿತಿಗಳನ್ನು ಚಿತ್ರ 15- ] ರಲ್ಲಿ ಟಬ ಬಟಾ '` ನ್ನ 





ಚಿತ್ರೆ: 15.1 ಆಹಾರ ಡಬ್ಬಿಗಳ ಪೀನತೆಯ ವಿವಿಧೆ ಸ್ಥಿತಿಗಳು (೩) ಪುಟಿತೆ ಡಬ್ಬಿ ; 
(0) ಜಿಗಿತ ಡಬ್ಬಿ; (€) ಮೃದು ಪೀನತೆ ; (ಡೆ) ಕಠಿಣ ಪೀನತೆ. 


ಆಹಾರ ಡಬ್ಬಿಗಳು ಕೆಡುವ ಕಾರಣಗಳು: ಆಹಾರ ಡಬ್ಬಿಗಳು ಕೆಟ್ಟಿಲ್ಲ 
ವೆಂದು ಭಾವಿಸಬೇಕಿದ್ದ ಥೆ ಡಬ್ಬಿಯೂ, ಆಹಾರವೂ ಉತ್ತಮ ಸ್ವಿತಿಯಲ್ಲಿರಬೇಕು. 
ಇವುಗಳಲ್ಲಿ ಯಾವುದೊಂದು ಹಾಳಾಗಿದ್ದರೂ ಅಂತಹ ಆಹಾರ ಡಬ್ಬಿಯು ಕೆಟ್ಟು 
ಹೋಗಿದೆಯೆಂತಲೇ ತಿಳಿಯತಕ್ಕದ್ದೂ. ಹೀಗೆ ಕೆಡಲು ಅನೇಕ ಕಾರಣಗಳಿರಬಹುದು. 
ಇವುಗಳನ್ನೆಲ್ಲ (1) ಭೌತಿಕ ಕಾರಣಗಳು (2) ರಾಸಾಯನಿಕ ಕಾರಣಗಳು 
(3) ಸೂಕ್ಷ್ಮಾ ಣು ಜೈವಿಕ ಕಾರಣಗಳಂ ಮತ್ತು (4) ಇತರ ಕಾರಣಗಳು ಎಂಬುದಾಗಿ 
ವಿಂಗಡಿಸಿಕೊಳ ಬಹುದು. 


1) ಕೆಡುವಿಕೆಯ ಭೌತಿಕ ಕಾರಣಗಳು: ಆಹಾರ ಡಬ್ಬಿಗಳನ್ನು 
ಎತ್ತಿಡುವಾಗ, ಆಚೀಚೆ ಸಾಗಿಸುವಾಗ, ಪೆಟ್ಟಿಗೆಗಳಲ್ಲಿ ತುಂಬುವಾಗ ಅವುಗಳಿಗೆ ಕೆಲಸ 
ಗಾರರ ಅಜಾಗರೂಕತೆಯಿಂದಾಗಿ ಪೆಟ್ಟು ತಗಲಿದರೆ, ಡಬ್ಬಿಗಳ ಕೊನೆಯ ಅಥವಾ 
ಬದಿಯ ಮೈಗಳಲ್ಲಿ ತಗ್ಗುಗಳು ಉಂಟಾಗಂತ್ತವೆ. ಸಂಸ ರಣಕ್ಕಾ ಗಿ ಉಗಿಹಂಡೆಯೊಳಗೆ 
ಡಬ್ಬಿಗಳನ್ನು ಕ್ರವಂರಹಿತವಾಗಿ ಹೇರುವಾಗಲೂ ಇಂತಹ ಪೆಟ್ಟು ತಗುಲಬಹುದು. 


ಡಬ್ಬಿಯ ಆಹಾರಗಳ ಬದಲಾವಣೆಗಳು ಮತ್ತು ಕೆಡುವಿಕೆ 233 


ಇದರಿಂದ : ಡಬ್ಬಿಗಳ ಅಂದವು ಕೆಟ್ಟು ಹೋಗುವುದಂ. ಡಬ್ಬಿಯ ದೇಹ ಭಾಗದಲ್ಲಿ 
ಚಿಕ್ಕ ಪುಟ್ಟ ತಗ್ಗುಗಳಾದರೆ ಅವುಗಳಿಂದ ಒಳಗಿನ ಆಹಾರಕ್ಕೆ ಏನೂ ಕೆಡುಕಾಗಲಾರದು. 
ಆದರೆ ಇವೇ ಡಬ್ಬಿಯ ದ್ವಿಬಂಧಗಳ ಸಮಾಪದಲ್ಲಾದರೆ, ದ್ವಿಬಂಧವು ಆ ಸ್ಥಳಗಳಲ್ಲಿ 
ಸಡಿಲವಾಗಿ ಡಬ್ಬಿಯು ಸೋರುವ ಸಂಭವವಿದೆ. ಪೂರ್ತಿಗೊಂಡ ಡಬ್ಬಿಗಳನ್ನು ಎತ್ತಿಡು - 
ವಾಗ ಸಾಕಷ್ಟು ಎಚ್ಚರಿಕೆಯಿರಬೇಕು. pe 


ಭೌತಿಕ ಕೆಡುವಿಕೆಯ ಇನ್ನೊಂದು ಕಾರಣ, ಉಗಿಹಂಡೆಯ ಕಾರ್ಯವನ್ನು ತಪ್ಪಾಗಿ 
ನಡೆಯಿಸುವುದು. ಡಬ್ಬಿಗಳನ್ನು ಉಗಿಹಂಡೆಯೊಳಗಿಟ್ಟು, ಹಂಡೆಯನ್ನು ಮುಚ್ಚಿದ 
ನಂತರ, ಒಮ್ಮೆಲೇ ತುಂಬ ಉಗಿಯನ್ನು ಒಳ ಬಿಟ್ಟು ಒತ್ತಡವನ್ನು ಅಲ್ಪ ಕಾಲದಲ್ಲೇ 
ಏರಿಸಲು ಪ್ರಯತ್ನಿಸಿದರೆ, ಆಹಾರ ಡಬ್ಬಿಗಳ ಮೇಲೆ ಫಕ್ಕನೆ ಅತಿ ಒತ್ತಡವು ಬೀಳುವುದ 
ರಿಂದ ಅವುಗಳ ದೇಹಭಾಗದ ಹಾಳೆಯು ಒಳಗೆ ಒತ್ತಲ್ಪಟ್ಟು "ಪ್ಯಾನೆಲ್ಲಿಂಗ್‌' ಎಂಬ 
ಕೊರತೆಯಂಂಟಾಗುವುದು. ಅಧಿಕ ನಿರ್ವಾತವಿರುವ ದೊಡ್ಡಗಾತ್ರದ ಡಬ್ಬಿಗಳಲ್ಲಿ 
ಹೀಗಾಗುವ ಸಂಭವ ಹೆಚ್ಚು - ಹೀಗಾದ ಡಜ್ಬಿ ಗಳು ಕೆಟ್ಟೆವೆಯೆಂದೇ ಭಾವಿಸಲ್ಪಡುವುವು. 
ಅದೇ ರೀತಿಯಲ್ಲಿ, ಉಷ್ಣಸಂಸ್ಕರಣದ ಕೊನೆಯಲ್ಲಿ ಉಗಿಹಂಡೆಯೊಳಗಿನ ಒತ್ತಡ 
ವನ್ನು ಒಮ್ಮೆಲೇ ಇಳಿಸುವುದರಿಂದ ಬಿಸಿ ಡಬ್ಬಿಯೊಳಗಿನ ಅಧಿಕ ಒತ್ತಡದಿಂದಾಗಿ 
ಡಬ್ಬಿಯ ಮುಚ್ಚಳಗಳು ಹೊರತಳ್ಳಲ್ಪಟ್ಟು ಉಬ್ಬುವುವು ಹಾಗೂ ದ್ವಿಬಂಧದಲ್ಲಿ ಸೆಳೆತ 
ವುಂಟಾಗಂವುದು. ಇಂತಹ ಡಬ್ಬಿಗಳು ತಣಿದ ಮೇಲೆಯೂ ಸ್ವಾಭಾವಿಕ ಸ್ಥಿತಿಗೆ 
ಬಾರದೇ ಹೋದಲ್ಲಿ ಅವು ಕೆಟ್ಟೆವೆಯೆಂದೇ ತಿಳಿಯುತ್ತಾರೆ. ಹೀಗಾಗದಂತೆ, ಉಗಿ 
ಹಂಡೆಯ ಒತ್ತಡವನ್ನು ಸಾಕಷ್ಟು ನಿಧಾನವಾಗಿ, ಕ್ರಮೇಣ, ಏರಿಸಿ ಇಳಿಸುವುದು ಅಗತ್ಯ. 


ಆಹಾರ ಡಬ್ಬಿಗಳನ್ನು ಮಿತಿ ಮಾರಿ ತುಂಬಿಸಿ ಮುಚ್ಚಳ ಜೋಡಿಸಿದ್ದರೆ (ಅತಿ 
ಪೂರಣ), ಉಷ್ಣಸಂಸ್ಕರಣ ಕಾಲದಲ್ಲಿ ಆಹಾರಕ್ಕೆ ಹಿಗ್ಗಲು ಸಾಕಷ್ಟು ಸ್ಮಳಾವಕಾಶವಿಲ್ಲ 
ದಿರುವುದರಿಂದ ಮುಚ್ಚಳಗಳು ಉಬ್ಬು ವುದರಿಂದ ಡಬಿ ಗಳು. ಪುಟಿಯುವ ಅಥವಾ 
ನೆಗೆಯುವ ಸ್ಥಿತಿಗೆ ಬರಬಹುದು. ಸಾಕಷ್ಟು ಶಿರಾವಕಾಶವನ್ನೊದಗಿಸುವುದರ 
ಪ್ರಾಮಖ್ಯತೆಯನ್ನು ಹಿಂದೆಯೇ ತಿಳಿಸಿರುತ್ತದೆ. ಅತಿಪೂರಣದಿಂದ ಡಬ್ಬಿಗಳು ಉಬ್ಬು 
ವುದು ಮಾತ್ರವಲ್ಲದೆ, ಡಬ್ಬಿಯೊಳಗೆ ಉಷ್ಣಪ್ಪವೇಶವಾಗಲೂ ಅಡ್ಡಿಯಾಗುವುದು. 
ಇದರಿಂದಾಗಿ ಅಂತಹ ಡಬ್ಬಿಗಳಂ ಉಷ್ಣಸಂಸ್ಕರಣ ಹೊಂದದೆ, ಬ್ಯಾಕ್ಟೇರಿಯಾಗಳಿಂದ 
ಕೆಡುವ ಸಂಭವವೂ ಇದೆ. ಇದಲ್ಲದೆ, ಅಲ್ಪ ಶೋಷಣೆಯಿಂದಲೂ ಆಹಾರ ಡಬ್ಬಿಗಳು 
ಕೆಡಬಹುದು. ಯಾವುದಾದರೂ ಕಾರಣದಿಂದ ಡಬ್ಬಿ ಯೊಳಗೆ ನಿರ್ವಾತವೇರ್ಪಡದಿದ್ದಲ್ಲಿ 
ಡಬ್ಬಿಗಳಂ ಸಂಸ್ಕರಣಾನಂತರ ಪುಟಿಯುವ ಕೊನೆಗಳುಳ್ಳವುಗಳಾಗಬಹುದಲ್ಲದೆ, ಡಬ್ಬಿಯ 
ಕೊರೆತ, ವಾಯ್ವಣು ಜೀವಿಗಳ ಅಭಿವೃದ್ಧಿ, ಜಲಜನಕದ ಒತ್ತಡ ಹೆಚ್ಚುವಿಕೆ ಮೊದಲಾದ 
ಡೋಷಗಳೂ ಉಂಟಾಗಬಹುದು. 


234 "ಕ್ಯಾನಿಂಗ್‌ ಆಹಾರ ಜೋಪಾಸನೆಯ ಒಂದು ಆಧುನಿಕ ವಿಧಾನ 


ಉಷ್ಣಸಂಸ್ಕರಣವನ್ನು ನಡೆಯಿಸುವ ಮೊದಲು ಉಗಿಹಂಡೆಯಲ್ಲಿರುವ ವಾಯು 
ವನ್ನೆಲ್ಲಾ ಹೊರತಳ್ಳದಿದ್ದರೂ ಸಹ ಆಹಾರ ಡಬ್ಬಿಗಳು ಕೆಡುವ ಸಂಭವವಿದೆ. ಸಂಸ್ಕರಣ 
ಕಾಲದಲ್ಲಿ ಉಗಿಹಂಡೆಯೊಳಗೆ ವಾಯುವು ಉಳಿದಿದ್ದಲ್ಲಿ ಒತ್ತಡಕ್ಕೆ ಸರಿಹೋಗಂವ ಉಷ್ಣತೆ 
ಗಳು ಕಡಮೆಯಿರುವುದಲ್ಲದೆ, ಉಗಿಹಂಡೆಯ ಕೆಲವು ಭಾಗಗಳಲ್ಲಿ ವಾಯುವು ಅಡಗಿದ್ದು 
ಅಂತಹ ಭಾಗಗಳಲ್ಲಿರುವ ಆಹಾರ ಡಬ್ಬಿಗಳಂ ಅಲ್ಪ ಸಂಸ್ಕರಣ ಹೊಂದಬಹುದು. ಅಂದರೆ 
ವಾಯಂವಿನ ಉಚ್ಛಾಟನೆಯ ದೋಷ ಸೂಕ್ಷ್ಮಾಣುಜೈವಿಕ ಕೆಡುವಿಕೆಗೆ ಕಾರಣವಾಗುವು 
ದೆಂದಾಯಿತು. '" 


2) ರಾಸಾಯನಿಕ ಕ್ರಿಯೆಗಳಿಂದ ಕೆಡುವಿಕೆ: ಆಹಾರ ಡಬ್ಬಿಗಳೊಳಗೆ 
ನಡೆಯುವ ರಾಸಾಯನಿಕ ಕ್ರಿಯೆಗಳಲ್ಲಿ ಆಹಾರ ಮತ್ತು ಡಬ್ಬಿಗಳೊಳಗಿನ ಪರಸ್ಪರ 
ಪರಿಣಾಮವೇ ಮುಖ್ಯವಾದುದಂ. ಇದರಿಂದಾಗಿ ಡಬ್ಬಿ ಗಳ ತವರ, ಕಬ್ಬಿಣಗಳು 
ಕೊರೆಯಲ್ಪಡುವುದೂ, ಜಲಜನಕ ಅನಿಲವು ಉತ್ಪಶ್ಚಿಯಾಗಂವುದೂ ಡಬ್ಬಿಗಳ ಕೆಡುವಿ- 
ಕೆಗೆ ಕಾರಣವಾಗುವುವು. ಅಲ್ಲದೆ ಆಹಾರದಲ್ಲಿ ತವರದ ಅಂಶವೂ ಹೆಚ್ಚುತ್ತ ಹೋಗು ' 
ವುದು. ತವರದ ಕೊರೆತಕ್ಕಿಂತ ಕಬ್ಬಿಣದ ಕೊರೆತದಿಂದಲೇ ಹೆಚ್ಚು ಪರಿಮಾಣದ 
ಜಲಜನಕವು ಉಂಟಾಗುವುದೆಂದಂ ಕಂಡುಬಂದಿದೆ. ಜಲಜನಕದ ಉತ್ಪನ್ನವು ಹೆಚ್ಚಾ 
ದಾಗ ಡಬ್ಬಿಗಳ ನಿರ್ವಾತವು ಕಡಮೆಯಾಗಿ, ಕೊನೆಗೆ ಒಳಗಿನ ಒತ್ತಡವೇ ಅಧಿಕವಾಗಿ 
ಡಬ್ಬಿಗಳ ಕೊನೆಗಳಂ ಉಬ್ಬುತ್ತವೆ. ಈ ಕ್ರಿಯೆಯ ಪರಿಣಾಮವಾಗಿ ಡಬ್ಬಿಯೊಳಗಿನ 
ಆಹಾರವು ತಿನ್ನಲು ಅಯೋಗ್ಯವಾಗುವುದಿಲ್ಲವೆನ್ನಬಹುದು, ಆದರೆ ಉಬ್ಬದ ಡಬ್ಬಿಗಳು 
ಗ್ರಾಹಕರಿಂದ ಸ್ವೀಕೃತವಾಗುವುದಿಲ್ಲ. 


ಹಿಂದೆ ತಿಳಿಸಿರುವಂತೆ, ತವರದ ಹಾಳೆಗಳ ಗುಣಲಕ್ಷಣ, ಆಹಾರದ ಅವಿಸ್ಲಾಯತೆ, 
ಡಬ್ಬಿಯೊಳಗೆ ಉಳಿದಿರಬಹುದಾದ ಆಮ್ಲಜನಕ, ಡಬ್ಬಿಗಳನ್ನು ಸಂಗ್ರಹ ಮಾಡಿಡುವ 
ಉಷ್ಕ್ಣತಾಮಾನ - ಇವೆಲ್ಲ ಎಷ್ಟು ಸಮಯದಲ್ಲಿ ಡಬ್ಬಿಗಳು ಉಬ್ಬುತ್ತವೆಂಬುದನ್ನು 
ನಿರ್ಧರಿಸುವ ಆಂಶಗಳು ಆಲ್ಬಾವಿಸ್ಲಾಯ ಆಹಾರಗಳಲ್ಲಿ ಜಲಜನಕದಿಂದ ಉಬ್ಬುವಿಕೆ 
ಸಾಮಾನ್ಯವಾಗಿ ಉಂಟಾಗುವುದಿಲ್ಲ. ಹಣ್ಣುಹಂಪಲುಗಳು ಹಾಗೂ ಅವುಗಳ ಉತ್ಪನ್ನ 
ಗಳೇ ಈ ರೀತಿಯಲ್ಲಿ ಕೆಡುವ ಮುಖ್ಯ ಆಹಾರಗಳಾಗಿವೆ. ಇಂತಹ ಕೆಟ್ಟ ಡಬ್ಬಿಗಳ 
ಶಿರಾವಕಾಶದ ಅನಿಲಗಳಲ್ಲಿ ಶೇ. 50 ಕ್ಕಿಂತಲೂ ಅಧಿಕಾಂಶ ಜಲಜನಕವೇ ಇರುತ್ತದೆಂಬು 
ದನ್ನು ಗಮನಿಸಬೇಕು. ಯೋಗ್ಯ ವಾಯುಶೋಷಣೆ, ಆಹಾರದ pಗಔೆ ಮೌಲ್ಯವನ್ನು 
ಸರಿಪಡಿಸುವುದು, ಸಂಗ್ರಹಾಲಯದ ಉಷ್ಣತಾಮಾನವನ್ನು ಆದಷ್ಟು ಕಡಮೆ ಮಟ್ಟಿದಲ್ಲಿ 
ರಿಸುವುದು, “ಜಲಜನಕದ ಉಬ್ಬು' ಕಡವೆಂಯಾಗುವಂತೆ ಮಾಡಲು ಸಹಾಯಕವಾಗುವ 
ಮಾರ್ಗಗಳಂ. ಅತಿ ಸಂಸ್ಕರಣದಿಂದಾಗಂವ ರಾಸಾಯನಿಕ ಕ್ರಿಯೆಗಳಿಂದ ಡಬ್ಬಿಯೊಳಗಿನ 
ಆಹಾರ ಪದಾರ್ಥಗಳು ವಿವರ್ಣಹೊಂದಿ ಅಥವಾ ಕರಟಿ ಹಾಳಾಗಬಹುದಾದರೂ, 
ಇಂತಹ ಕೆಡುವಿಕೆಯ ಸೂಚನೆಯನ್ನಾ ಡಬ್ಬಿಯನ್ನು ತೆರೆಯುವ ಮೊದಲು ಕಾಣಲಾರೆವು. 


ಡಬ್ಬಿಯ ಆಹಾರಗಳ ಬದಲಾವಣೆಗಳು ಮತ್ತು ಕೆಡುವಿಕೆ 235 


3) ಸೂಕ್ಸ್ಟ್ಮಾಣುಜೈವಿಕ ಕೆಡುವಿಕೆ: ಆಹಾರ ಪದಾರ್ಥಗಳ ಡಬ್ಬಿ 
ಜೋಪಾಸನೆಯ ಬೇರೆ ಬೇರೆ ಹಂತಗಳಲ್ಲಿ ಸೂಕ್ಷ್ಮಾಣಂಜೀವಿಗಳ ಚಟುವಟಿಕೆಗಳು ಆಹಾರ 
ವನ್ನು ಕೆಡಿಸಲು ಕಾರಣವಾಗಬಹುದು. ಪೂರ್ವತಯಾರಿಯ ಕಾಲದಲ್ಲಿ, ಅಥವಾ 
ಆಹಾರ ಡಬ್ಬಿಗಳು ಉಷ್ಣಸಂಸ್ಕರಣಕ್ಕಾಗಿ ಉಗಿಹಂಡೆಯನ್ನು ಸೇರಂವ ಮೊದಲು, 
ಆಹಾರದಲ್ಲಿದ್ದ ಬ್ಯಾಕ್ಟೀರಿಯಾಗಳ ಜೀವರಸಾಯನ ಕ್ರಿಯೆಗಳಿಂದ ಆಹಾರ ಪದಾರ್ಥ 
ಗಳು ಸ್ವಲ್ಪ ಮಟ್ಟಿಗೆ ಕೆಟ್ಟಿರಬಹುದು. ಉಷ್ಣಸಂಸ್ಕರಣದಿಂದ ಈ ಅಣಂಜೀವಿಗಳು 
ಸಂಪೂರ್ಣ ನಾಶವಾದರೂ ಸಹ, ಮೊದಲೇ ಹಾಳಾದ ಆಹಾರವು ಆಮೇಲೆ ಉತ್ತಮ 
ವಾಗುವುದಿಲ್ಲ. ಇಂತಹ ಕೆಡುವಿಕೆಯನ್ನೂ "ಸಂಸ್ಕರಣ ಪೂರ್ವ ಕೆಡಂವಿಕೆ' ಎನ್ನುವರು. 
ಈ ಕೆಡುವಿಕೆಯಂ ಅಲ್ಪವಾಗಿದ್ದಲ್ಲಿ ಪರಿಣಾಮಗಳು ಸುಲಭವಾಗಿ ಗೋಚರವಾಗದೆ 
ಇರಬಹುದು. ಆಹಾರ ಪದಾರ್ಥಗಳ pಗ ಮೌಲ್ಯವು ಸ್ವಲ್ಪ ಕಡಮೆಯಾಗುವುದು, 
ಅನಿಲಗಳಂ ಉತ್ಪಾದನೆಗೊಳ್ಳುವುದು, ಆಹಾರ ಮೃದಂವಾಗುವುದು-ಈ ಕೆಡುವಿಕೆಯ 
ಸೂಚನೆಗಳು. ಡಬ್ಬಿ ಜೋಪಾಸನೆಯ ಕಾರ್ಪಾನೆಯಲ್ಲಿ ಯಂತ್ರಗಳು ಕೆಟ್ಟುಹೋಗಿ, 
ಎದ್ಯುತ್‌ ಸರಬರಾಜು ನಿಂತಂ ಅಥವಾ ಇನ್ನಿತರ ಕಾರಣದಿಂದ, ಅರ್ಧ ತಯಾರಿಗೊಂಡ 
ಆಹಾರಗಳು ಅಥವಾ ಪೂರ್ತಿಯಾಗಿ ತುಂಬಿ ಮುಚ್ಚಲ್ಪಟ್ಟ ಆಹಾರ ಡಬ್ಬಿಗಳು ದೀರ್ಫ್ಛ 
ಕಾಲ ಸಂಸ್ಕರಣ ಹೊಂದದೆ ತಡೆಹಿಡಿಯಲ್ಪಡುವ ಸಂದರ್ಭಗಳಲ್ಲಿ, ಈ ರೀತಿಯ ಕೆಡುವಿ 
ಕೆಯಂ ಸಂಭವಿಸುತ್ತದೆ. ಸಂಸ್ಕರಣಪೂರ್ವ ಕೆಡುವಿಕೆಗೆ ಗುರಿಯಾದ ಆಹಾರ ಡಬ್ಬಿ 
ಗಳಲ್ಲಿ ಕೊನೆಗಳ ಪುಟಿತ ಅಥವಾ ನೆಗೆತಗಳು ಕಂಡುಬರಬಹುದು. ಆದರೆ ಒಳ ಒತ್ತಡವು 
ಕಾಲಕ್ರಮೇಣ ಹೆಚ್ಚುತ್ತ ಹೋಗದಿರುವುದರಿಂದ ಶಾಶ್ವತವಾದ ಉಬ್ಬು ಉಂಟಾಗಂವು 
ದಿಲ್ಲ. ಡಬ್ಬಿಯ ಆಹಾರವನ್ನು ಅಣುಜೀವಿಗಳ ಅಸ್ತಿತ್ವದ ಪರೀಕ್ಷೆಗಳಿಗೆ ಗುರಿಪಡಿಸಿ 
ದಾಗ, ಸಜೀವ ಆಥವಾ ಜೀವಸಾಧ್ಯ ಅಣುಜೀವಿಗಳು ಕಂಡುಬರುವುದಿಲ್ಲ. ಆದರೆ, 
ಸೂಕ್ಷ್ಮದರ್ಶಕದಲ್ಲಿ ಸತ್ತ ಅಣುಜೀವಿ ಕೋಶಗಳು ತೋರಿಬರಬಹುದು. ಆಹಾರದ 
ಗುಣಲಕ್ಷಣಗಳು ಅತ್ಯುತ್ತಮವಾಗಿರಲಾರವು. ಕ್ಯಾನಿಂಗ್‌ ಕಾರ್ಯಕ್ರಮದಲ್ಲಿ ಯಾವ 
ಹೆಜ್ಜೆಯಲ್ಲೂ ಆಹಾರವು ತಡೆಹಿಡಿಯಲ್ಪಡದಂತೆ ನೋಡಿಕೊಂಡು, ಶುಚಿತ್ವವನ್ನು 
ಕಾಯ್ದುಕೊಂಡಲ್ಲಿ ಈ ಕೆಡುವಿಕೆಯನ್ನು ನಿವಾರಿಸಬಹಂದಂ. 


ಅಣಂಜೀವಿಗಳಿಂದ ಆಹಾರ ಡಬ್ಬಿಗಳು ಕೆಡುವುದಕ್ಕೆ ಇನ್ನೊಂದು ಕಾರಣ "ಅಲ್ಪ 
ಸಂಸ್ಕರಣ'. ಡಬ್ಬಿಗಳೊಳಗಿರುವ ಅಣುಜೀವಿಗಳನ್ನು ಸಂಪೂರ್ಣ ನಾಶಗೊಳಿಸುವುದಕ್ಕೆ 
ಉಷ್ಣಸಂಸ್ಕರಣವು ಅಸಮರ್ಥವಾದಲ್ಲಿ ಈ ಕೆಡುವಿಕೆಯುಂಟಾಗುವುದಂ. ಹೀಗಾಗುವು 
ದಕ್ಕೆ. ಅನೇಕ ವಿಶಿಷ್ಟ ಕಾರಣಗಳಿರಬಹುದು. ಸಂಸ್ಕರಣಾಲಯದಲ್ಲಿ ಯಾವುದಾದ ' 
ರೊಂದು ಹೆಜ್ಜೆಯಲ್ಲಿ ಆಹಾರಕ್ಕೆ ಅತ್ಯಂತ ಅಧಿಕ ಉಷ್ಣನಿರೋಧಕ ಶಕ್ತಿಯುಳ್ಳ 
ಜಾತಿಯ ಅಣುಜೀವಿಗಳ ಸಂಕರವಾಗಂವುದಂ ಸಾಧಾರಣ ; ಬ್ಯಾಕ್ಟೀರಿಯಾಗಳೇ ಅತ್ಯಧಿಕ 
ಸಂಖ್ಯೆಯಲ್ಲಿ ಆಹಾರದಲ್ಲಿರಂವುದು; ಉಗಿಹಂಡೆಯನ್ನು ತಪ್ಪಾಗಿ ನಡೆಯಿಸಿಕೊಳ್ಳು 


236 "ಕ್ಯಾನಿಂಗ್‌' ಆಹಾರ ಜೋಪಾಸನೆಯ ಒಂದು ಆಧುನಿಕ ವಿಧಾನ 


ವುದು; ಉಗಿಹಂಡೆಯ ಉಪಕರಣಗಳು (ಉಷ್ಣತಾಮಾಪಕ, ಒತ್ತಡಮಾಪಕ, 
ಇತ್ಯಾದಿ) ಸರಿಯಾಗಿ ಕೆಲಸ ಮಾಡದಿರುವುದು, ಉಗಿಹಂಡೆಯೊಳಗೆ ವಾಯು ಸೇರಿ 
ಕೊಂಡಿರುವುದು; ಆಹಾರ ಡಬ್ಬಿಗಳು ಉಗಿಹಂಡೆಯನ್ನು ಸೇರುವ ಸಮಯದಲ್ಲಿ 
ಅಶಿಯಾಗಿ ತಣಿಯದಿರುವುದು ; ಡಬ್ಬಿಗಳೊಳಗೆ ಇರುವ ಆಹಾರದ ಸ್ಸ್ನಿಗ್ಗತೆಯಲ್ಲಿ 
ವೃತ್ಕಾಸ, ಪೂರಣ ಮಿತಿಯಲ್ಲಿ ವೃತ್ಕಾಸ (ಅತಿಪೂರಣ) ಹಾಗೂ ದ್ರವ ಘನಗಳ 
ದಾಮಾಶೆಯಲ್ಲಿ ವ್ಯತ್ಯಾಸಗಳು, ಇವೆಲ್ಲ ಸಾಧಾರಣವಾಗಿ ಉಪಯೋಗಿಸಲ್ಪಡುವ 
'ಸಂಸ್ಕರಣ'ಗಳು ವಿಫಲವಾಗಂವುದಕ್ಕೆ ಹೇತಂವಾಗಬಲ್ಲವು. ಇಂತಹ ಸಂದರ್ಭದಲ್ಲಿ 
ಡಬ್ಬಿಗಳೊಳಗೆ ಸಂಸ್ಕರಣದ ಅಂತ್ಯದಲ್ಲಿ ನಾಶವಾಗದೆ ಉಳಿಯುವ ಬ್ಯಾಕ್ಟೀರಿಯ 
ಗಳು ಆಧಿಕ ಉಷ್ಣಸಹಿಷ್ಣುತೆಯ ಯಾವುದೊಂದು ವಿಶಿಷ್ಟ ಜಾತಿಯದಾಗಿರುವುವು. 
ಇವು ಸಂಗ್ರಹಾವಧಿಯಲ್ಲಿ ಬೆಳೆದು ಅಭಿವೃದ್ದಿ ಹೊಂದಿ ಆಹಾರವನ್ನು ಸಂಪೂರ್ಣವಾಗಿ 
ಕೆಡಿಸಿಬಿಡುತ್ತವೆ. "ಚಪ್ಪಟೆ ಹುಳಿ' ಕೆಡಂವಿಕೆಯ ಸಂದರ್ಭವೊಂದನ್ನು ಬಿಟ್ಟರೆ,' 
ಉಳಿದ ಎಲ್ಲವುಗಳಲ್ಲೂ ಡಬ್ಬಿಗಳು ಉಬ್ಬುತ್ತವೆ. ಅಣುಜೀವಿಗಳ ಪರೀಕ್ಷೆಗಳಲ್ಲಿ, 
ಸೂಕ್ಷ್ಮದರ್ಶಕದಲ್ಲೂ ಸಾಕಣೆ ಪರೀಕ್ಷೆಯಲ್ಲೂ, ಸಜೀವವಾಗಿರುವ ಒಂದು ಜಾತಿಯ 
ಅಣುಜೀವಿಗಳು ಕಂಡುಬರುತ್ತವೆ. ಇವು ಬೀಜಾಣುರಚಕಗಳೂ, ಅಧಿಕ ಉಷ್ಣ 
ನಿರೋಧಕ ಶಕ್ತಿಯುಳ್ಳವುಗಳೂ ಆಗಿರುತ್ತವೆ. ಆಮ್ಲಾಯ ಆಹಾರ ಡಬ್ಬಿಗಳ ಅಲ್ಪ ಸಂಸ್ಕ 
ರಣ ಕೆಡುವಿಕೆಯಲ್ಲಿ "ಈಸ್ಟ್‌' ಅಥವಾ ಬೂಸ್ಟು (ಬುರುಸು)ಗಳು ಕಾರಣವಾಗಿರಬಹುದು. 


ಆಹಾರ ಡಬ್ಬಿಗಳ ಉಷ್ಣಸಂಸ್ಕರಣ ಮಟ್ಟವು ಅಣಂಜೀವಿಗಳ ಸಂಪೂರ್ಣ ನಾಶ 

ವನ್ನು ಸಾಧಿಸಲು ಅಸಾಧ್ಯವೆಂತಲೂ, ಕೆಲವೊಮ್ಮೆ ಜೀವಸಾಧ್ಯ ಬೀಜಾಣುಗಳು ಡಬ್ಬಿ 
ಗಳೊಳಗೆ ಸಾಯದೆ ಉಳಿದಿದ್ದರೂ ಡಬ್ಬಿಯೊಳಗೆ ಆಮ್ಲಜನಕದ ಅಭಾವವಿರುವುದರಿಂದ 
ಅಥವಾ ಉಷ್ಣತಾಮಾನವು ಅನನಂಕೂಲವಾಗಿರುವುದರಿಂದ ಅವು ಅಭಿವೃದ್ಧಿ ಹೊಂದದೆ 
ನಿಶ್ಚೇಷ್ಠಿ ತವಾಗಿ ಉಳಿಯುವುವು ಹಾಗೂ ಡಬ್ಬಿಯ ಆಹಾರವು ಕೆಡದೆ ಇರಂವುದು 
ಎಂದು ಈ ಮೊದಲು ವಿವರಿಸಿದೆ.  ಆಧಿಕೋಷ್ಣಜೀವಿಗಳ ಬೀಜಾಣುಗಳು ನಾಶ 
ವಾಗದೆ ಉಳಿದಿದ್ದ ಸಂದರ್ಭಗಳಲ್ಲಿ, ಆಹಾರ ಡಬ್ಬಿಗಳನ್ನು ಸಂಸ್ಕರಿಸಿದ ನಂತರ, 
ತೀವ್ರವಾಗಿ 40°€ ಗಿಂತ ನಿಮ್ನೋಷ್ಣತೆಗೆ ತಣಿಸಿಟ್ಟರೆ, ಈ ಉಷ್ಣತೆಯು ಅವುಗಳ 
ಬೆಳವಣಿಗೆಗೆ ಯೋಗ್ಯವಲ್ಲದ ಕಾರಣದಿಂದಾಗಿ ಅವು ಆಹಾರವನ್ನು ಕೆಡಿಸಲಾರವು. 
ಅಂದರೆ, ಸಂಸ್ಕರಣಾನಂತರದ ತೀವ್ರವಾದ ತಣಿಸುವಿಕೆಯೇ ಇಂತಹ ಡಬ್ಬಿಗಳ 
ಸುರಕ್ಷಿತತೆಗೆ ಕಾರಣವಾಗುತ್ತದೆಂದಾಯಿತು. ಆಹಾರ ಡಬ್ಬಿಗಳನ್ನು ತಣಿಸುವ 
ಕ್ರಿಯೆಯು ಅಸಮಂಜಸವಾದಾಗ ಅಥವಾ ಸಾಕಷ್ಟು ಕೆಳಮಟ್ಟಕ್ಕೆ ಡಬ್ಬಿಗಳನ್ನು 
ತಣಿಸದೆ ಸಂಗ್ರಹ ಮಾಡಿದಾಗ, ಅಂತಹ ಡಬ್ಬಿಗಳೊಳಗೆ ನಾಶವಾಗದೆ ಉಳಿದ ಬೀಜಾ 
ಣುಗಳು ತಮಗೆ ಅತ್ಯನುಕೂಲವಾದ ಉಷ್ಣತಾಮಾನದಲ್ಲಿ ಬೆಳೆದು, ಅಭಿವೃದ್ಧಿ ಹೊಂದಿ 
ಆಹಾರವನ್ನು ಕೆಡಿಸಲು ಕಾರಣವಾಗುವುವು. ಹೀಗಾಗಿ, ಅತೃಪ್ತಿಕರವಾದ ತಣಿಸುವಿ 


ಡಬ್ಬಿಯ ಆಹಾರಗಳ ಬದಲಾವಣೆಗಳು ಮತ್ತು ಕೆಡುವಿಕೆ 237 


ಕೆಯು ಅಣುಜೈವಿಕ ಕೆಡಂವಿಕೆಗೆ ಸಹಾಯಕವಾಗುತ್ತದೆ. ಇದನ್ನು ತಪ್ಪಿಸಲು, ಪೂರ್ಶಿ 
ಗೊಂಡ ಆಹಾರ ಡಬ್ಬಿಗಳಂ (ಅವುಗಳ ಕೇಂದ್ರ ಭಾಗದಲ್ಲಿಯೂ) 4010 ಯಿಂದ 
5050 ನ ಅಂತರದಲ್ಲಿ ಉಳಿಯದಂತೆ ತೀವ್ರವಾಗಿ ತಣಿಸಿಯೇ ಸಂಗ್ರಹಿಸಬೇಕು. 


ಪೂರ್ವತಯಾರಿ, ಸಂಸ್ಕರಣ ಮತ್ತು ತಣಿಸುವಿಕೆಗಳು ಯೋಗ್ಯರೀತಿಯಲ್ಲಿ 
ನಡೆಯಿಸಲ್ಪಟ್ಟಿದ್ದರೂ, ಕೆಲವೊಮ್ಮೆ ಸಂಸ್ಕರಣ ಹೊಂದಿದ ಡಬ್ಬಿಗಳನ್ನು ಅಣುಜೀವಿ 
ಗಳು ಪ್ರವೇಶಿಸಿ ಕೆಡಿಸುವುದಿದೆ. ಈ ರೀತಿಯ ಸಂಸ್ಕರಣಾನಂತರದ ಕೆಡುವಿಕೆಗೆ 
ಡಬ್ಬಿಗಳು ಸೋರುವುದೇ ಕಾರಣ. ಆಹಾರ ಡಬ್ಬಿಗಳ ದ್ವಿಬಂಧ ಜೋಡಣೆಯು 
ಸಾಕಷ್ಟು ಬಿಗಿಯಾಗಿಲ್ಲದಿದ್ದಾಗ ಆಥವಾ ಡಬ್ಬಿಗಳನ್ನು ಉಗಿಹಂಡೆಗಳಲ್ಲಿ ಸಂಸ್ಕರಣ 
ಗೊಳಿಸಂವಾಗ ಒತ್ತಡಗಳು ಫಕ್ಕನೆ ಏರಿಳಿಯುವುದರಿಂದ, ಇಲ್ಲವೇ ದ್ವಿಬಂಧದ 
ಸಮಾಪಕ್ಕೆ ಪೆಟ್ಟು ತಗಲಿ, ದ್ವಿಬಂಧಗಳ ಮೂಲಕ ಸೋರುವಿಕೆಯುಂಟಾದೀತು. 
ಹೀಗಾದಾಗ ಡಬ್ಬಿಗಳನ್ನು ತಣಿಸುವ ಸಮಯದಲ್ಲಿ ಡಬ್ಬಿಗಳು ನೀರನ್ನು ಒಳಸೇದುವುದ 
ರಿಂದ, ಅದರಲ್ಲಿರಬಹುದಾದ ಅಣುಜೀವಿಗಳು ಡಬ್ಬಿಯನ್ನು ಪ್ರವೇಶಿಸಿ ಆಹಾರದಲ್ಲಿ 
ಬೆಳೆದು ಕೆಡುವಿಕೆಗೆ ಕಾರಣವಾಗುವುದು. ಸಾಮಾನ್ಯವಾಗಿ ಒಮ್ಮೆ ಸೋರಿದ ಡಬ್ಬಿ ಿಗಳಂ 
ತಮ್ಮಿಂದ ತಾವೇ ಮುಚ್ಚಿಕೊಂಡು, ಒಳಗೆ ಉತ್ಪನ್ನವಾದ ಅನಿಲಗಳ ಒತ್ತಡದಿಂದಾಗಿ 
ಊದಿಕೊಳ್ಳುತ್ತವೆ. ಇಂತಹ 'ಸೋರು ಕೆಡುವಿಕೆ'ಯ ಡಬ್ಬಿಗಳ ಆಹಾರದಲ್ಲಿ ಅನೇಕ 
ಜಾತಿಯ ಸೂಕ್ಷ್ಮಾಣುಜೀವಿಗಳು ಮಿಶ್ರವಾಗಿರುವುದು ಕಂಡುಬರುತ್ತವೆ. ಇವುಗಳಲ್ಲಿ 
ಬೀಜಾಣುಗಳನ್ನು ರಚಿಸುವಂತಹ ಬ್ಯಾಕ್ಟೀರಿಯಗಳ ಜೊತೆಗೆ ಬೀಜಾಣಂಗಳನ್ನು ರಚಿಸ 
ದಿರುವ ಆಲ್ಬ ಉಷ್ಣನಿರೋಧಕ ಶಕ್ತಿಯ ಅಣುಜೀವಿಗಳೂ ಇರುವುದನ್ನು ಕಾಣಬಹುದು. 
ಹೀಗೆ ಮಿಶ್ರಜಾತಿಯ ಅಣುಜೀವಿಗಳ ಅಸ್ತಿತ್ವವು ಡಬ್ಬಿಗಳು ಸೋರುವಿಕೆಯಿಂದ ಕೆಟ್ಟಿರು 
ವುದರ ನಿದರ್ಶನವಾಗಿದೆ. ಸಂಸ್ಕರಣಾನಂತರದಲ್ಲಿ ಆಹಾರ ಡಬ್ಬಿಗಳನ್ನು ತಣಿಸುವ 
ನೀರಿಗೆ ದಶಲಕ್ಷ ಭಾಗಗಳಲ್ಲಿ 4 ರಿಂದ? ರಷ್ಟು ಭಾಗ ಕ್ಲೋರಿನ್‌ ಉಪಯೋಗಿಸು 
ವುದರಿಂದ ಈ ಸಂಸ್ಕರಣಾನಂತರದ ಕೆಡುವಿಕೆಯನ್ನು ಬಹುಮಟ್ಟಿಗೆ ಕಡಮೆ ಮಾಡ 
ಬಹುದಂ, ನೀರಿನಿಂದ ತಣಿಸಂವ ಬದಲಾಗಿ ವಾಯುವಿನಲ್ಲಿರಿಸಿ ತಣಿಸಿದ ಆಹಾರ ಡಬ್ಬಿ 
ಗಳಲ್ಲಿ ಇಂತಹ ಕೆಡುವಿಕೆಯು ಬಹಳಷ್ಟು ಕಡವೆಂಯಿರುವುದಂ ತಿಳಿದುಬಂದಿದೆ. 


4) ಕೆಡುನಿಕೆಯ ಇತರೆ ಕಾರೆಣಗಳು: ಇನ್ನೂ ಅನೇಕ ಕಾರಣಗಳಿಂದ 
ಆಹಾರ ಡಬ್ಬಿಗಳು ಕೆಡುವುದು ಸಾಧ್ಯವಿದೆ. ಡಬ್ಬಿಗಳಿಗೆ ತಂಕ್ಕು ಹಿಡಿದಂ ಉಂಟಾಗಂವ 
ನಷ್ಟವು ಗಣನೀಯವಾಗಿದೆ. , ಇದು ಡಬ್ಬಿಗಳ ಮೇಲೆ ಹೊರ ವಾತಾವರಣದಿಂದಾಗುವ 
ಪರಿಣಾಮ. ಹೊರಮೈಯ ತವರದ ಅವರಣವು ಕಾರಣಾಂತರಗಳಿಂದ ಹಾಳಾಗಿದ್ದರೆ, 
ಅಂತಹ ಭಾಗಗಳು ಕೂಡಲೇ ತುಕ್ಕು ಹಿಡಿಯುವುವು. ಡಬ್ಬಿಗಳನ್ನು ಅಜಾಗರೂಕತೆ 
ಯಿಂದ ಎತ್ತಿಡುವುದು, ಅವುಗಳ ಮೇಲ್ಮೈಯಲ್ಲಿ ಗೀರು ಬೀಳಂವುದಕ್ಕೆ ಸಂದರ್ಭ 
ವನ್ನೊದಗಿಸಿ ಕೊಡುವುದಂ, ತುಕ್ಕು ಹಿಡಿದಿದ್ದ ಗಾಡಿಗಳು, ಚಾಲಕಗಳು ಮೊದಲಾದವು 


238 *ಕ್ಯಾನಿಂಗ್‌' ಆಹಾರ ಜೋಪಾಸನೆಯ ಒಂದು ಆಧುನಿಕ ವಿಧಾನ 


ಗಳ ಉಪಯೋಗ, ಡಬ್ಬಿಗಳ ಮೇಲ್ಮೈಯಲ್ಲಿ ಧೂಳು ಸಂಗ್ರಹವಾಗುವುದು, ಡಬ್ಬಿ 
ಗಳನ್ನು ಅತಿಯಾಗಿ ತಣಿಸಿ ಸಂಗ್ರಹಿಸಿಡುವುದು, ಸಂಗ್ರಹಾಲಯದಲ್ಲಿ ಅಧಿಕವಾದ 
ನೀರಿನ ಪಸೆಯಿರುವುದು, ಉಷ್ಣತಾಮಾನದಲ್ಲಿ ಆಗಾಗ ಏರಿಳಿತಗಳಾಗುವುದು, ಕೊರೆ 
ಯಯವ ಗುಣವುಳ್ಳ ಅಂಟಂಗಳನ್ನುಪಯೋಗಿಸಿ ಡಬ್ಬಿಗಳಿಗೆ ವಿವರಪತ್ರಗಳನ್ನು ಹಚ್ಚು 
ವುದು, ಡಬ್ಬಿಗಳಿಗೆ ಸಂಕೇತಾಕ್ಷರಗಳನ್ನೊತ್ತಾವಾಗ ಮಿತಿಮಾರಿ ಬಲವಾಗಿ ಆಳವಾದ 
ಅಚ್ಚೊತ್ತುವುದು - ಇವೆಲ್ಲ ತುಕ್ಕು ಹಿಡಿಯಲು ಕಾರಣವಾಗುತ್ತವೆ. ಸಮುದ್ರ ತೀರದ 
ಪ್ರದೇಶಗಳಲ್ಲೂ, ಹೆಚ್ಚು ಮಳೆ ಬೀಳುವ ಹಾಗೂ ವಾತಾವರಣದಲ್ಲಿ ಅಧಿಕ ಆರ್ದ್ರತೆ 
ಯಿರುವ ಪ್ರದೇಶಗಳಲ್ಲೂ, ಕೊರೆಯುವ ಅನಿಲಗಳು ಸುತ್ತಲಿನ ವಾಯುವಿನಲ್ಲಿರುವ 
ಸ್ಥಳಗಳಲ್ಲೂ ತುಕ್ಕು ಹಿಡಿಯುವುದನ್ನು ತಡೆಗಟ್ಟಲು ಬಹಳ ಎಚ್ಚರಿಕೆಯನ್ನು ವಹಿಸ 
ಬೇಕಾಗುತ್ತದೆ. ತವರದ ಹಾಳೆಗಳ ಡಬ್ಬಿಗಳನ್ನು ತುಕ್ಕು ಹಿಡಿಯದಂತೆ ರಕ್ಷಿಸುವುದು 
ಕಷ್ಟಸಾಧ್ಯ. | 


ಕೆಡುವಿಕೆಯ ಕಾರಣಗಳ ನಿರ್ಧಾರ; ಡಬ್ಬಿ ಜೋಪಾಸನೆಯ ವಿಧಾನ 
ಗಳನ್ನು ವೈಜ್ಞಾನಿಕ ತತ್ವಗಳ ಆಧಾರದ ಮೇಲೆ ನಿರ್ಧರಿಸಲ್ಪಟ್ಟ ಸಂಸ್ಕರಣಗಳ ಉಪ 
ಯೋಗದಿಂದ ರಚಿಸಿಕೊಳ್ಳುವುದು ಆರಂಭವಾದ ನಂತರ, ಕ್ಯಾನಿಂಗ್‌ ಕೈಗಾರಿಕೆಯಲ್ಲಿ 
ಡಬ್ಬಿಯ ಉತ್ಪನ್ನಗಳು ಕೆಡುವುದು ತೀರ ಕಡಮೆಯಾಗಿದೆ. ಆಧುನಿಕ ಸಂಶೋಧನೆಗಳು 
ಇತ್ತೀಚೆಗಿನ ದಶಕಗಳಲ್ಲಿ ಇಂತಹೆ ಸಂದರ್ಭಗಳನ್ನು ಅಪರೂಪ ಘಟನೆಗಳಾಗಿ ಮಾಡುವು 
ದರಲ್ಲಿ ಸಫಲವಾಗಿವೆ. ಆದರೂ ಸಹ ಕೆಲವೊಮ್ಮೆ ಕೆಡುವಿಕೆಯು ಸಂಭವಿಸಿದಾಗ 
ಉತ್ಪಾದಕರಿಗೆ ತುಂಬ ಕಷ್ಟನಷ್ಟಗಳುಂಟಾಗುವುವೆಂಬುದರಲ್ಲಿ ಸಂಶಯವಿಲ್ಲ. ಹೀಗಾ 
ದಾಗ, ಆಹಾರ ಡಬ್ಬಿಗಳ ಕೆಡುವಿಕೆಯ ಕಾರಣವನ್ನು ಕಂಡುಹಿಡಿದಂ ಅವುಗಳ ನಿವಾರಣೆಗೆ 
ಅವಶ್ಯವಿರುವ ಕ್ರವಂಗಳನ್ನು ತಡವಿಲ್ಲದೆ ಕೈಕೊಳ್ಳವುದು ಅನಿವಾರ್ಯ. ಈ ಕಾರ್ಯ 
ಕ್ರಮದ ಮುಖ್ಯ ಅಂಶಗಳಷ್ಟೆ ಇಲ್ಲಿ ಸಂಕ್ಷೇಪವಾಗಿ ಸಂಗ್ರ ಹಿಸಿಕೊಟ್ಟಿರುತ್ತದೆ. 


ಕೆಡುನಿಕೆಯ ಕಾರಣವನ್ನು ಪತ್ತೆ ಹಚ್ಚುವ ರೀತಿ: ಕೆಟ್ಟಿರುವ ಆಹಾರ 
ಡಬ್ಬಿಗಳನ್ನು ಪರೀಕ್ಷಿಸಿ, ಅವು ಕೆಡುವುದಕ್ಕೆ ಏನು ಕಾರಣವೆಂಬುದನ್ನು ಪತ್ತೆಹಚ್ಚುವ 
ಕಾರ್ಯವು ಕೆಲವೊಮ್ಮೆ ತಂಂಬ ಕ್ಲಿಷ್ಟವಾಗುವುದು ಸಾಧ್ಯವಿದೆ. ಕೆಲವು ಸಂದರ್ಭಗಳಲ್ಲಿ 
ಯಾವುದಾದರೂ ಒಂದೇ ವಿಶಿಷ್ಟ ಕಾರಣದಿಂದ ಕೆಡುವಿಕೆಯು ಸಂಭವಿಸಿದ್ದರೆ, ಆ ಕಾರಣ 
ವನ್ನು ಸುಲಭವಾಗಿ ತಿಳಿದುಕೊಳ್ಳಬಹುದು. ಆದರೆ ಒಂದಕ್ಕಿಂತ ಹೆಚ್ಚು ಕಾರಣಗಳಿಂದ 
ಕೆಡುವಿಕೆಯಂಂಟಾದಾಗ ಮೂಲ ಕಾರಣಗಳ ನಿರ್ಧಾರವನ್ನು ಬಹಳ ಎಚ್ಚರಿಕೆಯಿಂದಲೇ 
ಮಾಡಿಕೊಳ್ಳಬೇಕು. ಇದಕ್ಕೆ ಅವಶ್ಯಕವಾದ ಪರೀಕ್ಷೆಗಳನ್ನು ನಿರ್ದಿಷ್ಟ ಹಾಗೂ ವ್ಯವ 
ಸ್ಥಿತ ರೀತಿಯಲ್ಲಿ ನಡೆಯಿಸಬೇಕು. ಈ ಪರೀಕ್ಷೆಯು ಕೆಟ್ಟಿರುವ ಡಬ್ಬಿಗಳಿಗಷ್ಟೆ ಅಲ್ಲದೆ, 
ಅದೇ ದಿನ ತಯಾರಿಸಲ್ಪಟ್ಟ ಕೆಡದಿರುವ ಡಬ್ಬಿಗಳ ಮೇಲೆಯೂ ನಡೆಯಿಸಲ್ಪಡ 
ಬೇಕಾಗುತ್ತದೆ. ಅಲ್ಲದೆ, ಕೆಟ್ಟ ಡಬ್ಬಿಗಳ ಉತ್ಪಾದನೆಯ ದಿನದ ಸ್ಥಿತಿಗತಿಗಳ ದಾಖಲೆ 


ಚಬ್ಬಿಯ ಆಹಾರಗಳ ಬದಲಾವಣೆಗಳು ಮತ್ತು ಕೆಡುವಿಕೆ 239 


ಗಳನ್ನೂ ಪರಿಶೀಲಿಸಬೇಕು. ಅಂದಿನ ಮೂಲ ಆಹಾರ ವಸ್ತುಗಳ ಗಂಣಲಕ್ಷಣಗಳಂ, 
ಸಂಸ್ಕರಣ ಕಾಲದಲ್ಲಿ ನೆರವೇರಿಸಿದ ಕಾರ್ಯಕ್ರಮದ ವಿವರಗಳಂ, ಉಪಯೋಗಿಸಿದ 
ನೀರಿನ ಶುದ್ಧತೆ-ಹೀಗೆ ಎಲ್ಲ ವಿವರಗಳನ್ನೂ ಸಂಗ್ರಹಿಸಿಕೊಂಡು, ಆಹಾರ ಡಬ್ಬಿಗಳ 
ಮೇಲೆ ನಡೆಯಿಸಿದ ಪರೀಕ್ಷೆಗಳ ಫಲಿತಾಂಶಗಳನ್ನು ಈ ವಿವರಣೆಗಳೊಂದಿಗೆ ಹೊಂದಿಸಿ 
ನೋಡಬೇಕು. ಫಲಿತಾಂಶಗಳ ಆಧಾರದ ಮೇಲಿಂದ ಮೂಲ ಕಾರಣವನ್ನು ಅನುಮೋ 
ಯಿಸುವಾಗಲಂತೂ ತುಂಬ ಎಚ್ಚರಿಕೆಯಿಂದ ಮುಂದುವರಿಯಬೇಕಾಗುತ್ತದೆ. 


ಡಬ್ಬಿಯ ಆಹಾರಗಳ ಪರೀಕ್ಷೆ: ಕೆಟ್ಟಿರುವ ಡಬ್ಬಿಗಳನ್ನು ಈ ಕೆಳಗಿನ 
ಪರೀಕ್ಷೆಗಳಿಗೆ ಸರಿಪಡಿಸುವುದು ಅಗತ್ಯವಿದೆ- 


1) ಡಬ್ಬಿಗಳ ಹೊರನೋಟದ ಪರೀಕ್ಷೆ: ಡಬ್ಬಿಗಳ ಕೊನೆಗಳು ಉಬ್ಬಿ 
ವೆಯೋ, ಉಬ್ಬಿದರೆ ಯಾವ ಸ್ಥಿತಿಯಲ್ಲಿವೆ, ಡಬ್ಬಿಯ ದ್ವಿಬಂಧಗಳು ತೃಪ್ತಿಕರವಾಗಿ 
ಕಾಣಿಸುವುವೋ ಅಥವಾ ಅವುಗಳಲ್ಲೇನಾದರೂ ಕುಂದು ಕಂಡು ಬರುವುದೋ, ಡಬ್ಬಿಗೆ 
ಎಲ್ಲಿಯಾದರೂ ಪೆಟ್ಟು ತಗಲಿದೆಯೋ, ಅದರಲ್ಲಿ ಸೋರುವಿಕೆಯ ಸೂಚನೆಯೇನಾದರೂ 
ತೋರುವುದೋ ಎಂಬ ಎಲ್ಲ ವಿವರಗಳನ್ನೂ ಪರೀಕ್ಷಿಸಿ ಬರೆದಿಟ್ಟುಕೊಳ್ಳಬೇಕು. 


2) ಡಬ್ಬಿಯ ಶಿರಾನಕಾಶದಲ್ಲಿರುನ ಅನಿಲಗಳ ಪೆರೀಸ್ಷೆ: ಶಿರಾವಕಾಶದ 
ಅನಿಲವನ್ನು "ಗ್ಯಾಸ್‌ ಕ್ರೊಮೆಟೊಗ್ರಾಫ್‌'ನಿಂದಾಗಲಿ ಬೇರೆ ವಿಧಾನಗಳಿಂದಾಗಲಿ 
ವಿಶ್ಲೇಷಿಸಿ, ಅವುಗಳಲ್ಲಿ ಯಾವ ಯಾವ ಅನಿಲಗಳು ಎಷ್ಟೆಷ್ಟಿವೆಯೆಂ`ಬುಡನ್ನು ನಿರ್ಧರಿಸ 
ಬೇಕು. ಅನಿಲಗಳ ದಾಮಾಶೆಯು ಕೆಡುವಿಕೆಯ ಕಾರಣ ನಿರ್ಧಾರಕ್ಕೆ ಸಹಾಯಕ 
ವಾಗುತ್ತದೆ. 


3) ಸೂಕ್ಸ್ಟ್ಮಾಣುಜೈವಿಕ ಪರೀಕ್ಷೆ: ಕೆಟ್ಟ ಡಬ್ಬಿಗಳೊಳಗಿನ ಆಹಾರದ 
ಸ್ವಲ್ಪ ಭಾಗವನ್ನು ಸಂಕರ ರಹಿತ ರೀತಿಯಲ್ಲಿ ತೆಗೆದುಕೊಂಡು, ಸೂಕ್ಷ್ಮದರ್ಶಕದಿಂದಲೂ, 
ಇತರ ರೀತಿಗಳಿಂದಲೂ ಪರೀಕ್ಷಿಸಬೇಕು. ಡಬ್ಬಿಯ ಆಹಾರದಲ್ಲಿರುವ ಅಣುಜೀವಿಗಳ 
ಸಂಪೂರ್ಣ ನಿರ್ಧಾರವು ತಂಂಬ ಕಾಲ ತೆಗೆದುಕೊಳ್ಳುವುದರಿಂದ, ಅವಶ್ಯವಿರುವ ಮುಖ್ಯ 
ಪರೀಕ್ಷೆಗಳನ್ನಷ್ಟೆ ಮೊದಲಾಗಿ ಮಾಡಿಕೊಂಡು, ಅವು ಒಂದೇ ಜಾತಿಯವೊ, ಮಿಶ್ಚಜಾತಿ 
ಯವೊ, ಬೀಜಾಣುರಚಕಗಳೋ ಅಲ್ಲವೋ, ವಧ್ಮಮೋಷ್ಣಜೀವಿಗಳೋ, ಉನ್ನತೋಷ್ಣ 
ಜೀವಿಗಳೋ, ವಾಯ್ವಣುಜೀವಿಗಳೊ, ಅವಾಯ್ದಣು ಜೀವಿಗಳೊ, ಅನಿಲೋತ್ಪಾದಕ 
ಗಳೋ ಅಲ್ಲವೋ-ಎಂಬ ಅಂಶಗಳನ್ನು ನಿರ್ಧರಿಸಿಕೊಳ್ಳತಕ್ಕದ್ದು. ಈ ಪರೀಕ್ಷೆಗಳ 
ಆಧಾರದಿಂದ ಕೆಡುವಿಕೆಗೆ ಕಾರಣವಾದ ಅಣುಜೀವಿಗಳ ಸ್ಕೂಲ ಗುಣನಿರ್ಣಯವನ್ನು 
ಮಾಡಬಹುದಾಗುತ್ತದೆ. ಇನ್ನೂ ಹೆಚ್ಚಿನ ಪರೀಕ್ಷೆ ಅಗತ್ಯವೆಂದು ಕಂಡು ಬಂದಲ್ಲಿ 
ಅಂಥವುಗಳ ಬಗ್ಗೆ, ಡಬ್ಬಿಗಳಿಂದ ಪಡೆದ ಅಣಂಜೀವಿಗಳ ಮಾದರಿಗಳನ್ನು ರಕ್ಷಿಸಿ ಇಟ್ಟು 


240 ಕ್ಯಾನಿಂಗ್‌” ಆಹಾರ ಜೋಪಾಸನೆಯ ಒಂದು ಅಧುನಿಕ ವಿಧಾನ 


ಕೊಳ ಬೇಕು. ಕೆಡುವಿಕೆಯು ಸ ಸೂಕ್ಷ್ಮಾಣುಜೀವಿಗಳಿಂದ ಉಂಟಾಗಿದ್ದ ರೆ, ಅವುಗಳ ಗುಣ 
ಲಕ್ಷಣಗಳ ನಿರ್ಧಾರವು ಅತ್ಯಂತ ಪ್ರಾಮುಖ್ಯವಾಗುತ್ತದೆ. ಈ “ಕೆಲಸಕ್ಕೆ ಯೋಗ್ಯ 
ತರಬೇತಿ ಪಡೆದ ತಂತ್ರಜ್ಞರೂ, ಪ್ರಯೋಗಗಳಿಗೆ ಬೇಕಾದ ಉಪಕರಣಗಳೂ ಅವಶ್ಯ 
ಇವೆ. 


4) ಡಬ್ಬಿಯೊಳಗಿನ ಆಹಾರದ ಸರೀಸ್ಷೆ: ಡಬ್ಬಿಗಳನ್ನು ಪೂರ್ತಿ ತೆರೆದಂ 
ಒಳಗಿನ ಆಹಾರದ "ಧನ, ದ್ರವ ಅಂಶಗಳ ಲಕ್ಷಣಗಳನ್ನು ನಿರ್ಧ “ರಿಸಬೇಕು. ಘನ ಭಾಗ 
ಗಳು ಗಟ್ಟಿಯಾಗಿವೆಯೋ, ಮೃದುವಾಗಿವೆಯೋ, ಬಣ್ಣ ಕೆಟ್ಟಿರುವುವೋ, ದುರ್ವಾಸನೆ 
ಯಿಂದ ಕೂಡಿವೆಯೋ, ದ್ರವ ಭಾಗಗಳು ಕದಡಿಹೋಗಿವೆಯೋ, ಇವುಗಳ 1 ಮೌಲ್ಯ 
ವೆಷ್ಟು ಎಂಬ ವಿಚಾರವನ್ನು ಪರೀಕ್ಷಿಸಿ ತಿಳಿದುಕೊಳ್ಳ ಬೇಕು. ಕೆಟ್ಟಿರುವ ಡಬ್ಬಿಗಳ 
ಪರಿ ರುಚಿಯನ್ನು ಸರ್ವಥಾ ತಿಂದು ಸೋಡದ, 


5) ಡಬ್ಬಿಯ ಒಳಮೈಯ ಪರೀಕ್ಷೆ: ಡಬ್ಬಿಗಳನ್ನು ಖಾಲಿ ಮಾಡಿ, 
ತೊಳೆದ, ಒಳಮೈಯು ವಿವರ್ಣವಾಗಿದೆಯೋ, ಲೇಪದ ಆವರಣವು ಸುಲಿದಿದೆಯೋ, 
ತವರ, ಕಬ್ಬಿಣಗಳು ಕೊರೆಯಲ್ಪಟ್ಟೆವೆಯೋ ಹೇಗೆ ಎಂಬುದನ್ನು ಪರಿಶೀಲಿಸಬೇಕು. 
ಕೊರೆತ ಅಥವಾ ವಿವರ್ಣತೆಯಿದ್ದರೆ, ಅವು ಯಾವ ಭಾಗಗಳಲ್ಲಿ ಅತಿಯಾಗಿವೆಯೆಂಬು 
ದನ್ನು ನೋಡಿ ಬರೆದಿಟ್ಟುಕೊಳ್ಳಬೇಕು. 


6) ದ್ವಿಬಂಧದ ಪರೀಕ್ಷೆ: ಕೆಡುವಿಕೆಯ ಕಾರಣವನ್ನು ನಿರ್ಧರಿಸಲು 
ಸಹಾಯಕವಾಗುವ ಅಂಶಗಳಲ್ಲಿ ಡಬ್ಬಿಗಳ ದ್ವಿಬಂಧದ ಸ್ಥಿತಿಯ ಪರಿಶೀಲನೆಯೂ 
ಮುಖ್ಯವಾದುದೇ. ಈ ಪರೀಕ್ಷೆಯಲ್ಲಿ ಕೆಟ್ಟ ಡಬ್ಬಿಗಳ ಜೊತೆಯಲ್ಲಿ ಕೆಡದಿರುವ ಆದರೆ 
ಅದೇ ಸಂಕೇತಾಕ್ಷರಗಳಿರುವ ಡಬ್ಬಿಗಳನ್ನೂ ಸೇರಿಸಿಕೊಂಡು ಹೋಲಿಸುವುದು ಅಗತ್ಯ. 
ಡಬ್ಬಿಗಳ ಮೇಲಿನ ಮತ್ತು ತಳಭಾಗದ ಎರಡೂ ಕೊನೆಗಳ ದ್ವಿಬಂಧಗಳನ್ನು ಪರೀಕ್ಷೆಗೆ 
ಗುರಿಪಡಿಸಬೇಕಾಗಂತ್ತದೆ. ದ್ವಿಬಂಧಗಳ ಹೊರನೋಟ, ಒಳನೋಟ, ಹೊರ ಅಳತೆ, ಒಳ 
ಅಳತೆಗಳನ್ನೂ, ಪರಸ್ಪರ ಅಕ್ರಮಣಾಂತರದ ಶೇಕಡಾಮಾನವನ್ನೂ, ನೆರಿಗೆಗಳನ್ನೂ ಪರಿ 
ಶೀಲಿಸುವುದಲ್ಲದೆ, ದ್ವಿಬಂಧಕ್ಕೆ ಸಂಬಂಧಿಸಿದ ವಿಕೃತಿಗಳೇನಾದರೂ ಕಂಡುಬಂದಲ್ಲಿ ಅವು 
ಗಳನ್ನೂ ಗುರುತಿಸಿಟ್ಟುಕೊಳ್ಳಬೇಕು. 


7) ಇತರ ಹರೀಕ್ಷೆಗಳು: ಡಬ್ಬಿಯಲ್ಲಿನ ಆಹಾರದ ಒಟ್ಟು ನಿವ್ವಳ ತೂಕ, 
ಘನ ದ್ರವ ಭಾಗಗಳ ನಿಷ್ಪತ್ತಿ, ಉಬ್ಬಿ )ಲ್ಲದ ಡಬ್ಬಿಗಳ ನಿರ್ವಾತ, ಡಬಿ ) ಗಳ ಶಿರಾವಕಾಶದ 
ಅಳತೆಗಳು, ಅನೇಕ ಬಾರಿ ಉಪಯುಕ್ತವಾಗುತ್ತವೆ. ಇವಲ್ಲದೆ ಡಬ್ಬಿಯ ದೇಹ 
ಭಾಗದ ಪಾಶ ರ್ಕ ಬಂಧ ಡಬ್ಬಿ ಸಿಯ ಹೊರಭಾಗದಲ್ಲಿರಬಹುದಾದ ತುಕ್ಕು ಹಿಡಿದ ಪ್ರದೇಶ 
ಗಳು, ಇತ್ಯಾದಿಯಾದ ಎಲ್ಲ ವಿವರಗಳನ್ನೂ ಪರೀಕ್ಷಿಸಿ ಕಲೆಹಾಕಬೇಕು. 


ಡಬ್ಬಿಯ ಆಹಾರಗಳ ಬದಲಾವಣೆಗಳು ಮತ್ತು ಕೆಡುವಿಕೆ 241 


ಫಲಿತಾಂಶಗಳ ನರದಿ: ಮೇಲೆ ಹೇಳಿದ ಎಲ್ಲ ಪರೀಕ್ಷೆಗಳನ್ನು ನಡೆಸಿ 
ಅವುಗಳ ಫಲಿತಾಂಶಗಳನ್ನು ಪಟ್ಟೆಯ ರೂಪದಲ್ಲಿಯಾಗಲಿ ಇತರ ಯಾವುದಾದರೂ 
ಅನುಕೂಲವಾದ ರೀತಿಯಲ್ಲಾಗಲಿ ವರದಿ ಮಾಡಬೇಕು. ಈ ವರದಿಯಲ್ಲಿ, 
ಕೆಡುವಿಕೆಯು ಸಂಭವಿಸಿದ ಡಬ್ಬಿಯ ಆಹಾರದ ಉತ್ಪಾದನೆಯ ಇತಿಹಾಸವೂ, ಎಲ್ಲ 
ಪರೀಕ್ಷೆಗಳ ವಿವರಗಳೂ, ಅವುಗಳನ್ನಾಧರಿಸಿ ಪತ್ತೆ ಹಚ್ಚಿದ ಕಾರಣಗಳ ಸಾರಾಂಶವೂ 
ಉಪಯುಕ್ತವಾದ ರೀತಿಯಲ್ಲಿ ಅಳವಡಿಸಲ್ಪಟ್ಟಿರಬೇಕು. ಕೆಳಗಿನ ಕೋಷ್ಟಕ 15-1 
ಇಂತಹ ಒಂದು ವರದಿಯ ಉದಾಹರಣೆಯಾಗಿದೆ. 
ಕೋಷ್ಟಕ 15-1 
ಡಬ್ಬಿಯ ಆಹಾರದ ಕೆಡುವಿಕೆಯ ಕಾರಣ ನಿರ್ಧಾರದ ವರದಿ 
1. ಉತ್ಪಾದನೆಯ ಇತಿಹಾಸ: 
a) ಡಬ್ಬಿಯ ಅಹಾರದ ಹೆಸರು 
1) ಸಂಜ್ಞ್ಯಾಕ್ಷರ ಸಂಕೇತ 


Ne 











€) ಉತ್ಪಾದಕರು 
d) ಡಬ್ಬಿಯ ಗಾತ್ರ, ತೂಕ ಇತ್ಯಾದಿ 
€) ಇತರ ಅಂಶಗಳಂ 
2. ಪರೀಕ್ಷೆಗಳ ಫಲಿತಾಂಶಗಳು (ದಿನಾಂಕ: ' ) 
ಪರೀಕ್ಷಿಸಲ್ಪ ಡಬ್ಬಿಯ | ಆಹಾರದ | ದ್ವಿಬಂಧ | ಶಿರಾವಕಾಶದ | ಸೂಕ್ಷ್ಮಾಣು ಜೈವಿಕ , 
ಡಬ್ಬಿಯ ಸಂಖ್ಯೆ |ಸ್ಥಿತಿಗತಿಗಳು| ಲಕ್ಷಣಗಳು | ಪರೀಕ್ಷೆ | ಅನಿಲಗಳು ಪರೀಕ್ಷೆಗಳು 
3. ಅನುಮೇಯ 
ಪರೀಕ್ಷಕರ ಸಹಿ 
ತಾರೀಕು 


ಮುಂದಿನ ಕಾರ್ಯಕ್ರಮ: ಪರೀಕ್ಷೆಯ ವರದಿಯನ್ನು ಕಾರ್ಬಾನೆಯ 
ಆಡಳಿತ ವರ್ಗದವರು ಪರಿಶೀಲಿಸಿ, ಡಬ್ಬಿಯ ಆಹಾರಗಳು ಕೆಡುವುದಕ್ಕೆ ಮೂಲ 
ಕಾರಣವನ್ನು ನಿವಾರಿಸುವ ಉಪಾಯವನ್ನು ಕೈಗೊಳ್ಳಬೇಕು. ಈ ಮಧ್ಯೆ ಉತ್ಪಾದನೆ 
ಯನ್ನೇ ನಿಲ್ಲಿಸಬೇಕಾಗಲೂಬಹುದಂ. ಇದರಿಂದಾಗಬಹುದಾದ ಕಷ್ಟನಷ್ಟಗಳನ್ನು 
ಅನುಭವಿಸುವ ಬದಲು, ಕೆಡುವಿಕೆಯು ಉಂಟಾಗದಂತೆ ಮೊದಲೇ ಸಾಕಷ್ಟು ಎಚ್ಚರಿಕೆ 
ವಹಿಸುವುದು ಉತ್ತಮ. 


\ 


16 


4 


ಕ | . ಅಧ್ಯಾಯ 16 ಗ 
ಡಬ್ಬಿಯ ಆಹಾರಗಳ ಪರೀಕ್ಷೆ ಮತ್ತು ಗುಜನಿಯಂತ್ರ ೪ ' 


ಎಲ್ಲ ಕೈಗಾರಿಕೆಗಳಲ್ಲೂ ಉತ್ಪನ್ನದ ಗುಣಗಳಂ ದೀರ್ಫ ಕಾಲದ ಸಫಲತೆಗೆ 
ಕಾರಣವಾಗುತ್ತವೆ. ಆಹಾರ ಜೋಪಾಸನೆಗೆ ಸಂಬಂಧಿಸಿದ "ಕ್ಯಾನಿಂಗ್‌' ನಂತಹ 
ಸಂಸ್ಕರಣ ಕೈಗಾರಿಕೆಗಳಲ್ಲಂತೂ ಈ ವಿಚಾರವು ಅತ್ಯಂತ ಪ್ರಾವುಖ್ಯವಾದವು. ಡಬ್ಬಿಯ 
ಆಹಾರಗಳು ಉತ್ತಮ ಗುಣವುಳ್ಳವುಗಳಾಗಿರಬೇಕು ಮಾತ್ರವಲ್ಲ, ಯಾವಾಗಲೂ ಒಂದೇ 
ಮಟ್ಟದ, ಅಂದರೆ, ಕಾಲಕಾಲಕ್ಕೆ ವ್ಯತ್ಯಾಸವಿಲ್ಲದ ಏಕಪ್ರಕಾರವಾದ ಗುಣವುಳ್ಳವು 
ಗಳಾಗಿರುವುದು ಅಗತ್ಯ. ಒಮ್ಮೊಮ್ಮೆ ಅಶಿ ವಿಶೇಷ ಗುಣಗಳಿಂದ ಕೂಡಿದ ಡಬ್ಬಿಯ 
ಆಹಾರಗಳನ್ನೊದಗಿಸಿಕೊಟ್ಟು ಇನ್ನೊಮ್ಮೆ ಸಾಧಾರಣವಾದವುಗಳನ್ನೊದಗಿಸಿದಾಗ 
ಗಿರಾಕಿಗಳಲ್ಲಿ ಅತೃಪ್ತಿಯುಂಟಾಗುವುದಂ ಸಹಜ. ಉತ್ಪನ್ನಗಳು ಏಕಪ್ಪಕಾರವಾಗಿರು 
ವಂತೆ ಕಾಯ್ದುಕೊಳ ಲು, ಅವುಗಳ ತಯಾರಕರು ದೈನಂದಿನ ಉತ್ಪನ್ನಗಳ ಪರೀಕ್ಷೆ 
ಯನ್ನೂ ನಡೆಯಿಸಿ ಅವುಗಳ ಆಧಾರದ ಮೇಲೆ ಗುಣನಿಯಂತ್ಸಣಕ್ಕೆ ಬೇಕಾದ ಕಾರ್ಯ 
ಕ್ರಮವನ್ನು ರಚಿಸಿಕೊಳ್ಳಬೇಕು. ಉತ್ಪನ್ನಗಳ ಪರೀಕ್ಷೆ ಮತ್ತು ಗುಣನಿಯಂತ್ರಣಗಳು 
ಉತ್ಪಾದನೆಯ ಒಂದು ಅಂಗವೆಂದೇ ಭಾವಿಸಬಹುದು. 


ಪರೀಕ್ಷೆಯ ಉದ್ದೇಶಗಳು: ಡಬ್ಬಿಯ ಆಹಾರಗಳನ್ನು ವಿವಿಧ ಉದ್ದೇಶ 
ಗಳಿಗಾಗಿ ಪರೀಕ್ಷೆಸುವುದಿದೆ. ಇವೆಲ್ಲವನ್ನು ಮುಖ್ಯ ನಾಲ್ಕು ವಿಧದವುಗಳಾಗಿ ವಿಂಗಡಿಸಿ 
ಹೇಳಬಹುದು. ಅವು ಯಾವುವೆಂದರೆ. (1) ದೈನಂದಿನ ಉತ್ಪನ್ನಗಳು ಸ್ವೀಕೃತ 
ವಾಗುವುವೊ ಇಲ್ಲವೊ ಎಂಬುದನ್ನು ನಿರ್ಧರಿಸುವುದು, (2) ಡಬ್ಬಿಯ ಆಹಾರಗಳು 
ಯಾವ ಮಟ್ಟದ ಗುಣವುಳ್ಳವುಗಳಂದು ನಿಶ್ಚಯಿಸುವುದಂ, (3) ಉತ್ಪನ್ನಗಳ ಗಂಣವು 
ಹೆಚ್ಚು ಕಡಮೆಯಾಗದಂತೆ ಅವುಗಳ ಗಂಣನಿಯಂತ್ರಣಕ್ಕಾಗಿ ಪರೀಕ್ಷಿಸುವುದು ಮತ್ತೂ 
ಈ ಪರೀಕ್ಷೆಯ ಆಧಾರದಿಂದ ಉತ್ಪಾದನೆಯಲ್ಲಿ ಬೇಕಾದ ಬದಲಾವಣೆಯನ್ನು ಮಾಡಿ 
ಕೊಳ್ಳುವುದು ವಂತ್ತು (4) ಡಬ್ಬಿಯ ಆಹಾರಗಳಿಗೆ ಸಂಬಂಧಪಟ್ಟ ವಿಚಾರಗಳ 
ಮೇಲೆ ಸಂಶೋಧನೆ ನಡೆಯಿಸಂವುದು. 


ಇವುಗಳಲ್ಲಿ ಮೊದಲನೆಯ ಉದ್ದೇಶವು ಆತಿ ಸರಳವಾದುದು. ಪ್ರತಿಯೊಂದು 
ಜಾತಿಯ ಡಬ್ಬಿಯ ಆಹಾರಗಳ ಗುಣಲಕ್ಷಣಗಳಿಗೆ ನಿಯೋಜಿತವಾದೆ ಕನಿಷ್ಠ ವಿಂಶಿಯ 
ಆದರ್ಶಗಳಿರುತ್ತವೆ. ಪರೀಕ್ಷಿಸಲ್ಪಡುವ ಉತ್ಪನ್ನದ ಗುಣಗಳು ಈ ಕನಿಷ್ಠ ಮಿತಿಗಿಂತ 
ಮೇಲ್ಮಟ್ಟ ಶದವುಗಳಾಗಿದ್ದರೆ ಅವು ಸಿ ೀಕೃತವೆಂತಲೂ, ಇಲ್ಲವಾದರೆ ಅಸ್ವೀಕೃತವೆಂತಲೂ 


ಡಬ್ಬಿಯ ಆಹಾರಗಳ ಪರೀಕ್ಷೆ ಮತ್ತು ಗುಣನಿಯಂತ್ರಣ 243 


ನಿರ್ಧರಿಸಲ್ಪಡುತ್ತದೆ. ಎರಡನೆಯ ಉದ್ದೇಶಕ್ಕಾಗಿ, ನಡೆಯಿಸುವ ಪರೀಕ್ಷೆಯು 
ಮೊದಲನೆಯದಕ್ಕಿಂತ ಸ್ವಲ್ಪ ಹೆಚ್ಚು ಸಂಕೀರ್ಣವಾಗಿರುತ್ತದೆ. ಡಬ್ಬಿಯ ಆಹಾರಗಳಲ್ಲಿ 
ಕೆಲವು ಮುಖ್ಯ ಗುಣಲಕ್ಷಣಗಳನ್ನು ಪ್ರತ್ಯೇಕ ಪ್ರತ್ಯೇಕವಾಗಿ ತುಲನೆ ಮಾಡಿ ಅಂಕೆ 
ಗಳನ್ನು ಕೊಟ್ಟು ಒಟ್ಟಾರೆ ಫಲಿತಾಂಶಕ್ಕನುಸಾರವಾಗಿ ಈ ಆಹಾರವು ಉತ್ತಮ, 
ಮಾಧ್ಯಮ ಅಥವಾ ಆಧಮ ವರ್ಗದ್ದೆಂದು ನಿಶ್ಚಯಿಸುವುದು, ಈ ಪರೀಕ್ಷೆಯ ಉದ್ದೇಶ 
ವಾಗಿದೆ. ಅನೇಕ ಡಬ್ಬಿಯ ಆಹಾರಗಳು ಎರಡು ಅಥವಾ ಮೂರು ವರ್ಗಗಳಾಗಿ 
ವಿಂಗಡಿಸಲ್ಪಟ್ಟೇ ಮಾರಲ್ಪಡುತ್ತವೆ. ಈ ವರ್ಗಗಳಿಗೆ ಅನುಸಾರವಾಗಿ ಅವುಗಳ ಬೆಲೆ 
ಯಲ್ಲಿಯೂ ವ್ಯತ್ಯಾಸವಿರುತ್ತದೆ. ಗುಣನಿಯಂತ್ರಣಕ್ಕಾಗಿಯೂ, ಅನ್ವೇಷಣೆಗಾಗಿಯೂ 
ನಡೆಯಿಸಲ್ಪಡುವ ಪರೀಕ್ಷೆಗಳು ಇನ್ನೂ ಸೂಕ್ಷ್ಮವಾಗಿರುತ್ತವೆ. ಇವೆರಡೂ ಉತ್ಪಾದಕ 
ರಿಂದಲೇ ನಡೆಯಿಸಲ್ಪಡುವಂಥವು. ಮೊದಲಿನ ಎರಡು ರೀತಿಯ ಪರೀಕ್ಷೆಗಳನ್ನು 
ಸರಕಾರದ ಇಲಾಖೆಗಳಾಗಲಿ, ಸರಕಾರದಿಂದ ನಿಯೋಜಿಸಲ್ಪಟ್ಟ ಕೆ ಅಧಿಕಾರಿಗಳಾಗಲಿ 
ನಡೆಯಿಸಬಹುದು, ವಿದೇಶಗಳಿಗೆ ನಿರ್ಯಾತಕ್ಕಾಗಿ ಉತ್ಪಾದಿಸುವ ಅಹಾರಗಳನ್ನೂ 
ಪರೀಕ್ಷಿಸುವ ಕಾರ್ಯಕ್ಕಾಗಿ ಭಾರತದಲ್ಲಿ "ಎಕ್ಸ್‌ ಪೋರ್ಟ್‌ ಇನ್ಸ್‌ ಪೆಕ್ಕನ್‌ ಏಜೆನ್ಸಿ' ಎಂಬ 
ಸಂಸ್ಥೆಯಿದೆ. 


ಡಬ್ಬಿಯ ಆಹಾರಗಳ ಪರೀಕ್ಷಾ ವಿಧಾನ: ಉತ್ಪಾದಿಸಿದ ಡಬ್ಬಿಯ 
ಆಹಾರಗಳನ್ನು ಮಾರುಕಟ್ಟೆ ಗೆ ಕಳುಹಿಸುವ ಮೊದಲು ತಯಾರಕರೇ ಅವುಗಳ ಗುಣ 
ಧರ್ಮಗಳನ್ನು ತಿಳಿದಂಕೊಂಡು, ಅವು ಮಾರುಕಟ್ಟೆಗೆ ಹೋಗಲು ಯೋಗ್ಯವಾಗಿವೆಯೆಂದಂ 
ನಿಶ್ಚಯಿಸಿಕೊಳ್ಳಬೇಕು. ಇದಕ್ಕಾಗಿ ಆಂತರಿಕ ಪರೀಕ್ಷೆಗಳನ್ನು ನಡೆಯಿಸುವರು. ಸರ 
ಕಾರದ ಅಥವಾ ನಿರ್ಯಾತ ಪರೀಕ್ಷಕರು ನಡೆಯಿಸುವ ಪರೀಕ್ಷೆಯ ವಿಧಾನವನ್ನೇ ತಯಾರ 
ಕರೂ ಅನುಸರಿಸುವುದರಿಂದ ಮುಂದೆ ಉಂಟಾಗಬಹುದಾದ ಅಡೆತಡೆಗಳನ್ನು ನಿವಾರಿಸಿ 
ಕೊಳ್ಳುವುದು ಸಾಧ್ಯವಾಗುತ್ತದೆ. ಪರೀಕ್ಷಾ ವಿಧಾನವು ಪರೀಕ್ಷೆಯ ಉದ್ದೇಶದ 
ಮೇಲೂ, ಪರೀಕ್ಷೆಗೆ ಗುರಿಪಡಿಸಲಾಗುವ ಡಬ್ಬಿಯ ಆಹಾರದ ವರ್ಗದ ಮೇಲೆಯೂ 
ಹೊಂದಿಕೊಂಡಿರುತ್ತದೆ. ಹೆಚ್ಚಿನ ಎಲ್ಲ ಡಬ್ಬಿಯ ಆಹಾರಗಳಿಗೆ ಅನ್ವಯಿಸುವ ಪರೀಕ್ಷಾ 
ವಿಧಾನದ ಮುಖ್ಯ ಹೆಜ್ಜೆಗಳನ್ನು ಇಲ್ಲಿ ಸಂಕ್ಷೇಪವಾಗಿ ಕೊಡಲಾಗಿದೆ. 


ಡಬ್ಬಿಯ ಆಹಾರಗಳನ್ನು ಪರೀಕ್ಷಿಸುವಾಗ ಅವುಗಳ ಅನೇಕ ಗುಣಲಕ್ಷಣಗಳನ್ನು 
ಪರಿಶೀಲಿಸಬೇಕಾಗಂತ್ರದೆ. ಡಬ್ಬಿಯ ಹೊರ ಲಕ್ಷಣಗಳಾದ ಒಟ್ಟು ತೂಕ, ದ್ವಿಬಂಧದ 
ಹೊರನೋಟ, ಡಬ್ಬಿಗಳ ಕೊನೆಗಳ ಸ್ಥಿತಿ, ಹೊರಮೈಯಲ್ಲಿರಬಹುದಾದ ಪೆಟ್ಟು ತಗಲಿದ 
ಭಾಗಗಳಂ, ತುಕ್ಕು ಮೊದಲಾದವುಗಳನ್ನು ಡಬ್ಬಿಯನ್ನೊಡೆಯದೇ ತಿಳಿದುಕೊಳ್ಳ 
ಬಹುದು. ಆದರೆ, ಡಬ್ಬಿಗಳ ನಿರ್ವಾತ, ಶಿರಾವಕಾಶ, ಘನ, ದ್ರವ ಭಾಗಗಳ ರೂಪ, 
ಸ್ಥಿತಿ, ಬಣ್ಣ, ವಾಸನೆ, ರುಚಿ ಮೊದಲಾದವುಗಳನ್ನು ತುಲನೆ ಮಾಡಲು ಡಬ್ಬಿಯನ್ನು 
ತೆರೆದೇ ನೋಡಬೇಕಾಗಂತ್ತದೆ, ಒಮ್ಮೆ ತೆರೆಯಲ್ಪಟ್ಟ ಡಬ್ಬಿಯು ನಾಶವಾದಂತೆಯೇ. 


244 ` "ಕ್ಯಾನಿಂಗ್‌ ಆಹಾರ ಜೋಪಾಸನೆಯ ಒಂದು ಆಧುನಿಕ ವಿಧಾನ 


ಆದಂದರಿಂದ ಡಬ್ಬಿಯ ಆಹಾರಗಳ ಹೆಚ್ಚಿನ ಪರೀಕ್ಷೆಗಳು ವಿನಾಶಕಾರೀ ಪರೀಕ್ಷೆಗಳೇ 
ಆಗಂತ್ತವೆ. ಈ ಕಾರಣದಿಂದಾಗಿ ಉತ್ಪಾದನೆಯಾದ ಎಲ್ಲ ಡಬ್ಬಿಗಳನ್ನು ಪರೀಕ್ಷೆಗೆ ಗುರಿ 
ಪಡಿಸುವುದು ಅಸಾಧ್ಯ. ಇದು ಅನಾವಶ್ಯಕವೂ ಹೌದು. ಒಂದು ದಿನದ ಉತ್ಪನ್ನ 
ಗಳನ್ನು ಅವುಗಳ ಸಂಜ್ಞಾ ಸಂಕೇತಗಳಿಗನುಸಾರವಾಗಿ ಬೇರೆ ಬೇರೆ ಗುಂಪುಗಳಾಗಿ ವಿಂಗ 


ಡಿಸಿಕೊಂಡು, ಪ್ರತಿ ಗುಂಪಿನಿಂದ ಸಾಕಷ್ಟು ನಮೂನೆಗಳನ್ನು ಆರಿಸಿ ಇವುಗಳನ್ನಷ್ಟೆ' ' 


ಪರೀಕ್ಷಿಸಿ ಇಡಿ ಗುಂಪಿನ ಗುಣ ನಿರ್ಧಾರವನ್ನು ಮಾಡುವುದೇ ಸಾಮಾನ್ಯ ವ್ಯವಹಾರ \ 


ದಲ್ಲಿರುವ ವಿಧಾನವಾಗಿದೆ. ಯಾವುದೊಂದು ಗುಂಪಿನಿಂದ ಎಷ್ಟು ಆಹಾರ ಡಬ್ಬಿಗಳನ್ನು 
ಆರಿಸಿಕೊಳ್ಳಬೇಕೆಂಬುದಂ, ಗುಂಪಿನ ಗಾತ್ರದ ಮೇಲೂ, ಗುಂಪಿನೊಳಗೆ ಡಬ್ಬಿಗಳ ಏ 


ರೂಪತೆಯ ಮೇಲೂ, ಹೊಂದಿಕೊಂಡು, ಸಂಖ್ಯಾಶಾಸ್ತ್ರದ ನಿಯಮಗಳಿಗನುಸಾರವಾಗಿ 
' ನಿಶ್ಚಯಿಸಲ್ಪಡುತ್ತದೆ. ಈ ಗೊತ್ತಾದ ನಮೂನೆಗಳನ್ನು ಆರಿಸಿಕೊಳ್ಳುವಾಗ ಯದ್ವಾ | 


ತದ್ವಾ ಆರಿಸಿಕೊಳ್ಳುವ ಕ್ರಮಗಳನ್ನು ಅನುಸರಿಸುತ್ತಾರೆ. 
ಹೀಗೆ ಆರಿಸಲ್ಪಟ್ಟ ಡಬ್ಬಿಗಳನ್ನು ವಿಶಿಷ್ಟ ಕ್ರಮಕ್ಕೆ ಅನುಸಾರವಾಗಿ ವಿವಿಧ 
ಪರೀಕ್ಷೆಗಳಿಗೆ ಗಂರಿಪಡಿಸುವರು. ಮೊತ್ತಮೊದಲು ಅದರ ಹೊರ ಲಕ್ಷಣಗಳನ್ನು 


ಪರಿಶೀಲಿಸಿ, ಒಟ್ಟು ತೂಕವನ್ನೂ, ವಿವರ ಪತ್ರದಲ್ಲಿ ಕೊಟ್ಟ ಸಂಗತಿಗಳನ್ನೂ ಬರೆದಿಟ್ಟು. . 


ಕೊಂಡು ಅನಂತರ, ಡಬ್ಬಿಗಳ ನಿರ್ವಾತವನ್ನು ಅಳೆಯುವರಂ. ಡಬ್ಬಿಗಳನ್ನು ತೆರೆದು, 
ಆಹಾರದ ಮೇಲ್ಮಟ್ಟವನ್ನೂ, ಮುಚ್ಚಳದ ಸ್ಥಿತಿಯನ್ನೂ ಪರಿಶೀಲಿಸಿ, ಅದರೊಳಗಿನ 
ದ್ರವ ಭಾಗವನ್ನು ಗಾಜಿನ ಅಳತೆ ಜಾಡಿಗಳಿಗೆ ಸುರಿದು ದ್ರವದ ಗಾತ್ರ, ಶುದ್ಧತೆ, ವಾಸನೆ, 
ಉಪ್ಪಿನ ಅಂಶ ಅಥವಾ ಸಕ್ಕರೆಯ ಅಂಶ, ಎಣ್ಣೆಯ ಬಣ್ಣ, ಮೊದಲಾದ ಗುಣ 
ಗಳನ್ನು ಪರೀಕ್ಷಿಸಿ ಬರೆದಿಟ್ಟುಕೊಳ್ಳುವರು. ದ್ರವವನ್ನು ಪ್ರತ್ಯೇಕಿಸಿ ಉಳಿದ ಘನಾಂಶದ 
ತೂಕವನ್ನು ಕಂಡುಹಿಡಿದು, ಡಬ್ಬಿಯೊಳಗೆ ಘನ ತುಂಡುಗಳನ್ನು ಇರಿಸಿದ ವ್ಯವಸ್ಥೆ 
ಯನ್ನೂ, ತುಂಡುಗಳ ಗಾತ್ರಗಳನ್ನೂ, ಸ್ಥಿತಿಯನ್ನೂ ಪರಿಶೀಲಿಸಿ, ಚೊಕ್ಕಟವಾದ ತಟ್ಟೆ 
ಯೊಂದಕ್ಕೆ ವರ್ಗಾಯಿಸುವರಂ... ಆಗ ಅವುಗಳ ವಾಸನೆ, ಬಣ್ಣ, ಗಾತ್ರ, ರುಚಿ, 
ಕತ್ತರಿಸಲ್ಪಟ್ಟ ಕ್ರಮ, ಸುಲಿದ ಅಥವಾ ಪೂರ್ವತಯಾರಿ ಮತ್ತು ತುಂಬಿಸುವಾಗ ವಹಿಸಿದ 


ಬ 


ಎಚ್ಚರಿಕೆಗಳನ್ನು ಪರೀಕ್ಷಿಸಿ, ಏನಾದರೂ ಕುಂದುಕೊರತೆಗಳು ಕಂಡುಬಂದಲ್ಲಿ ಗುರುತಿಸಿ 


ಕೊಳ್ಳುವರು. ಡಬ್ಬಿಯೊಳಗೆ ಅನಾವಶ್ಯಕವಾದ ಭಾಗಗಳು, ನೊಣ, ಕೂದಲು, ' 


ಬಿದರಿನ ಚೂರು, ಕಸಕಡ್ಡಿ, ನೂಲು, ಮೊದಲಾದ ಹೊರವಸ್ತುಗಳು ಇವೆಯೋ ಎಂದು 
ನೋಡಬೇಕು. ಡಬ್ಬಿ ಶಯ ಒಳಮೈಯನ್ನೂ ಪರೀಕ್ಷಿಸಿ, ಅದರ ಸ್ಥಿತಿಗತಿಗಳನ್ನು ಬರೆ 
ದಿಟ್ಟುಕೊಂಡು, ತೊಳೆದು, ನೀರಿನ ಪಸೆಯನ್ನು ನಿವಾರಿಸಿಕೊಂಡು, ಖಾಲಿ ಡಬ್ಬಿಯ 
ತೂಕವನ್ನು ಕಂಡುಹಿಡಿಯುವರು. ಈ ತೂಕಗಳ ಆಧಾರದಿಂದ, ಘನಭಾಗದ ತೂಕ, 
ನಿವ್ವಳ ತೂಕಗಳನ್ನು ಕಂಡುಹಿಡಿಯಬಹುದು. 

ಕೆಲವು ಆಹಾರ ಡಬ್ಬಿಗಳನ್ನು ಸೂಕ್ಷ್ಮಾಣುಜೈವಿಕ ಪರೀಕ್ಷೆಗಳಿಗೆ ಗುರಿಪಡಿಸಿ, ಅವು 
ಗಳಲ್ಲಿ ಜೀವಸಾಧ್ಯ ಅಣುಜೀವಿಗಳು ಉಳಿದಿಲ್ಲವೆಂದು ಖಚಿತ ಪಡಿಸಿಕೊಳ್ಳು ವುದಿದೆ. 


\ 


\ 


ಡಬ್ಬಿಯ ಆಹಾರಗಳ ಪರೀಕ್ಷೆ ಮಕ್ತು ಗುಣನಿಯಂತ್ರಣ 245 


ಇನ್ನು ಕೆಲವಕ್ಕೆ ರಾಸಾಯನಿಕ ಲಕ್ಷಣಗಳ ಪರೀಕ್ಷೆ (ಉದಾ: ಅಮ್ಲಿಯತೆ, ಉಪ್ಪಿನ 

ಅಂಶ, ಸೇರಿಸಿದ ರಾಸಾಯನಿಕಗಳ ಪ್ರಮಾಣ ನಿರ್ಧಾರ, ಇತ್ಯಾದಿ)ಗಳನ್ನು ಮಾಡುವುದು 

ಅಗತ್ಯವೆನಿಸಬಹುದು. ಈ ಎಲ್ಲ ಪರೀಕ್ಷೆಗಳ ಆಧಾರದ ಮೇಲೆ, ಡಬ್ಬಿಯ ಆಹಾರವು 
ಉದ್ದೇಶಿಸಿದ ಗುಣಮಟ್ಟಕ್ಕೆ ಸರಿಯಾಗಿರಂವುದೋ ಎಂದು ನಿರ್ಧರಿಸಲಾಗುವುದು. 


ಈ ಪರೀಕ್ಷೆಗಳ ಜೊತೆಗೆ ಕೆಲವು ಡಬ್ಬಿಗಳ ದ್ವಿಬಂಧಗಳನ್ನು ಸಹ ಪರೀಕ್ಷಿಸಿ: 
ಅವುಗಳ ಹೊರ, ಒಳ ಅಳತೆಗಳನ್ನೂ, ಸ್ಥಿತಿಗತಿಗಳನ್ನೂ ತಂಲನೆಮಾಡಿ, ಅವು ತೃಪ್ತಿಕರ 
ವಾಗಿವೆಯೆಂಬುದನ್ನೂ ಖಚಿತಪಡಿಸಿಕೊಳ್ಳಬೇಕು. 


ಪರೀಕ್ಷೆಗಳ ಫಲಿತಾಂಶಗಳನ್ನು ಯೋಗ್ಯ ರೀತಿಯಲ್ಲಿ ಕ್ರಮವಾಗಿ ಸಂಗ್ರಹಿಸಿ, 
ಪರೀಕ್ಷೆ ನಡೆಯಿಸಿದ ತಾರೀಖು, ಪರೀಕ್ಷಕರ ಸಹಿ ಮುಂತಾದ ವಿವರಗಳೊಡನೆ ಪೂರ್ಣ 
ವರದಿಯನ್ನು ತಯಾರಿಸಿಟ್ಟುಕೊಳ್ಳಬೇಕು. ಇವನ್ನು ಬೇಕಾದ ಉದ್ದೇಶಕ್ಕೆ ಉಪ 
ಯೋಗಿಸಬಹುದು. 


ಡಬ್ಬಿಯ ಆಹಾರಗಳ ಗುಣ ನಿಯಂತ್ರಣ ; ಡಬ್ಬಿಯ ಆಹಾರದ ಒಟ್ಟು 

ಗುಣವನ್ನು ನಿರ್ಧರಿಸಬೇಕಾದಲ್ಲಿ ಅದರ ಹತ್ತಾರಂ ಲಕ್ಷಣಗಳನ್ನು ಪರಿಶೀಲಿಸಿ, ಎಲ್ಲ 

ಪರೀಕ್ಷೆಗಳ ಫಲಿತಾಂಶಗಳನ್ನೂ ಗಣನೆಗೆ ತೆಗೆದುಕೊಂಡಂ ಅಭಿಪ್ರಾಯವನ್ನು ಮಾಡಿಕೊಳ್ಳ 
ಬೇಕಾಗಂವುದೆಂಬುದನ್ನು ತಿಳಿದಾಯ್ತು. ಈ ಅನೇಕ ಲಕ್ಷಣಗಳಲ್ಲಿ, ಒಟ್ಟು ತೂಕ, ನಿವ್ವಳ 

ತೂಕ, ಘನಾಂಶದ ತೂಕ, ಶಿರಾವಕಾಶ, ನಿರ್ವಾತ, ಆಮ್ಲಾಯತೆ, ಸಕ್ಕರೆ ಉಪ್ಪುಗಳ 

ಖೇಕಡಾಮಾನ ಮೊದಲಾದವು ಅಳೆದು ತಿಳಿಯಬಹಂದಾದವು. ಆದರೆ ವಾಸನೆ, ಬಣ್ಣ, 

ರುಚಿ, ತೋರಿಕೆ, ಕಾರ್ಯಚತುರತೆ ಮತ್ತು ಇತರ ಅನೇಕ ಲಕ್ಷಣಗಳು ನಿಖರವಾದ ಅಳತೆಗೆ. 
ನಿಲುಕದಂಥವು. ಇವುಗಳನ್ನು ತುಲನೆ ಮಾಡುವಾಗ ಅನುಭವೀ ಪರೀಕ್ಷಕರು ತಮ್ಮ 

ಇಂದ್ರಿಯಾನುಭವಗಳನ್ನೇ ಅವಲಂಬಿಸಬೇಕಾಗಂತ್ತದೆ. ಹೀಗಾಗಿ ಗುಣನಿರ್ಧಾರವು 

ಕ್ಲಿಷ್ಟವಾಗುತ್ತದೆ. 


ಆಹಾರ ಪದಾರ್ಥಗಳ ಗುಣಗಳ ನಿರ್ಧಾರವು ಕಷ್ಟಕರವಾದರೆ, ಅವುಗಳ 
ನಿಯಂತ್ರಣವು ಇನ್ನೂ ಜಟಿಲವಾದ ಸಮಸ್ಯೆಯೇ ಸರಿ. ಡಬ್ಬಿಯ ಆಹಾರಗಳ ಗುಣ 
ಗಳಿಗೆ ಕಾರಣವಾದ ಮುಖ್ಯ ಅಂಶಗಳು ಮೂಲ ಆಹಾರಗಳ ಸ್ಥಿತಿ, ಪೂರ್ವತಯಾರಿ 
ಮತ್ತು ಉಷ್ಣಸಂಸ್ಕರಣದ ಅನೇಕ ಹೆಜ್ಜೆಗಳಲ್ಲಿ ನೆಡೆಯಿಸಲ್ಪಡುವ ಕಾರ್ಯಕ್ರಮಗಳು, 
ಪೂರ್ತಿಗೊಂಡ ಉತ್ಪನ್ನಗಳ ಆರೈಕೆ ಮತ್ತು ಇಡೀ ಕಾರ್ಹಾನೆಯ ಶುಚಿತ್ವ ಮತ್ತು 
ನೈರ್ಮಲ್ಯ ಸ್ಥಿತಿ - ಇವು ಸೇರಿವೆ. ಇವುಗಳಲ್ಲಿ ಒಂದೊಂದನ್ನೂ ನಿಯಂತ್ರಿಸಿ 
ಕೊನೆಯ ಉತ್ಪನ್ನದ ಲಕ್ಷಣಗಳಂ ವೃತ್ಯಾಸಗೊಳ್ಳದಂತೆ ಮಾಡಲು ಬಹಳ ಎಚ್ಚರಿಕೆ 
ಯನ್ನು ಎಲ್ಲ ಹಂತಗಳಲ್ಲೂ ವಹಿಸಬೇಕು. 


246 “ಕ್ಯಾನಿಂಗ್‌” ಆಹಾರ ಜೋಪಾಸನೆಯ ಒಂದು ಆಧುನಿಕ ವಿಧಾನ 


ಸಮಸ್ಯೆಯ ಜಟಲತೆಗೆ ಕಾರಣಗಳು: ಆಹಾರ ಸಂಸ್ಕರಣದ ಒಂದು 
ವಿಧಾನವಾದ ಡಬ್ಬಿ ಜೋಪಾಸನೆಯಲ್ಲಿ ಗಂಣನಿಯಂತ್ರಣವು ಕಷ್ಟವಾಗಲು ಹಲವು 
ಕಾರಣಗಳಿವೆ. ಮೊದಲನೆಯದು ಆಹಾರ ಪದಾರ್ಥಗಳಿಗೆ ಸಂಬಂಧಿಸಿದುದು. ಕ್ಯಾನಿಂಗ್‌ 
ಕಾರ್ಬಾನೆಯಲ್ಲಿ ಉಪಯೋಗಿಸಲ್ಪಡುವ ಮೂಲ ಆಹಾರಗಳಾದ ಹಣ್ಣುಹಂಪಲು, 
ತರಕಾರಿ, ಮಾನು, ಮಾಂಸಗಳು ದಿನ ದಿನವೂ ಏಕಪ್ರಕಾರವಾದ ಗುಣವುಳ್ಳವುಗಳಾಗಿರು 
ವುದಿಲ್ಲ. ಜಾಗರೂಕತೆಯಿಂದ ಆರಿಸಿ ತಂದ ಮೇಲೆ ಸಂಸ್ಕರಣಕ್ಕೆ ತೆಗೆದುಕೊಳ್ಳುವವರೆಗೆ 
ಸಂಗ್ರಹಿಸಿಟ್ಟಾಗ ಇವೆಲ್ಲ ಕಚ್ಚಾ ಆಹಾರಗಳಲ್ಲಿ ಬದಲಾವಣೆಗಳು ನಡೆಯುತ್ತಲೇ 
ಇರುತ್ತವೆ. ತರಕಾರಿಗಳು ಬೆಳೆಯುವುದು, ಹಣ್ಣುಗಳು ಕಳಿಯುವುದು, ಮಾನು 
ಮಾಂಸಗಳು ಕಿಣ್ಣ ಮತ್ತು ಅಣುಜೀವಿಗಳ ಕ್ರಿಯೆಯಿಂದ ಬದಲಾಗುವುದಂ ಸಂಗ್ರಹ 
ಕಾಲದಲ್ಲಿ ನಡೆಯುವ ಕ್ರಿಯೆಗಳು. ಇವೆಲ್ಲ ಕಚ್ಚಾ ಆಹಾರಗಳಂ ಸಂಸ್ಕರಣಕ್ಕೆ ಹೋಗುವ 
ಮೊದಲೇ ಅವುಗಳ ಗುಣಲಕ್ಷಣಗಳು ವ್ಯತ್ಯಾಸವಾಗಲು ಕಾರಣವಾಗುತ್ತವೆ. 


ಸಂಸ್ಕರಣ ಕಾಲದಲ್ಲಿ ಕಾರ್ಯಾನೆಯ ಸ್ಥಿತಿಗತಿಗಳಂ, ಆಹಾರ ವಸ್ತುಗಳನ್ನು ಕತ್ತರಿ 
ಸುವುದು, ಬೇಯಿಸುವುದು, ಕಾಯಿಸುವುದು, ಉಪ್ಪಿನ ದ್ರಾವಣದಲ್ಲಿ ಅದ್ದುವುದು, 
ಸುಲಿಯುವುದು ಮೊದಲಾದ ಪೂರ್ವತಯಾರಿಯ ಕೆಲಸಗಳನ್ನು ನಡೆಯಿಸುವಾಗ 
ಆಹಾರಗಳ ಲಕ್ಷಣಗಳು ಬದಲಾಗುತ್ತವೆ. ಪ್ರತಿಯೊಂದು ಕಾರ್ಯಕ್ರಮವನ್ನೂ 
ಪೂರ್ವ ನಿಶ್ಚಿತ ರೀತಿಯಲ್ಲೆ ಜರಗಿಸಬೇಕು. ಇವುಗಳಲ್ಲಿ ಅಲ್ಪಸ್ವಲ್ಪ ವ್ಯತ್ಕಾಸಗಳನ್ನೂ 
ಅಲಕ್ಷಿಸುವಂತಿಲ್ಲ. ಪ್ರತಿಯೊಂದು ವಿಭಾಗದಲ್ಲಿ ಉಂಟಾದ ಅಲ್ಪ ಬದಲಾವಣೆಗಳೆಲ್ಲ 
ಒಂದಕ್ಕೊಂದು ಸೇರಿ ಕೊನೆಯ ಉತ್ಪನ್ನವು ತೀರ ವ್ಯತ್ಯಾಸ ಹೊಂದುವ ಸಾಧ್ಯತೆಯಿದೆ 
ಂಬುದನ್ನು ಮರೆಯಬಾರದು. ಸಂಸ್ಕರಣಾಲಯದ ಉಷ್ಣತಾಮಾನ, ಆರ್ದತ್ಯೆ 
ಶುಚಿತ್ವದ ಸ್ಥಿತಿಗಳು ಸದಾಕಾಲವೂ ಏಕಪ್ರಕಾರವಾಗಿರುವುದಂ ಅಸಂಭವ, ಇವೆಲ್ಲ 
ಕಾರಣಗಳಿಂದ ಆಹಾರದ ಮೇಲಾಗಂವ ಪರಿಣಾಮಗಳನ್ನು ನಿಯಂತ್ರಿಸುವುದಂ ಕಷ್ಟ 
ಸಾಧ್ಯವಾಗುತ್ತದೆ. 


ಆಹಾರ ಪದಾರ್ಥಗಳಲ್ಲಾಗುವ ಹೆಚ್ಚಿನ ಎಲ್ಲ ಬದಲಾವಣೆಗಳು ಏಕಮುಖ 
ವಾದವು. ಈ ಸಂಗತಿಯು ಗಂಣನಿಯಂತ್ರಣವನ್ನು ಇನ್ನಷ್ಟು ಜಟಿಲಗೊಳಿಸುತ್ತದೆ. 
ಒಮ್ಮೆ ಬದಲಾದ ಆಹಾರವನ್ನು ಪುನಃ ಮೊದಲಿನ ಸ್ಥಿತಿಗೆ ತರುವುದು ಸಾಧ್ಯವಿಲ್ಲವಾದಂ 
ದರಿಂದ ಬದಲಾವಣೆಗಳು ಅನಪೇಕ್ಷಿತವಾದವುಗಳಾಗಿದ್ದಲ್ಲಿ ಅಂಥವುಗಳನ್ನು ತಡೆಹಿಡಿಯು 
ವುದೇ ಉತ್ತಮ ಮಾರ್ಗವಾಗುತ್ತದೆ. 


ಗುಣ ನಿಯಂತ್ರಣದ ಕಾರ್ಯಕ್ರಮ: ಡಬ್ಬಿ ಜೋಪಾಸನೆಯ ದೊಡ್ಡ 
ಮಟ್ಟದ ಕಾರ್ಹಾನೆಗಳಲ್ಲಿ ಗುಣನಿಯಂತ್ರಣಕ್ಕಾಗಿ ಪ್ರತ್ಯೇಕವಾದ ಇಲಾಖೆಯೇ 
ಇರಬಹುದು. ಚಿಕ್ಕ ಉತ್ಪಾದಕರಿಗೆ ಇಂತಹ ಸೌಲಭ್ಯಗಳು ಇರಲಾರವು. ಆದರೆ 


ಡಬ್ಬಿಯ ಆಹಾರಗಳ ಪರೀಕ್ಷೆ ಮತ್ತು ಗುಣನಿಯೆಂತ್ರಣ » 247 


ಗುಣನಿಯಂತ್ರಣದ ರೀತಿ ನೀತಿಗಳಲ್ಲಿ ತರಬೇತಿ ಹೊಂದಿದ ಮತ್ತು ಸಾಕಷ್ಟು ಅನುಭವ 
ವುಳ್ಳ ತಂತ್ರಜ್ಞ ನೊಬ್ಬ ನ ಮೇಲ್ವಿ ಚಾರಣೆಯಲ್ಲಿ ಇದಕ್ಕೆ ಸಂಬಂಧಪಟ್ಟ ಕಾರ್ಯಕ್ರ ಮ 
ವನ್ನು ನಡೆಯಿಸಕೊಂಡು ಹೋಗಬಹುದು. ಎಲ್ಲ ಕ್ಯಾನಿಂಗ್‌ ಕಾರ್ಹಾನೆಗಳಲ್ಲೂ ಪ್ರತಿ 
ವಿಭಾಗದ ಮೇಲ್ವಿ ಚಾರಕರಷ್ಟೇ ಅಲ್ಲ, ಪ್ರತಿಯೊಬ್ಬ ಸಾಮಾನ್ಯ ಕೆಲಸಗಾರನೂ ತನ್ನ 
ಕೆಲಸದಿಂದ ಡಬ ಸಿಯ ಆಹಾರದ ಮೇಲೆ ಏನು ಪರಿಣಾಮವಾಗುತ್ತ ದೆಂಬುದನ್ನು 
ಅರಿತಿರುವುದು ಅಗತ್ಯ. ಕೆಲಸಗಾರರಲ್ಲಿ "ಗಂಣಪ್ರಜ್ಞೆ'ಯು ಚೆನ್ನಾಗಿರುವಂತೆ ಅವರಿಗೆ 
ಯೋಗ್ಯ ತರಬೇತಿಯನ್ನು ಕೊಟ್ಟಲ್ಲಿ ಹೆಚ್ಚು ಪ್ರ ಯೋಜನವಾಗುವುದು. ಗುಣನಿಯಂತ್ರ 
ಣದ ಕಾರ್ಯಕ್ರಮವೂ ತಡೆಯಿಲ್ಲದೆ ಸುಗಮವಾಗಿ ಸಾಗುವುದು. 

ಗಂಣನಿಯಂತ್ರಣ ಕಾರ್ಯಕ್ರಮದ ಮುಖ್ಯ ಅಂಗವಾಗಿ, ಪ್ರತಿನಿತ್ಯ 
ಕಾರ್ಯಾನೆಯ ಶುಚಿತ್ವ, ತು ತ ಅರ್ದ್ರತೆ, ನೀರಿನ ಸ್ಥಿತಿ, ವಿಸ ಸರ್ಜಿಸಲ್ಪಡುವ 
ಕಶ್ಮಲದ ಗುಣಲಕ್ಷಣ, ಕ್ಲೋರಿನ್‌ನ ಉಪಯೋಗ, ಉಗಿಜನಕದ ಒತ್ತಡ, ನೀರು, 
ತತ್‌ ಸಿ ಒತಿಗತಿ, ಮೊದಲಾದ ಇಡೀ ಕಾರ್ಪಾನೆಗೆ ಸಂಬಂಧಿಸಿದ ವಿವರಗಳ ಒಂದಂ 
ವರದಿಯನ್ನು ತಯಾರಿಸುವ ಕ್ರಮವಿದೆ. ಇದರ ಜೊತೆಗೆ, ಪ್ರತಿ ಸಲ ಸಂಸ್ಕ ರಣಕ್ಕೆ 
ತೆಗೆದುಕೊಂಡ ಆಹಾರ ವಸ್ತುಗಳ ಮೂಲ ಸ್ಥಿತಿ, ಗುಣಲಕ್ಷಣಗಳು, ಅವುಗಳ ಸಂಸ್ಕ ರಣ 
ಕಾರ್ಯದಲ್ಲಿ ಪ್ರತಿ ವಿಭಾಗದಲ್ಲಿ ನಡೆಯಿಸಿದ ಕೆಲಸಗಳ ವಿವರಣೆಗಳು, ವಿಭಾಗದಿಂದ 
ವಿಭಾಗಕ್ಕೆ 'ಮುಂದಂವರಿದಂತೆ ಆಹಾರದ ಮೇಲೆ ನಡೆಯಿಸಿದ ಕಾರ್ಯಕ್ರಮಗಳೆಲ್ಲವನ್ನೂ 
ತೋರಿಸುವ ಇನ್ನೊಂದು ವಿಶಿಷ್ಟ ವರದಿಯನ್ನೂ ಸೇರಿಸಿಡಬೇಕು. ಪ್ರತಿ ದಿನದ 
ಅಥವಾ ಪ್ರತಿಸಲದ ಉತ್ಪನ್ನಗಳನ್ನು ಪರೀಕ್ಷಿಸಿ ಅವುಗಳ ಗುಣಲಕ್ಷಣಗಳ ಮೇಲೆ 
ಪ್ರಯೋಗ ಶಾಲೆಯಲ್ಲಿ ನಡೆಯಿಸಿದ ಪ್ರ ಯೋಗಗಳ ಫಲಿತಾಂಶವನ್ನು ಮೇಲೆ ಹೇಳಿದ 
ಎರಡು ವರದಿಗಳೊಡನೆ ಲಗತ್ತಿಸಿ ಉತ್ಪಾದನೆಯ ದಾಖಲೆಯೋದಿಗೆ ಸಂಗ್ರಹಿಸಿಡ 
ಬೇಕು. ಮುಂದೆ ಅವಶ್ಯಬಿದ್ದಾಗ ಪರಿಶೀಲಿಸುವ ಸಂದರ್ಭದಲ್ಲಿ, ಈ ದಾಖಲೆಗಳಿಂದ, 
ಯಾವುದೊಂದು ಡಬ್ಬಿ ಹ ಆಹಾರದ ಸಂಪೂರ್ಣ ಉತ್ಪಾದನಾ ಚರಿತ್ರೆಯ ವಿವರಗಳು 
ಸಿಗುವಂತಿರಬೇಕು. 

ಈ ಸಾಮಾನ್ಯ ವರದಿ, ವಿಶಿಷ್ಟ ವರದಿ ಮತ್ತು ಪ್ರಯೋಗಶಾಲೆಯ ಪರೀಕ್ಷೆಯ 
ಫಲಿತಾಂಶಗಳ ವರದಿಗಳನ್ನು ಇಡುವುದರ ಜೊತೆಗೆ, ಕೆಲವು ದೊಡ್ಡ ಮಟ್ಟದ ಕ್ಯಾನಿಂಗ್‌ 
ಕಾರ್ಲಾನೆಗಳಲ್ಲಿ, ಗುಣನಿಯಂತ್ರಣಕ್ಕಾಗಿ ಸಂಖ್ಯಾಶಾಸ್ತ್ರ ರೀತಿಗಳನ್ನು ಅನುಸರಿಸುವುದಿದೆ. 
ಇದಕ್ಕೆ ಉಪಯೋಗಿಸುವ ತಂತ್ರವನ್ನು "ಸಂಖ್ಯಾ ಶಾಸ್ತ್ರೀಯ ಗುಣನಿಯಂತ್ರಣ' 
(5.0.C.) ವಿಧಾನ ಎನ್ನುತ್ತಾರೆ. ಮುಖ್ಯವಾಗಿ ಎ ವಿಧಾನದಲ್ಲಿ, ಡಬ್ಬಿ ಜೋಪಾಸ 
ನೆಯ ಕಾರ್ಯವು ನಡೆಯುತ್ತಿರುವಾಗಲೇ ನಿಶ್ಚಿ ತಾವಧಿಗಳಲ್ಲಿ ತೆಗೆದುಕೊಂಡ ನಮೂನೆ 
ಗಳನ್ನು ಪರೀಕ್ಷಿಸಿ, ಈ ಪರೀಕ್ಷೆಗಳ ಫಲಿತಾಂಶವನ್ನಾಧರಿಸಿ "ನಿಯಂತ್ರಣದ ರೇಖಾಚಿತ್ರ' 
ಗಳನ್ನು ರಚಿಸಿಕೊಳ್ಳುವರು. ಈ ಚಿತ್ರಗಳನ್ನು ಮುಂದುವರಿಸುತ್ತ ಲೇ ಇರಬೇಕು. 
ಸಂಸ್ಕರಣದ ಕಾರ್ಯದಲ್ಲಿ ಅಸ್ವಾಭಾವಿಕವಾದ ವ್ಯತ್ಕಾಸ ಸಗಳೇನಾದರೂ ಕಂಡುಬಂದಲ್ಲಿ, 


248 “ಕ್ಯಾನಿಂಗ್‌ ಆಹಾರ ಜೋಪಾಸನೆಯ ಒಂದು ಆಧುನಿಕ ವಿಧಾನ 


ಅವುಗಳ ಸೂಚನೆಯು ನಿಯಂತ್ರಣ ರೇಖಾಚಿತ್ರದಿಂದ ತಿಳಿದಂಬರಂತ್ತದೆ. ಇದಕ್ಕೆ 
ಕಾರಣವನ್ನು ಹುಡುಕಿ ಯೋಗ್ಯ ಕ್ರಮವನ್ನು ಕೈಕೊಂಡು, ಸಂಸ್ಕರಣ ಕಾರ್ಯವು 
ನಿಯಂಶ್ರಿತ ರೀತಿಯಲ್ಲೇ ನಡೆಯುವಂತೆ ಮಾಡಬಹುದು. ಈ ವಿಧಾನವು ಚಿಕ್ಕ 
ಪ್ರಮಾಣದ ಉತ್ಪಾದಕರಿಗೆ ವಿಶೇಷ ಉಪಯುಕ್ಷವಾಗಲಾರದು. 

ಗುಣನಿಯಂತ್ರಣದ ಪ್ರಾಮುಖ್ಯತೆ: ಆಧುನಿಕ ಯುಗದಲ್ಲಿ ಗುಣ 
ನಿಯಂತ್ರಣವಿಲ್ಲದ ಉತ್ಪಾದನೆಯಿಲ್ಲ ಎನ್ನಬಹಂದಂ. ಆಹಾರ ಪದಾರ್ಥಗಳ ವಿಚಾರ 
ದಲ್ಲಿಯಂತೂ ಬೇರೆ ಹೇಳಬೇಕಾಗಿಲ್ಲ. ಡಬ್ಬಿಗಳಲ್ಲಿ ಜೋಪಾಸನೆ ಮಾಡಲ್ಪಡುವ 
ಆಹಾರ ಪದಾರ್ಥಗಳಿಗೆ ಇದಂ ಇನ್ನೂ ಪ್ರಾಮುಖ್ಯವಾದುದು. ಏಕೆಂದರೆ, ಡಬ್ಬಿಯ 
ಗ್ರಾಹಕರಿಗೆ ಒಳಗಿನ ಆಹಾರದ ಪರಿಸ್ಥಿತಿ ಮುಂದಾಗಿ ತೋರುವುದಿಲ್ಲ. ಬೆಲೆ ಕೊಟ್ಟು 
ಕೊಂಡು ಡಬ್ಬಿಗಳನ್ನು ಒಡೆದ ಮೇಲೆಯೇ ಅದರ ಗುಣವು ವ್ಯಕ್ತವಾಗುವುದು. ಗುಣ 
ನಿಯಂತ್ರಣವು ಗ್ರಾಹಕರಿಗೆ ನಿಶ್ಚಿತವಾದ ಲಕ್ಷಣಗಳುಳ್ಳ ಆಹಾರವನ್ನು ಒದಗಿಸಿಕೊಡು 
ವುದಕ್ಕೆ ಕಾರಣವಾಗುವುದು. 

ಗುಣನಿಯಂತ್ರಣದಿಂದ ಇನ್ನೂ ಹಲವಾರು ಪ್ರಯೋಜನಗಳಿವೆ. ಪರದೇಶ 
ಗಳಿಗೆ ನಿರ್ಯಾತ ಮಾಡುವಾಗಲಂತೂ ಗುಣನಿಯಂತ್ರಣವು ಅತಿ ಪ್ರಧಾನವಾದ ಪಾತ್ರ 
ವನ್ನು ವಹಿಸುತ್ತದೆ. ಕಠಿಣವಾದ ಪರೀಕ್ಷೆ ಹಾಗೂ ಗುಣನಿಯಂತ್ರಣಗಳಿಗೆ ಒಳಪಟ್ಟ 
ಡಬ್ಬಿಯ ಆಹಾರಗಳು ಇವುಗಳ ಸುರಕ್ಷಿತತೆ ಮತ್ತು ನೈರ್ಮಲ್ಯಕ್ಕೆ ಖಚಿತವಾದ : 
ಅಶ್ವಾಸನೆಯಿಂದ ಕೂಡಿರುತ್ತವೆ. ಉತ್ಪಾದಕರಿಗೂ ಗಿರಾಕಿಗಳಿಗೂ ನಡುವೆ ಈ ಆಹಾರ 
ಪದಾರ್ಥಗಳ ಬೆಲೆಯನ್ನು ನಿರ್ಣಯಿಸುವ ಸವಂಸ್ಕೆಯು ಬಹಳಷ್ಟು ಸುಲಭವಾಗುವುದು. 
ಗುಣಮಟ್ಟದಲ್ಲಿ ವ್ಯತ್ಯಾಸವಿಲ್ಲದಿರುವ ಆಹಾರ ಡಬ್ಬಿಗಳಿಗೆ ಮೌಲ್ಯವನ್ನು ನಿಶ್ಚಯಿಸು 
ವುದು ಸುಲಭವಾಗುವುದರಿಂದ ತಯಾರಕರಿಗೆ ಸಿಗುವ ಆದಾಯದ ಬಗ್ಗೆಯೂ 
ಅನಿಶ್ಚಿತತೆಯಿರುವುದಿಲ್ಲ.. ಇವೆಲ್ಲಕ್ಕಿಂತಲೂ ಮುಖ್ಯವಾಗಿ, ಗುಣನಿಯಂತ್ರಣವು 
ಆಹಾರ ಪದಾರ್ಥಗಳಂ ಆಗಾಗ ಕೆಡುವಿಕೆಗೆ ಗುರಿಯಾಗುವ ಸಂಭವವನ್ನು ಹೋಗಲಾಡಿ 
ಸುವುದರಿಂದಾಗಿ ಉತ್ಪಾದನೆಯ ಕೈಗಾರಿಕೆಗಳಿಗೆ ಸ್ಥಿರತೆಯನ್ನು ಒದಗಿಸಿಕೊಡುತ್ತದೆ. 
ಒಂದೇ ರೀತಿಯ ವಿವರ ಪತ್ರಗಳ ಅಡಿಯಲ್ಲಿ ಒಂದೇ ಗುಣಮಟ್ಟದ ಡಬ್ಬಿಯ ಆಹಾರವು 
ಸದಾಕಾಲವೂ ಸಿಗಂತ್ತದೆಂಬ ಕಾರಣದಿಂದ ಇಂಥವಕ್ಕೆ ಗಿರಾಕಿಗಳು ಹೆಚ್ಚಿ, ವ್ಯಾಪಾರವು 
ಅಭಿವೃದ್ಧಿ ಹೊಂದುವುದು. ದೀರ್ಫಾವಧಿಯಲ್ಲಿ ಕೈಗಾರಿಕೆಯು ಅಭಿವೃದ್ದಿ ಹೊಂದಿ, 
ಉತ್ಪಾದಕರಿಗೆ ಸತತವಾದ ಲಾಭವನ್ನೂ, ಗ್ರಾಹಕರಿಗೆ ಅವರು ವ್ಯಯಿಸುವ ಹಣಕ್ಕೆ 
ಯೋಗ್ಯಮಟ್ಟದ ಸುರಕ್ಷಿತವಾದ ಆಹಾರವನ್ನೂ ಕೊಡುವುದಕ್ಕೆ ಗುಣನಿಯಂತ್ರಣವು 
ಮೂಲಕಾರಣವಾಗುತ್ತದೆನ್ನುವುದಕ್ಕೆ ಸಂದೇಹವಿಲ್ಲ ಆಹಾರ ಪದಾರ್ಥಗಳ ಡಬ್ಬಿ 
ಜೋಪಾಸನೆಯ ಕೈಗಾರಿಕೆಗಳಲ್ಲಿ ಗುಣನಿಯಂತ್ರಣದ ಕ್ರಮಗಳ ಪ್ರವೇಶವಾದಂದಿನಿಂದ 
ಎಷ್ಟೋ ಕಷ್ಟನಷ್ಟಗಳು ಕಡವೆಂಯಾಗಿ ಕೈಗಾರಿಕೆಗಳು ಊರ್ಜಿತವಾದುದಕ್ಕೆ ಭಾರತ 
ದಲ್ಲೂ ಇತರ ದೇಶಗಳಲ್ಲೂ ಹಲವಾರು ನಿದರ್ಶನಗಳು ಕಂಡುಬರುತ್ತವೆ. 


ಪಾರಿಭಾಷಿಕ ಶಬ್ಧಕೋಶ 


(1) ಇಂಗ್ಲಿಷ್‌ - ಕನ್ನಡ 


ಅ 


ಅಜೀವ ಪೃತ್ಯುತ್ಪತ್ತಿ ಸAbಃogenesis 
ಅಡುಗೆ ಮಾಡು Cook 


(ಬೇಯಿಸು) 
ಅಡ್ಡಛೇದ Cross section 
ಅಡ್ಡ ವಾಸನೆ Off odour 
ಅಣುಜೀವಿಗಳು Bacteria 
ಅಣುಜೀವಿಶಾಸ್ತ್ರ Bacteriology 
ಅಣುಜೀವಿ ಸಾಂದ್ರತೆ Bacterial 

concentration 

ಅತಿ ನೇರಳೆ Ultra violet 
ಅತಿ ಪಚನ Over cooking 
ಅತಿ ಪೊರಣ Over filling 
ಅರ್ಥಶಾಸ್ತ್ರ Economics 


ಅಧಿಕ ಉಷ್ಣತೆಯಲ್ಲಿ High temperature 
ಅಲ್ಬಕಾಲಸಂಸ್ಕರಣ shorttime process 


ಅಧಿಕ ಒತ್ತಡ High pressure 
ಅಧಿಕ ವೇಗ High speed 
ಅಧಿಕಾರ ಪತ್ರ Licence 
ಅಧಿಕೋಷ್ಣತಾಜೀವಿ Thermophile 
ಅನಿಲ Gas 

ಅನಿಲರೂಪದ Gaseous 
ಅನಪೇಕ್ಷಿತ (ಅನಿಷ್ಠ) Undesirable 
ಅನುಮೇಯ Inference 
ಅಪಕರ್ಷಕ Reducing 
ಅಪಕರ್ಷಕ ಸಕ್ಕರೆ Reducing sugar 
ಅಪಕರ್ಷಣೆ Reduction 
ಅಪಘಾತ Accident 
ಅಪವಾದ Exception 
ಅಪೂರ್ಣ ನಿರ್ವಾತ... ೫೫೩೯1131 vacuum 


ಅಪೂರ್ಣಸ್ವಯಂಚಾಲಿತ Semi- 
automatic 
ಅಯಸ್ಕಾಂತೀಯ Magnetic roller 
ಉರುಳಿ 
ಅಲಗು Blade 
ಅಲ್ಲ (ಚ್ಯುತಿ)ಪೂರಣ Under-filling 


ಅಲ್ಪಶೋಷಣೆ Under- 
exhausting 
ಅಲ್ಪ ಸಂಸ್ಕರಣ Under- 
processing 
ಅಲ್ಪವೇಗ Low speed 
ಅಲ್ಪಾಮ್ಲಾಯ ಆಹಾರ Low acid food 
ಅವರೆ Beans 
ಅವರೋಹಣ ಕ್ರಿಯೆ Bringing down 
operation 
ಅವಶ್ಯ ಭಾಗಗಳು Essential parts 
ಅವಾಯ್ವಣು ಜೀವಿ 6೧೩೮8೦0೦ 
ಅವಾಹಕ Bad conductor 
ಅಸಂಕರ Aseptic 
ಅಸಂತೃಪ್ತ Unsaturated 
ಅಸ್ಥಿರ Unstable 
ಅಳತೆ Dimension 
ಅಳವಡಿಸು Arrange 
ಅಳಿಗಾಲ Death time 
ಆ 
ಆದರ್ಶ Standard, ideal 
ಅರ್ದ್ವತೆ Humidity 
ಆಮ್ಲ Acid 
ಆಮ್ಲಜನಕ Oxygen 


ಅಮ್ಮ ಜನೆಕದ ಬೇಡಿಕೆ Oxygen demand 


250 


ಆಮ್ಲಾಕರಣ 
ಆಮಿ್ಲಾಯ 
ಆಮ್ಲಾಯತೆ 
ಆಯತ 
ಆರಿಸುವುದು 
ಆವರಣ 


ಆಹಾರ ವಿಜ್ಞಾನ 
ಆಳವಾಗಿ ಅಚ್ಚೊತ್ತು 
H. | 


ವುದು 


ಇತಿಹಾಸಪೂರ್ವ 


"ಕ್ಕಾನಿಂಗ್‌' ಆಹಾರ ಜೋಪಾಸನೆಯ ಒಂದು ಆಧುನಿಕ ವಿಧಾನ 


Acidification 
Acidic 
Acidity 
Rectangle 
Selection 
Cover, 
compound 
Food science 
Deep drawing 


ಇ 
Prehistoric 


ಇಳಿಜಾರು, ಇಳುಕಲ್ಕು Inclined plane, 


ಪ್ರವಣತಲ 


ಇಳುವರಿ 
ಈಲಿ 


ಉಕ್ಕಿನ ಮೂಲಹಾಳೆ 
ಉಗಿ 


ಉಗಿ ಚಿಮ್ಮುವದ್ವಾರ Bleeder 


slope 
Yield 
ಈ 


Liver 
ಉ 


Steel base plate 
Steam 


ಉಗಿಜನಕ್ಕ ಬಾಯ್ಲರ್‌ Boiler 


ಉಗಿನಿರ್ಗಮದ್ವಾರ 
ಉಗಿ ಪೃವೇಶದ್ವಾರ 
ಉಗಿಪ್ರವೇಶ ವಿಧಾನ 


ಉಗಿಹಂಡೆ 
ಉತ್ಪಾದನೆ 

ಉತ್ಕ್ರ ಮಣ ಕಾಲ 
ಉತ್ಪ್ರೇರಕ 
ಉನ್ನತೋಷ್ಣಜೀವಿ 
ಉಪ ಆಹಾರಗಳು 
ಉಪ್ಪಿನಕಾಯಿ , 
ಉಪ್ಪಿನ ದ್ರಾವಣ 


ಉತ್ಕರ್ಷಣೆ 


Vent 

Steam inlet 

Steam injection 
method 


Retort 
Production 
Come-up time 
Accelerator 
Thermophile 
Subsidiary foods 
Pickle 
Brine, salt 
solution 
Oxidation 


ಉತ್ಕ ರ್ಷಣ ನಿರೋಧಿ 


Antoxidant 


ಉಬ್ಬಚ್ಚು ಮಾಡುವುದು Embrossing 


ಉಬ್ಬು 
ಉರುಳೆ 
ಉರುಳೆ ಚಾಲಕಗಳು 
ಉರುಳೆ ಯಂತ್ರ 
ಉಪ್ಪ ಶಾಖ 

ಗಾ? 
ಉಷ್ಣ ಚಲನ 


ಉಷ್ಣತಾಮಾಪಕ 
ಉಷ್ಣ ತಾಲೇಖಕ 


ಉಷ್ಣನಿರೋಧಕ 
ಉಷ್ಣ ನಿರೋಧ ಶಕ್ತಿ 
ಉಷ್ಣ ಪ್ರವೇಶ 


ಉಷ್ಣವಿನಾಶಕಾಲ 
(ಅವಧಿ) 
ಉಷ್ಣದವಿನಾಶಕ್ರಿಯೆ 
೧ 


ಉಷ್ಣ ಸಹಿಷ್ಣುತೆ 
ಉ ಸಂಸ್ಕರಣ 
(ಉಷ್ಣ ಪರಿಷ್ಕರಣ) 


Bulge, swell. 

Roller 

Roller conveyors 

Rolling mill 

Heat 

Thermal 
convectlon 

Thermometer | 

Temperature 

recorder 
Temperature 


Air condtioned 
room 
Insulator 
Heat resistance 
Heat 
penetration 
Heat 
transmission 
Thermal 
conduction 
Conductor of 
heat 
Therma! 
conductivity 
Thermal 
radiation 
Thermal death 
time 
Heat 
sterilization 
Heat tolerance 


Thermal 
processing 


ಪಾರಿಭಾಷಿಕ ಶಬ್ದಕೋಶ 


"ಉಸಿರಾಡುವ' ಡಬ್ಬಿ ‘Breather’ can 
ಉಳಿಗಾಲ Survival time 
(ಜೀವಾಣುಗಳು) (bacterial) 
ಯ 
ಯಣ, ಯಣಾತ್ಮಕ Negative 
ಯಣ ಧೃವ Cathode 
ಎ 
ಎಡೆ gap, clearance 
ಏ 
ಏಕ ಪ್ರಕಾರ Uniform 
ಏಕಬಂಧ ವಿಧಾನ Single seaming 
method 
ಏಕಮಾನ Unit 
ಏಕಮುಖ Unidirectional, 
irriversible 
ಏಡಿ ' Crab 
ಒ 
ಒಟ್ಟಿಲು ಸುಡುತ Stack burn 
ಒಣಗಿಸುವುದು Drying, 
(ಶುಷ್ಕೀಕರಣ) dehydration 
ಒತ್ತಡ Pressure 
ಒತ್ತಡ ಮಾಪಕ Pressure gauge 
ಒತ್ತಾಟದ ತಣಿಸುವಿಕೆ Pressure cooling 
ಒದ್ದೆ ಹವೆ Dampness 
ಒಳಹೀರು (ಒಳಸೇದು) Suck 
ಅಂ 
ಅಂಗಾಂಶ Tissue 
ಅಂಗಾಂಶ ಅನಿಲ Tissue gas 
ಅಂಚು Edge, rim 
ಅಂಜಾಲು Seer 
ಅಂತ್ಕೋತ್ಸನ್ನಗಳು 8006 products 
ಆಂತರಿಕ Internal 
ಆಂತರಿಕ ಪರೀಕ್ಷೆ Internal 
inspection 
, ಆಂತರಿಕ ಯುದ್ಧ Civil war 


ಕಚ್ಚಾ 

ಕಠಿಣ (ಗಡಸು) 

ಕಠಿಣತೆಯ ಡಿಗ್ರಿ 
(ಅಂಶ) 

ಕಠಿಣ ನೀರು 

ಕಡಿದ ದ್ವಿಬಂಧ 

ಕಡು (ಸಾಂದ್ರ) 

"ಕಣ್ಣು' (ಅನಾನಾಸಿನ) 


ಕಣಿಲೆ 

ಕದಡು 

ಕನಿಷ್ಠ 
ಕರಗುವುದು 
ಕಲೆ 

ಕವಾಟ 
ಕಶ್ಮಲ 
ಕಸಾಯಿ ಕೆಲಸ 
ಕಳಿತ 

ಕಾಠಿಣ್ಯ 
ಕಾರ್ಯ 
ಕಾರ್ಯಕ್ರಮ 
ಕಾಯಿಸುವಿಕೆ 
ಕಾಲುವೆ 

ಕಿಣ್ವ 
ಕೀಟನಾಶಿ (ನಾಶಕ) 
ಕೆಟ್ಟ (ಕೆಟ್ಟಿರುವ) ಡಬ್ಬಿ 
ಕೆಡುವಿಕೆ 

ಕೆಲಸ (ಕಾರ್ಯ) 


ಕೈಚೀಲ (ಗೌಸು) 

ಕೊನೆ 

ಕೊನೆ ಬದಲಾಗುವ 

ಕೊಬ್ಬು 

ಕೊರತೆ (ಕುಂದು, 
ನ್ಯೂನತೆ) 


251 


ಕ 


Raw 
Hard 
Hardness degree 


Hard water 
Cut seem 
Concentrated 
‘Eye’ (of 
pineapple) 
Bamboo shoot 
Turbid 
Minimum 
Dissolving 
Spot, stain 
Valve 
Impurity ' 
Butchering 
Ripe 
Temper 
Operation 
Programme 
Heating 
Canal 
Enzyme 
Insecticide 
Spoiled can 
Spoilage 
Operation 
(work) 
Hand glouse 
End, top 
End-over-end 
Fat 
Defect, 
deficiency 


252 


ಕೊರೆತ 

ಕೋಷ್ಠ(ಕ) 

ಕೋಸು (ಕ್ಯಾಬೇಜ್‌) 
ಕುಂದುಳ್ಳೆ 

ಕೇಂದ್ರ 

ಕಥನ ಬಿಂದು 

ಕ್ಷಣಿಕ ಸಂಸ್ಕರಣ 


ಖನಿಜ ಲವಣ 


ಗಗನ ಯಾತ್ರಿಕರು 

ಗಟ್ಟಿಯಾದ ಆವರಣ, 
ಚಿಪ್ಪು 

ಗಡಸು (ಕಠಿಣ) 

ಗಡಸು ನೀರು 

ಗಡ್ಡೆಗೆಣಸುಗಳು 

ಗಣಿತಶಾಸ್ತ್ರ 

ಗರಿಷ್ಠ (ಅತ್ಯಧಿಕ) 

ಗಾಡಿ 

ಗಾತ್ರ, ಘನಫಲ 

ಗುಣ 

ಗುಣ ಪ್ರಜ್ಞೆ 


ಗೆರೆಯುಳ್ಳ ದ್ವಿಬಂಧ 
ಗೋಲಕ 

ಗಂಧಕ 

ಗಂಧಕ ವಿವರ್ಣತೆ 


ಗಂಧಕೋತ್ಪಾದೀ 
ಬೀಜಾಣು 
ಗ್ರಹಿಣಿ 


ಘಟಕ 
ಘನ 
ಘನಕಲ್ಪ 


Astronauts 


“ಕ್ಯಾನಿಂಗ್‌” ಆಹಾರ ಜೋಪಾಸನೆಯ ಒಂದು ಆಧುನಿಕ ವಿಧಾನ 


Corrosion 
Chamber 
Cabbage 
Defective 
Centre 

Boiling point 
Flash pasteuri- 


zation... 


ಮಿ 
Mineral salt 
ಗ 


| 
| 


Shell | \ 


Hard 

Hard water 

Root vegetables 

Mathematics 

Maximum 

Cart 

Volume 

Quality 

Quality 
consciousness 

Lined seam 

Bulb 

Sulphur 


Sulphide 
blackening 


Sulphide 
producing spore 
Rickets 


ಘ 


Component 
Solid 
Cuboid 


ಘನಫಲ (ಗಾತ್ರ) 
ಘರ್ಷಣೆ, ತಿಕ್ಕಾಟ 


ಘಂಟಾಕೃತಿಯ ಪಾತ್ರೆ 


ಚಪ್ಪಟೆ 
"ಚಪ್ಪಟೆ-ಹುಳಿ' ಡಬ್ಬಿ 


\ ಚರಂಡಿ 


ಚಲನ ಸಂಸ್ಕರಣ 
ಚಲನೆ (ಚಾಲನೆ) 
ಚಲಿಸುವ(ಚಾಲಕ)ಪಟ್ಟಿ 
ಚಾಲಕ 
ಚಾಲಕ ಪಟ್ಟಿ 
ಚಾಲಕ ಉರುಳೆ 
ಚಾಲಕ ಉಗಿಹಂಡೆ 
ಚಾಲನ ಸಂಸ್ಕರಣ 
ಚಿಕ್ಕ ಮಳಿ 
ಚಿಪ್ಪು 
ಚಿಪ್ಪು ಮಾನು 
ಚುಚ್ಚು ವ 
ನಿರ್ವಾತಮಾಪಕ 


ಛಿದ್ರ (ಹೋರು) 


ಜಲಜನಕ 

ಜಲ ನಿರ್ಗಮದ್ವಾರ 
ಜಾತಿ 

ಜಾಡಿ (ಭರಣಿ) 

ಜಿಗಿತ ಡಬ್ಬಿ 

ಜಿಡ್ಡು (ಕಮಟು)ವಾಸನೆ 
ಜೀರ್ಣಿತ 


ಜೀವಾತು, ಜೀವಧಾತು 
ಜೀವ ರಸಾಯನಶಾಸ್ತ್ರ 
ಜೀವಸಾಧ್ಯ 
ಜೀವಾಣುನಾಶಕ 
ಜೀವಾಣುನಾಶ ಕ್ರಿಯೆ 


Volume 


Friction, 
embrasion 
Bell jar « 
uN 
Flat | A 
“Flat sour” kan 
Drain 
Agitated process 
Agitation ' 
Conveyor belt . 
Conveyor | 
Conveyor belt, 


' Conveyor roller 


Agitated retort 
Agitated process 


Baby clam \ 


Shell 
Shell fish 


Piercing type, 
vacuum gauge 


ಛ 

Pore 

ಜ 

Hydrogen 
Drain valve 
Species, kind 
Jar 

Springer can 
Rancid smell 
Digested, 


disintegrated 


Vitamin 
Biochemistry 
Viable 
Antibiotic 
Sterilization 


\ 
\ 


ಪಾರಿಭಾಷಿಕ ಶಬ್ದಕೋಶ 


ಜೈವಿಕ ಕೋಶ Vegetative cell 
ಜೋಡಣೆ Seam, joint 
ಜೋಪಾಸಕ (ರಕ್ಷಕ) Preservative 
ಜೋಪಾಸನೆ Preservation 
ಜ್ವಾಲೆಸುಲಿತ Flame peeling 
ಡ 
ಡಬ್ಬಿ Can 
ತ 
ತಗಡು (ಹಾಳೆ) Plate (sheet) 
ತಗ್ಗಚ್ಚು ಮಾಡುವುದು Debossing 
ತಗ್ಗು Dent 
ತಟಸ್ಥ Neutral 
ತಣಿಸುವಿಕೆ Cooling 
ತರಹೆವಾರು ವಿಂಗಡಣೆ Grading 
ತವರ Tin 
ತವರದ ಡಬ್ಬಿ Tin can 
ತವರದ ಹಾಳೆ Tin plate 
ತವರಾವರಣ Tinning 
ಕೊಡುವುದು 
ತಿರುಳು Core 
ತುಕ್ಕು Rust 
ತುಕ್ಕು ಹಿಡಿಯದ Stainless 
(ಪ್ರಚೆಗುಂದದ) ಉಕ್ಕು steel 
ತುಟಿ Lip 
ತುಲನೆ, ಮೌಲ್ಯನಿರ್ಧಾರ Evaluation 
ತೇಲು ಬೆಸಿಗೆ Solder float 
ತೇಲುವ ಕಶ್ಮಲ Suspended 
impurity 
ತೈಲಸ್ಕಿತಿ Oil phase 
ತೊಟ್ಟೆ Crate 
ತೋರಿಕೆ (ನೋಟ) ಸಗppearance 
ತಂತ್ರ Technique 
ತಂತ್ರಶಾಸ್ತ್ರ Technology 
ತುಂತುರು Spray 
ತುಂಬಿಸುವುದು Filling, packing 


(ಪೂರಣ ಕ್ರಿಯೆ) 


45೨3 
ದ 
ದಪ್ಪ Thickness 
ದರ Rate 
ದಶಮಾಂಶ Decimal 
ದಶಾಂಶ Logarithmic 
ದಿರಸು (ಉಡುಗೆ) Dress 
ದೀರ್ಫ್ಥವೃತ್ತಾಕಾರದ 0೪೩] 
ದುರ್ಬಲ Weak, dilute 
ದೇಹ Body 
ದೋಷ Error 
ದೃಢತೆ Firmness, 
hardness 
ದ್ರವ Liquid 
ದ್ರವಗುಪ್ತೋಷ್ಣ Latent heat of 
fusion 
ದ್ರವಮಾಪಕ Hydrometer 


ದ್ರವರಹಿತ ಜೋಪಾಸನೆ Dry packing 


ದ್ರವೀಕರಣ Melting, fusion 

ದ್ರಾವಣ Solution 

ದ್ರಾವ್ಯತೆ Solubility 

ದ್ರಾವಣ ಸುಲಿತ Lye peeling 

ದ್ವಿಬಂಧ Double seaming 

ದ್ವಿಬಂಧ Double seam 
ಪುರೋದರ್ಶಕ projector 


ದ್ವಿಬಂಧಕಾರಕ ಯಂತ್ರ Double seamer 


' ಧೂಮರಕ್ಷಿತ ಆಹಾರ Smoked food 


ನ 

ನಮೂನೆ Sample 
ನಿಖರತೆ Accuracy 
ನಿರ್ಗಮದ್ವಾರ Outlet port 
ನಿರ್ಜೀವ (ಆಜೀವ) ಸbಃogenesis 

ಪ್ರತ್ಯುತ್ಪತ್ತಿ 
ನಿಮ್ಮತೆ Concavity 
ನಿಮ್ನೋಷ್ಸತಾಜೀವಿ Psychrophile 
ನಿಯಂತ್ರಣ Control 
ನಿರಪೇಕ್ಷ Absolute 
ನಿರವಯವ Inorganic 


254 
ನಿರಾಮ್ಲೀಯ 7401-೩010610 
ನಿಷ್ಟ Net 
ನಿರ್ವಚನೆ Definition 
ನಿರ್ವಾತ Vacuum 
ನಿಶಾಂಧತೆ Night blindness 
ನಿಶ್ಚಲ ಉಗಿಹಂಡೆ Still refort 
ನಿಶ್ಚೇಷ್ಟಿತ Dormant, 
inactive 
ನಿಶ್ಚೈತ್ಯಗೊಳಿಸುವುದು 2607662178. 
thawing 
ನಿಸ್ನಂಕರ (ಅಸಂಕರ) ಸಿeptic 
ನುರಿಯೋಲಿಕೆ Difiraction 
ಗಾಜುಗೆರೆ ತಟ್ಟೆ grating 
ನೆಗೆಯುವ ಡೆಬ್ಬಿ Springer can 
ನೆರಿಗೆ Wrinkle 
ನೆಲಗಡಲೆ ಎಣ್ಣೆ Groundnut 
(peanut) oil 
(ak, Sanitation 
ನೈಸರ್ಗಿಕ (ಸ್ವಾಭಾವಿಕ) Natural 
ನೋಟ (ತೋರಿಕೆ) Appearance 
ನ್ಯೂನತೆ (ಕೊರತೆ) Dect, 
deficiency 
ಪ 
ಪಟಲ Film 
ಪಟ್ಟಿ Strip, bar 
ಪದಾರ್ಥ Materia], 
substance 
ಪರಸರಣಿ ಪ್ರಭಾವ Osmosis 
ಪರಸ್ಪರ ವರ್ತನೆ Inter action 
ಪರಸ್ಪರಾಕ್ರಮಣಾಂಶರ Overlap 
ಪರಿಮಾಣ Proportion 
ಪರಿಸರ Environment 
ಪರೀಕ್ಷೆ Test, examina- 
tion, inspection 
ಪಾತ್ರೆ Container 
ಪಾದಪೀಠ Base plate, 


canlift pad 


ಇತ ಇ 


ಪಾದರಸ ಸ್ತಂಭ 
ಪಾರ್ಶ್ವ ನಿಮ್ಮತೆ 
ಪಾರ್ಶ್ವ ಬಂಧ 

ಹೀನತೆ (ಉಬ್ಬು) 


ಪೂರಣ 
ಪೂರ್ವತಯಾರಿ 
ಪೆಟ್ಟಿ 


ಪೋಷಣೆ 


ತೆ 


ಪ್ರಚ್ಛನ್ನ 
ಪ್ರತಿನಿ [1 
ತಿರೋಧ ಬ 


PR (8. 


ಬೌ 
ಸಿ 
ಜಃ 


ಬಲ 


ಯೋಗ 


ಚ ಲ 


ಪ್ರಯೋಗಾಭ್ಯಾಸ 


ಪ್ರವಣತೆ (ಇಳಿಜಾರು) 
ಪ್ರವೇಶ ದ್ವಾರ 


ಬಟಾಣಿ 

ಬಹುಮತ (ಅಂಶ) 
ನಾಶಕಾಲ 

ಬಾಷ್ಟಗುಫ್ಯೆ Ye ಸೀಷ್ಟ 


ಬಾಷ್ಸೀಭವನ 
ಬಿಗಿತ 
ಬಿಸಿ 


ಇ 


ಬೀಜಾಣು 


"ಕ್ಯಾನಿಂಗ್‌' ಆಹಾರ ಜೋಪಾಸನೆಯ ಒಂದು ಆಧುನಿಕ ವಿಧಾನ 


Mercury column 
Paneling 
Side seam 
Swell, bulge, 
convéxity 
Flipping 
Recovery, 
ravival 
Recontami- 
nation 
Body building 
Filling 
Preparation \ 
Case \ 
Nutrition 
Potential 
Counter sink 
Resistance 
Concentration 


Experiment, 
practical appli- 
cation 


Experimental 
study 


1 


Slope 
Inlet port 
ಬ 
Pea 
Majority 
death time 
Latent heat of 
vaporization 
Evaporation 
Tightness 
Hot 
Seed 
Spore 


ಪಾರಿಭಾಷಿಕ ಶಬ್ದಕೋಶ 


ೇಜಾಣು ಸಮುದಾಯ Spore suspension 
ಬುಟ್ಟಿ Basket 
ಬೂಷ್ಟು (ಬೂಸುರು) Mould 
ಬೂತಾಯಿ (ಬೈಗೆ Sardine 


ಬೂಸುರು (ಬುಷು) Mould 

ಬೆವರು Sweat 

ಬೆಳಕಿನ ವರ್ತುಲ Light spot 
(ಹುಂಡು) 

ಬೇಯಿಸು Cook, precook 

ಬೈಗೆ (ಬೂತಾಯಿ) 5Sardine 

ಬಂಗುಡೆ Mackerel 

ಬಂಧಕಾರಕ ಹಿಡಿಗೈ 50871178 chuck 

ಭ 
ಭರಣಿ, ಜಾಡಿ Jar 
ಭಿತ್ತಿ ಮುದ್ರಣ Lithographing 


ಭೂತ ಕನ್ನಡಿ (ಯವ, Lens, mag- 


ಮಸೂರ) ying glass 
ಭೂತಲ ಸಮಾಂತರ 11081708181 
ಭೂಲಂಬ Vertical 
ಭೌತಶಾಸ್ತ್ರ Physics 
ಭೌತಿಕ Physical 

ಮ 

ಮಟ್ಟ Level 
ಮಡಿಕೆ Fold 


ಮಧ್ಯಮೋಷ್ಟತಾಜೀವಿ Mesophile 
ಮಧ್ಯಾಂತಃ ಕಾಲ Interval 
ಮರಣೋತ್ತರ ಕಾಠಿಣ್ಯ Rigor mortis 


ಮಳಿ Clam 

ಮಾದರಿ (ನಮೂನೆ) Sample (model) 
ಮಾರಕತೆ Lethality 

ಮಿತಿ Limit 

ಮಿತಿಮಾರಿದ Excessive (over) 
ಮಿಥ್ಮದ್ವಿಬಂಧ False seam 
ಮಿಶ್ರಜಾತಿ Mixed species 
ಮಿಶ್ರಲೋಹ Alloy 


ಮುಖ ಬಿಲ್ಲಿ Dial 


255 
ಮುಖ (ವಿವರ) ಪತ್ರ Label 
ಮುಚ್ಚಳ Lid, cover 
ಮುದ್ದೆ Paste 
ಮುರಬ್ಬ Jam 
ಮೂಲ Source 
ಮೇಧಸ್ಸು Lipid 
ಮೇಧಾಮ್ಲ Fatty acid 
ಮೇಲ್ಮೈ ವಿಸ್ತೀರ್ಣ Surface area 
ಮೇಲ್ಕೊನೆ Top end 
ಮೈ Surface, face 
ಮೊಸರಾಗುವುದು Curd formation 
ಮೌಲ್ಯ (ಬೆಲೆ) Value 
ಮೌಲ್ಯನಿರ್ಧಾರ Evaluation 
ಮೃತ್ಯು ಬಿಂದು Death point 
ಮೃದು Soft, tender 
ಮೃದು ನೀರು Soft water 
ಮೃದ್ವಸ್ತಿ Cartilage 
ಯ 
ಯಥಾಸ್ಥಿತಿ Original form 
ಯದ್ವಾತದ್ವಾ Random 
ಯೌಜಿಕ Compound 
ಯಂತ್ರ Machine, mill 
ಯಾಂತ್ರಿಕ Machanical 
ರ 

ರಚಕ (ಉತ್ಪಾದಕ) Producing 
ರಚನೆ Structure, 

construction 
ರಬ್ಬರಿನ ಪಾದರಕ್ಷೆ Gum boots 
ರಸ Juice 
ರಸಾಯನ ಶಾಸ್ತ್ರ Chemistry 
ರಕ್ಷಕ Protective 
ರಾಸಾಯನಿಕ Chemical 
ರುಚಿ Taste 
ರೆಕ್ಕೆ Fin 
ರೇಖಾಚಿತ್ರ Graph, curve, 


chart 


256 
ರಂಜಕ ' Phosphorus 
ರಂಧ್ರ 11010 

ಲ 
ಲವಣ Salt 
ಲವಣ ದ್ರಾವಣ . brine 
ಲವಣ ಪ್ರಿಯ 11810081110 
ಲವಣ ಮಾಪಕ Salinometer 
ಲಕ್ಷಣ Characteristic 
ಲೇಪ Lacquer 
ಲೇಪಾವರಣ Lacquring 

ಕೊಡುವುದು 

ಲೋಲಕ Pendulum 
ಲೋಹ . Metal 
ಲೋಹಪಲ್ಲಟ ಶಾಸ್ತ್ರ Alchemy 
ಲೋಹಯುಗ್ಮ " , Thermo-couple . 
ಲೋಹ ರುಚಿ Metallic taste 
ಲೋಳೆ (ಶ್ಲೇಷ್ಮ) Slime 

ವ 
ವಕ್ಪತೆ Curvature 


ವಕ್ತ ಹೊರ ಅಂಚು Cur 
ವರ್ಣಸ್ಮಾಯಾಕರಣ Colour fixation 


' ವಾತಾವರಣ Atomosphere 


ವಾಣಿಜ್ಯ Commerce 

ವಾಣಿಜ್ಯಮಟ್ಟದ Commercial 
ಜೀವಾಣುನಾಶೆ ಕ್ರಿಯೆ 

ವಾಯು Air 


ವಾಯುಭಾರಮಾಪಕ Barometer 

ವಾಯುರೇಚಕಪಂಪು ಔExhaust 
(vacuum)pump 

ವಾಯುಸೇರದಷ್ಟು ಬಿಗಿ Airtight 

ವಾಯ್ವಣು ಜೀವಿಗಳು ಸAcrobes 

ವಿಕಸನ (ಹಿಗ್ಗುವಿಕಿ) Expansion 

ವಿಕಿರಣ ಕ್ರಿಯೆ Irradiation 

ವಿಕೃತಿ . Distortion 

ವಿದ್ಯುತ್‌ ರಾಸಾಯನಿಕ ಔlectro-chemical 

ವಿದುದ್ದಿಶ್ಲೇಷಣಾ Electrolytic 


ಕಿಸ್‌ 


ವಿಧಾನ 


"ಕ್ಕಾನಿಂಗ್‌' ಆಹಾರ ಜೋಪಾಸನೆಯ ಒಂದು ಆಧುನಿಕ ವಿಧಾನ 





ವಿನಾಶಕಾರಿ Destructive 
ವಿವರ್ಣತೆ Discolouration 
ವಿಶಿಷ್ಟ ಗುರುತ್ವ Specific gravity 
ವಿಶಿಷ್ಟತಾಪ Specific heat; 
ವಿಷ Toxin ಇ i 
ವಿಷಮಾಕೃತಿಯ Irregular 
ವೇಗ Speed 
ವೇಳಾಪಟ್ಟಿ Time table 
ವ್ಯಾಸ Diameter “<= 
ವ್ಯ್ಯತ್‌ಕ್ರಮ Reciprocal ' 
ಶ 

ಶರ್ಕರ ಹಿಷ್ಟ Carbohydrate 
ಶಕ್ತಿ Energy 
ಶಾಖ (ಉಷ್ಣ, ತಾಪ) 180! 
ಶಾಖ ಶೋಷಣೆ Heat exhaustir 
ಶಾಶ್ವತ Permanent 
ಶಿಥಿಲತೆ (ಶೈಥಿಲ್ಯ) 1006606055 
ಶಿಖರ Crown, peak 
ಶಿಶು ಆಹಾರ Baby food 
ಶಿರಾವಕಾಶ Head space 
ಶೀಘ್ರ ಶೈತ್ಯೀಕರಣ Quick freezing 
ಶೀತ (ಲ) Cold 
ಶೀತವಾಹನ Refrigerated 

vehic 
ಶೀತಾಗಾರ Cold storage 
ಶೀತಲೀಕರಣ Freezing 

(ಶೈತ್ಯಘನೀಕರಣ) 
ಶುಚಿ Clean 
ಶುಚಿತ್ವ Cleanliness 
ಶುಚಿ (ನಿರ್ಮಲ) ಡಬ್ಬಿ Sanitary can 
ಶುದ್ಧಗೊಳಿಸುವುದು Puriಗಿication 
(ಶುದ್ದೀಕರಣ) 
ಶುದ್ಧಗೊಳಿಸಲ್ಪಟ್ಟ 8081600 o1l 
ಎಣ್ಣೆ 

ಶುದ್ಧತೆ Purity 
ಶುಷ್ಕಗೊಳಿಸುವುದು Dyಗ, 


(ಶುಷ್ಕೀಕರಣ)  dehydratio 


ಪಾರಿಭಾಷಿಕ ಶಬ್ದಕೋಶ 


ಶೈತ್ಯಕಾರಕ ದ್ರವ್ಯ 
ಶೈತ್ಯಘನೀಕರಣ 
Wk (ಶೀತಲೀಕರಣ) Freezing 


ಶೈತ್ಯಘನೀಕೃತ ಆಹಾರ Frozen food 


Refrigerant 


ಶೋಷಣೆ Exhausting 
ಶೋಷಕ Exhauster 
ಶೌಚಗೃಹ Lavatory, wash 
room 
ಶ್ರುತಿ ಪರೀಕ್ಷಕ Tone tester 
ಸ 
ಸಕ್ಕರೆ Sugar 
ಸಕ್ಕರೆ ಪಾಕ Sugar syrup 
ಸತತ Continuous 
ಸತತ ಪಟ್ಟೆಯ ವಿಥಾನ Continuous strip 
process 
ಸತ್ವದಾಯಕಗಳು Enrichment 
materials 
ಸರ್ತಿ Shift 
ಸಮತಟ್ಟಾದ Level, flat 
ಸಮತೋಲ Equilibrium 
ಸಮಾನುಪಾತ Direct propor- 
tion 
ಸರಳ Straight, simple 
ಸರಳ ರೇಖೆ Straight line 
ಸರಾಸರಿ Average (mean) 
ಸರಿಗೆ ಬಲೆ Wire mesh 
ಸರಂಧ್ರ Perforated 
ಸಸಾರಜನಕ Protein 


ಸಸ್ಯಜನ್ಯ ಎಣ್ಣೆ Vegetable oil 
ಸಾಕಣೆ (ಸಂವರ್ಧನೆ) Culture test 
ಪರೀಕ್ಷೆ 


ಸಾಗಾಟ (ಸಾಗಾಣಿಕೆ) Transport 
ಸಾಧಾರಣ (ಸಾಮಾನ್ಯ) Normal 


ಸಾರ್ಥಕ Significant 
ಸಾಪೇಕ್ಷ Relative 

ಸಾಪೇಕ್ಷ ಸಾಂದ್ರತೆ ೫0186116 density 
ಸಾಮರ್ಥ್ಯ Efficiency 


17 


257 

ಸಾರಜನಕ Nitrogen 
ಸಾರಿನ ಮಿಶ್ವಣ Soup mix 
ಸಾವಯವ Organic 
ಸಾಸಿವೆ Mustard 
ಸಿಗಡಿ Shrimp, prawn 
ಸೀಮೆ Limit 
ಸೀಮಿತ Limited 
ಸೀಳುವುದು Slitting 
ಸೀಸ Lead 
ಸುಣ್ಣ Lime 
ಸುರುಳಿಸುತ್ತಿಕೊಳ್ಳು Curling 
ಸುಲಿತ Peeling 
ಸುಲಿತ ನಷ್ಟ Peeling 1065 
ಸೂತ್ರ ವಿಧಾನ Formula method 
ಸೂಕ್ಷ್ಮದರ್ಶಕ Microscope 
ಸೂಕ್ಷ್ಮ ರಂಧ್ರ Pin hole 
ಸೂಕ್ಷ್ಮಾಣುಜೀವಿ Microorganism . 
ಸೂಕ್ಷ್ಮಾಣುಜೀವಿಶಾಸ್ತ್ರ Microbiology 
ಸೆಳೆತ Buckling 
ಶೇಕಡಾ Percent 
ಸೋರುವುದು Leaking 
ಸೌಮ್ಯ ಕ್ಷಾರ Mild alkali 
ಸಂಕರ Contamination 
ಸಂಕೀರ್ಣ Complex 
ಸಂಕೇತ Code 
ಸಂಕೋಚನವಾಗು Shrink 
ಸಂಖ್ಯಾಶಾಸ್ತ್ರ Statistics 
ಸಂಗ್ರಹ Storage 
ಸಂಗ್ರಹ ಜೀವನಾವಧಿ Shek life 
ಸಂತೃಪ್ತ Saturated 
ಸಂಪರ್ಕ Contact 
ಸಂಪೂರ್ಣ ನಿರ್ವಾತ ಸAರತsolute 

vacuum 
ಸಂಶೋಧನೆ Reasearch 


ಸಂಸ್ಕರಣ (ಪರಿಷ್ಕರಣ) Processing 
ಸಂಸ್ಕರಣಕಾಲ (ಅವಧಿ) Process time 
ಸಂಸ್ಕರಣದ ರೇಖಾಚಿತ್ರ Process curve 


258 


ಸಂಜ್ಞಾಕ್ಷರ ಸಂಕೇತ 
ಸಾಂದ್ರತೆ 
ಸಾಂದ್ರಲೋಹ 
ಸಾಂದ್ರೀಕೃತ ಹಾಲು 
ಸಾಂಪ್ರದಾಯಿಕ 
ಸಾಂಬಾರ 
ಸಾಂಬಾರ ಜೀನಸು 
ಸ್ತಂಭಾಕಾರದ 
ಸ್ಥಾ ನ 
ಸ್ಥಿತಿ 
ಸ್ಥಿತಿಸ್ಥಾಪಕ ಗುಣ 
ಸ್ಥೂಲ 
ಸ್ನಾಯುಬಂಧ 
ಸ್ವತಂತ್ರಾವಶಿಷ್ಟ 
ಕ್ಲೋರಿನ್‌ 
ಸ್ವಭಾವ 
ಸ್ವಭಾವವಿಕೃತಿ 
ಸ್ವಯಂಚಾಲಿತ 


“ಕ್ಯಾನಿಂಗ್‌” ಆಹಾರ ಜೋಪಾಸನೆಯೆ ಒಂದು ಆಧುನಿಕ ವಿಧಾನೆ 


Code mark 
Density 
Heavy metal 
Condensed milk 
Conventional 
Sauce 
Spice 
Cylindrical 
Position 
State 
Elasticity 
Gross 
Tendon 
Free residual 
chlorine 
Nature 
Denaturation 
Automatic 


ಸ್ನಿಗ್ಗತೆ 


ಗ 
[2 
ಸ್ನಿಗ್ಧ ದ್ರವ 


ಹದಗೊಳಿಸುವುದು 
ಹದಗೊಳಿಸಲ್ಪಟ್ಟ 
ಹರಿವೆ 

ಹಾಳೆ, (ತಗಡು) 
ಓಟ್ಟು (ಪಿಷ್ಟ) 
ಹಿಮಾಂಕ 
ಹಿಮ್ಮಡಿತ 

ಹೊಗೆ ಹಿಡಿಸಿದ 
ಹೀರು 
ಹುರಿಯುವುದು 


ಹೊರಮಾಲಿದ ಆಂಚು 


ಹೊರಮುಖ ಒತ್ತಡ 


ಹೊಸತನ 
ಹೋರು (ಛಿದ್ರ) 


Consistency 
Thick liquid 


ಹ | 


Curing \ | 
Cured \ 
Asparagus’, 
Sheet, plate 
Starch 
Freezing point 
Cut ovr 
Smoked 
Absorb 
Frying 
Flanged edge 


Outward 
pressure 


Freshness 
Pore 


(11) ಇಂಗ್ಲಿಷ್‌ - ಕನ್ನಡ 


A 
Abiogenesis ಅಜೀವ (ನಿರ್ಜೀವ) 
ಪ್ರತ್ಯುತ್ಪತ್ತಿ 

Absolute ನಿರಪೇಕ್ಷ 
Absolute 

Vacuun ಸಂಪೂರ್ಣ ನಿರ್ವಾತ 
Abaorb ಹೀರು 
Accelerator ಉತ್ಪ್ರೇರಕ 
Accident ' ಅಪಘಾತ 
Accuracy ; ನಿಖರತೆ 
Acid ಆಮ್ಲ 
Acidic ಆಮ್ಲಾಯ 
Acidification  Sಮ್ಲಾಕರಣ 
Acidity ಆಮ್ಲಾಯತೆ 
Aerobe ವಾಯ್ವಣುಜೀವಿ 


Agitated process ಚಲನ ಸಂಸ್ಕರಣ 
Agitated retort ಚಲನ ಉಗಿಹಂಡೆ 


Agitation ಚಲನ, ಚಾಲನ 

Air ವಾಯು 

Air conditioned ಉಷ್ಣನಿಯಂತ್ರಿತ ಕೋಣೆ 

room 

Air tight ವಾಯು ಸೇರದಷ್ಟು ಬಿಗಿ 
Alchemy ಲೋಹಪಲ್ಲಟಶಾಸ್ತ್ರ 
Anerobe ಅವಾಯ್ವಣುಜೀವಿ 
Antibiotic ಜೀವಾಣುನಾಶಕ 
Appearance ತೋರಿಕೆ, ನೋಟ 
Arrange ಅಳವಡಿಸು 

‘Aseptic. ಅಸಂಕರ (ನಿಸ್ನಂಕರ) 
Asparagus ಹರಿವೆ 

Astronauts ಗಗನ ಯಾತ್ರಿಕರು 
Atmosphere ವಾತಾವರಣ 
' Automatic ಸ್ವಯಂಚಾಲಿತ 


Average (Mean) ಸರಾಸರಿ 


B 
Bacteria ಅಣುಜೀವಿಗಳು 


Bacterial con- ಅಣುಜೀವಿಗಳ ಸಾಂದ್ರತೆ 
centration 

Bacteriology ಅಣುಜೀವಿಶಾಸ್ತ್ರ 

Bad conductor ಅವಾಹಕ 

Bamboo shoot ಕಣಿಲೆ 


Bar ಪಟ್ಟಿ 
Barometer ವಾಯುಭಾರಮಾಪಕ 
Base plate ಪಾದಪೀಠ 
(can lift pad) 

Basket k ಬುಟ್ಟಿ 
Bean ಅವರೆ 

; Bell jar ಘಂಟಾಕೃತಿಯ ಪಾತ್ರೆ 
Biochemistry  ಜೇವರಸಾಯನಶಾಸ್ತ್ರ , 
Blade ಆಲಗು 
Bleeder ಉಗಿಚಿಮ್ಮುವ ದ್ವಾರ 
Body building ಪುಷ್ಟಿದಾಯಕ 
Boiler ಉಗಿಜನಕ 
Boiling point ಕುದಿಯುವ ಬಿಂದು 


‘Breather’ can ಉಸಿರಾಡುವ ಡಬ್ಬಿ 
Brine (5೩11 solu- ಉಪ್ಪಿನ ದ್ರಾವಣ 


tion) 
Bringing down ಅವರೋಹಣ ಕ್ರಿಯೆ 
Buckling ಸೆಳೆತ 
` Bulb ಗೋಲಕ 
Bulge (swell) ಉಬ್ಬು, ಪೀನತೆ 
Bulged can ಉಬ್ಬಿದ ಡಬ್ಬಿ 
Butchering ಕಸಾಯಿ ಕೆಲಸ 
0 
Can | ಡಬ್ಬಿ 
Canal ಕಾಲುವೆ 


260 


Can 11 pad 
(base plate) 
Can (centre) 
temperature 
Carbohydrate 
Cart ' 
Cartilage 
Case 
Cathode 
Centre 
Chamber 
Characteristic 
Chart (curve) 
Chemistry 
Chuck 
Civil war 


Clam 

Clean 

Cleanliness 

Code 

Code Mark 

Cold 

Cold storage 

Colour fixation 

Come up time 

Commercial 

Commercial 
sterilization 


Complex 
Components 
Compound 
Compound wall 
Concave 
Concavity 
‘Concentration 


(ಯಾದವೀ ಕಲಹ). 


ಸಂಜ್ಞಾ ಕ್ಷರ, ಸಂಕೇತ 


ಶೀತಲಗೃಹ, ಶೀತಾಗಾರ 
ವರ್ಣಸ್ಥಾ ಯೀಕರಣ 
ಉತ್‌ಕ್ರಮಣ ಕಾಲ 


ಜೀವಾಣುನಾಶ ಕ್ರಿಯೆ 


ನಿಮ್ನ (ಗೋಳಿಯ) ' 


“ಕ್ಯಾನಿಂಗ್‌ ಆಹಾರ ಜೋಪಾಸನೆಯ ಒಂದು ಆಧುನಿಕ ವಿಧಾನ 


, 00608188196 ಸಾಂದ್ರ, ಕಡು 
Condensed milk ಸಾಂದ್ರೀಕೃತ ಹಾಲು 
Conduction ಉಷ್ಣವಹನ 
Consistency ಸ್ನಿಗೃತೆ 
Contact ಸಂಪರ್ಕ 
Container ಪಾತ್ರೆ 
Contamination ಸಂಕರ 

Continuous :- ಸತತ, ಎಡೆಬಿಡದೆ ' 

"Continuous strip ಸತತ ಪಟ್ಟೆಯ ಬಾನ ಇ 
rolling method | 
Control ನಿಯಂತ್ರಣ 
Convection ' ಉಷ್ಣ ಚಲನ 
Conventional ಸಾಂಪ್ರದಾಯಿಕ 
Conveyor ಚಾಲಕ 
Conveyor belt ಚಾಲಕ ಪಟ್ಟಿ 
Conveyor roller ಚಾಲಕ ಉರುಳಿ 
Convex "ಹೀನ, ಉಬ್ಬಿದ 
Convexity  ಪೀನತೆ, ಉಬ್ಬು 
Cooling ತಣಿಸುವುದು, ತಣಿಸುವಿಕೆ 
Cooking ಬೇಯಿಸುವುದು, ಅಡುಗೆ 
ಮಾಡುವುದು 
Corned (08866) ಹದಗೊಳಿಸಲ್ಪಟ್ಟ 
beef ಗೋಮಾಂಸ 
Corrosion ಕೊರೆಯುವಿಕೆ, ಕೊರೆತ 
Cover ಮುಚ್ಚಳ 
Crab ಏಡಿ 
Crate ತೊಟ್ಟೆ 
Cross section ಆಅಡ್ಡಛೇದ 
Crown ಶಿರ, ಶಿಖರ 
Cuboid ಘನಕಲ್ಪ 
` Culture test ಸಾಕಣೆ (ಸಂವರ್ಧನೆ) 
ಪರೀಕ್ಷೆ 
Curd formation ಮೊಸರಾಗುವುದು 
Curing ಹದಗೊಳಿಸುವುದು 
Curl ವಕ್ರಹೊರ ಅಂಚು 
Curvature ವಕ್ರತೆ 


ಪಾರಿಭಾಷಿಕ ಶಬ್ದ ಕೋಶ 


Cutover ಹಿಮ್ಮಡಿತ 
Cut seam ಕಡಿದ ದ್ವಿಬಂಧ 
D ಔ 
Dampness ಒದ್ದೆಹವೆ 
Death point ಮೃತ್ಯುಬಿಂದು 
Death rate ` ಅಣುಜೀವಿನಾಶ ದರ 
Death time ವಿನಾಶಕಾಲ, ಅಳಿಗಾಲ' 
Debossing ತಗ್ಗಚ್ಚು ಮಾಡುವುದು 
Decimal ದಶಮಾಂಶ 
Deep drawing ಆಳವಾಗಿ 
ಅಚ್ಚೊತ್ತುವುದು 
Defect ಕೊರತೆ, ಕುಂದು, 
ನ್ಯೂನತೆ 
Defective ಕುಂದುಳ್ಳ 
28801607 ಕೊರತೆ, ನ್ಯೂನತೆ 
Definition ನಿರ್ವಚನೆ , 
Demand ಬೇಡಿಕೆ 
Denaturation ಸ್ವಭಾವ ವಿಕೃತಿ 
Denaity ಸಾಂದ್ರತೆ 
Dent ತಗ್ಗು (ಹೊಡೆತದ) 
Destructive ವಿನಾಶಕಾರಿ | 
Destructive ' ವಿನಾಶಕಾರೀ ವಿಧಾನ 
method 
Diameter ವ್ಯಾಸ 
Diffraction ನುರಿಯೋಲಿಕೆ ಗಾಜು, 
grating ಗೆರೆತಟ್ಟೆ 
Dimension ಅಳತೆ 
Direot ಸಮಾನುಪಾತ 
proportion 
Discolouration ವವರ್ಣತೆ 
Dissolving ಕರಗುವುದು 
Distortion ವಿಕೃತಿ 
Double seam ದ್ವಿಬಂಧ 
Double 868779: ದ್ವಿಬಂಧ (ಕಾರಕ) 
ಯಂತ್ರ 


Double seam 
projector 


ದಿ ್ವ ಬಂಧ ಪುರೋದರ್ಶಕ 


261 


Drain ಚರಂಡಿ 
Drain value ಜಲ ನಿರ್ಗಮದ್ವಾರ 
(ಕವಾಟ) 
Dress ಉಡುಗೆ, ದಿರಸು 
Drying ಶುಷ್ಕೀಕರಣ, 
ಒಣಗಿಸುವುದು 
Dry pack ಶುಷ್ಕ ಜೋಪಾಸನೆ, 
ದ್ರವರಹಿತ ಜೋಪಾಸನೆ 
ಹ 
Ebrasion ಘರ್ಷಣೆ, ತಿಕ್ಕಾಟ 
(friction) 
Ebrasion peeling ಘರ್ಷಣೆ ಸುಲಿತ 
Economics ಅರ್ಥಶಾಸ್ತ್ರ 
Edge (rim) ಅಂಚು 
Efficiency ಸಾಮರ್ಥ, 
Electrolytic ವಿದ್ಯುದ್ಧಿಶ್ಲೇಷಣಾ 
method ವಿಧಾನ 


Electro chemical ವಿದ್ಯುತ್‌ ರಾಸಾಯನಿಕ 


Embossing 
End-over-end 


End product 


Energy 
Enrichment 
material 
Environment 
Enzyne 
Equilibrium 
Error 
Essential 
Evaluation 
Evaporation 
Exception 
Excessive 


ಉಬ್ಬಚ್ಚು ಮಾಡುವುದು 
ಕೊನೆ ಬದಲಾಗುವ 
(ಬುಡಮೇಲಾಗುವ) 
ಕೊನೆಯ (ಅಂತಿಮ) 
ಉತ್ಪನ್ನ 


Ww 


ಕ್ರಿ 
ಸತ್ವದಾಯಕ ಪದಾರ್ಥ 
ಪರಿಸರ 

ಕಿಣ್ವ 

ಸಮತೋಲ 

ದೋಷ, ತಪ್ಪು 
ಅವಶ್ಯಕ, ಅನಿವಾರ್ಯ 
ಮೌಲ್ಯನಿರ್ಧಾರ, ತುಲನೆ 
ಬಾಷ್ಟೀಭವನ 

ಅಪವಾದ 
ಅತಿಶಯವಾದ, ಮಿತಿ 
ಮಾರಿದ 


262 ಕ್ಯಾನಿಂಗ್‌' ಆಹಾರ ಜೋಪಾಸನೆಯ ಒಂದು ಆಧುನಿಕ ವಿಧಾನ 


ಶೋಷಿಸು, ನಿರ್ವಾತ 
ಗೊಳಿಸು 


Exhaust 


Exhauster ಶೋಷಕ 
Exhaust pump ವಾಯುಶೋಷಕ 
(ರೇಚಕ) ಪಂಪು 


Expansion ವಿಕಸನ, ಹಿಗ್ಗು ವಿಕೆ 
Experiment ಪ್ರಯೋಗ 
Experimental ಪ್ರಾಯೋಗಿಕ 
Experimental ಪ್ರಯೋಗಾಭ್ಯಾಸ 
study 
External ಹೊರ 
F 
False seam ಮಿಥ್ಯ ದ್ವಿಬಂಧ 
Fat ಕೊಬ್ಬು, ಮೇಧಸ್ಸು 
Fatty acid ಮೇಧಾಮ್ಗ 
Filling ಪೂರಣಕ್ರಿಯೆ 
(ತುಂಬಿಸುವುದು) 
Film ಪಟಲ 
Fin ರೆಕ್ಕೆ 
Final product ಕೊನೆಯ ಉತ್ಪನ್ನ 
Flame peeling ಜ್ವಾಲೆ ಸುಲಿತ 


Flanged edge _ ಹೊರಮಾಲಿದ ಅಂಚು 


Flash ಕ್ಷಿಪ್ರ ಸಂಸ್ಕರಣ 

sterilization 
(pasteurization) 
Flat ಚಪ್ಪಟೆ, ಸಮತಟ್ಟಾದ 
Flat sour can ಜಿಪ್ಪಟೆ ಹುಳಿ ಡಬ್ಬಿ 
Flipping ಪುಟಿಯುವುದು 
Fold ಮಡಿಕೆ 
Food contami- ಆಹಾರ ಸಂಕರ 

' nation 


Food material ಆಹಾರ ಪದಾರ್ಥ 


Food 8eienee ಹಾರ ವಿಜ್ಞಾನ 

Form ರೂಪ, ತೋರಿಕೆ, ಆಕಾರ 

Free residual ್ವತಂತ್ರಾವಶಿಷ್ಟ 
chlorine ಕ್ಲೋರಿನ್‌ 


Freezing ಶೀತಲೀಕರಣ, ಶೈತ್ಯ 
ಘದೀಕರಣ 


Freezing point ಹಿಮಾಂಕ 


Friction (ebra- ಘರ್ಷಣೆ, ತಿಕ್ಕಾ 


tion) 


‘Frozen ಶೈತ್ಯಘನೀಕೃತ 


Frozen food ಶೈತ್ಯಘನೀಕೃತ 
Fusion (melting) ದ್ರವೀಕರಣ 


G 
Gap (clearance) ಎಡೆ 
Gas ಅನಿಲ 
(1೩86008 ಅನಿಲರೂಪದ 
: (11068 ಕೈಚೀಲ 
Grading  ತರವಾರು ವಿಂಗ 
Graph 1. ರೇಖಾಚಿತ್ರ 
Gross "ಸ್ಕೂಲ . 
Groundnut ನೆಲಗಡಲೆ 
(Peanut) 
Gum boots ರಬ್ಬರಿನ ಪಾದಃ 
H 4 
Halophilic ಲವಣಪ್ರಿಯ 
Hard ಕಠಿಣ, ಗಡಸು 


Hardness degree ಕಠಿಣತೆಯ ಡಿಗ್ಗಿ 


Hard water ಕಠಿಣ ನೀರು, ಗ 


Heat ಶಾಖ, ಉಷ್ಣ, 

Heat (thermal ಉಷ್ಣಚಾಲಕ 
conductor) 

Heat exhausting ಶಾಖಶೋಷಣೆ 

Heat penetra- ಉಷ್ಣಪ್ಪವೇಶ 
tion 

Heat steriliza- ಉಷ್ಣ ವಿನಾಶಕ್ತಿ 
tion 


Heat resistance ಉಪ್ಪ ನಿರೋಧ 
Heat resistant ಉಷ್ಣ ನಿರೋನ 
Heat tolerance ಉಷ್ಣ ಸಹಿಷ್ಣುತೆ 


ಪಾರಿಭಾಷಿಕ ಶಬ್ದಕೋಶ 


Heat trans- 
mission 
Heating 


ಉಷ್ಣ ಪ್ರಸಾರ 


ಕಾಯಿಸುವುದು, ಬಿಸಿ 
ಮಾಡುವುದು 


11681108-0001170- ಸಂಸ್ಕರಣದ ರೇಖಾಚಿತ್ರ 


curve 


(Processing curve) 


Height 


ಎತ್ತರ, ಉನ್ನತಿ 


High pressure ಧಿಕ ಒತ್ತಡ 
High speed ಅಧಿಕ ವೇಗ 
High tempera- ಅಧಿಕ (ಉನ್ನತ) ಉಷ್ಣತೆ 
ture 

High temperatue ಅಧಿಕ ೮ Ri 

short, time ಅಲ್ಪಕಾಲದ ಸಂಸ್ಕರಣ 

+ PrOCe8s 
Hole ರಂಧ್ರ 
Horizontal ಭೂತಲ ಸಮಾಂತರ 
Hot ಬಿಸಿ, ಬಿಸಿಯಾದ 
Humidity ಆರ್ದ್ರತೆ 
Hydrogen ಜಲಜನಕ 

I 
Impurity ಕಶ್ಮಲ 
Inclined plane ಇಳಿಜಾರು, ಇಳುಕಲು 
{slope) ಪ್ರವಣತಲ 
Industry ಕೈಗಾರಿಕೆ (ಉದ್ಯಮ) 
Inference ಅನುವೇಯ 
Inlet port ಪ್ರವೇಶ ದ್ವಾರ 
Inorganic ನಿರವಯ; 
Insecticide ಕೀಟನಾಶಿ (ಶಕ) 
Inspection ಪರೀಕ್ಷೆ 
Insulator ಉಷ್ಣನಿರೋಧಕ 
17167೩01101 ಪರಸ್ಪರ ವರ್ತನೆ 
Internal ಆಂತರಿಕ, ಒಳ 
Internal inspee- ಆಂತರಿಕ ಪರೀಕ್ಷೆ 
" tion 

Interval ಕಾಲಾವಧಿ, ಮಧ್ಯಾಂತಃ 


ಕಾಲ 


263 


Irradiation ವಿಕಿರಣ ವಿಧಾನ 
Irregular ವಿಷಮಾಕೃತಿಯ 
Irregular can ವಿಷಮಾಕೃತಿಯ ಡಬ್ಬಿ 
Irriversible ಏಕಮುಖ 
(unidirectional) 
J 
Jam ಮುರಬ್ಬ 
Jar ಜಾಡಿ, ಭರಣಿ 
K 
Kind ವಿಧ, ಜಾತಿ 
L 
Label ಮುಖಪತ್ರ 
Lacquer . ಲೇಪ 
Lacquering ಲೇಪಾವರಣ ಕೊಡು 
ವುದು 
Latent 8681 of ದ್ರವಗುಪ್ತೋಷ್ಣ 
fusion 
Limited ಸೀಮಿತ 
Lined seam ಗೆರೆಯುಳ್ಳ ದ್ವಿಬಂಧ 
Lip ತುಟಿ 
Lipid (fats x 011) ಮೇಧಸ್ಸು, ಕೊಬ್ಬು 
ತೈಲಗಳು 
Liquid ದ್ರವ 
Lithograph ಭಿತ್ತಿಮುದ್ರಣ 
Liver ಈಲಿ 
Logarithmic ದಶಾಂಶ 
Loose ಸಡಿಲ. ಶಿಥಿಲ 
Looseness ಶಿಥಿಲತೆ, ಶೈಥಿಲ್ಕ 
Low acid f00d ಅಲ್ಪಾಮ್ಲೀಯ ಆಹಾರ 
Low speed ಅಲ್ಪವೇಗ 
Low temprature ಅಲ್ಟೋಷ್ಣತೆ, | 
(ನಿಮ್ನೋಷ್ಣತೆ) 
Latent heat of ಬಾಷ್ಪಗುಪ್ತೋಷ್ಣ 
vaporization 
Lavatory ಶೌಚಗೃಹ 


(latrine) 


264 
Leak ಸೋರು 
Lens (magnify- ಯವ, ಮಸೂರ, 
ing glass) ಭೂತ ಕನ್ನಡಿ 
Lethal ಮಾರಕ 
Lethality ಮಾರಕತೆ 
Level . ಮಟ್ಟ 
Licence ಅಧಿಕಾರ ಪತ್ತ 
Lid (cover, ' ಮುಚ್ಚಳ 
can end) 
Light spot ಬೆಳಕಿನ ವರ್ತುಲ 
(ಹುಂಡು) 
Lime ಸುಣ್ಣ 
Limit ಮಿತಿ, ಸೀಮೆ 
M 
Machine ಯಂತ್ರ 
Mackerel ಬಂಗುಡೆ 
Magnetic roller ಅಯಸ್ಕಾಂತೀಯ 
ಉರುಳೆ 
Majority death ಬಹುಮತ (ಅಂಶ) 
time ನಾಶಕಾಲ 
Manufaoture ಉತ್ಪಾದನೆ, ತಯಾರಿ 
Manufacturer ತಯಾರಕ, ಉತ್ಪಾದಕ 
Mark ಸಂಕೇತ, ಗುರುತು 
Material ಪದಾರ್ಥ 
Mathematios ಗಣಿತಶಾಸ್ತ್ರ 
Maximum ಗರಿಷ್ಠ, ಅತ್ಯಧಿಕ 
Mechanical ಯಾಂತ್ರಿಕ 
Mechanical ಯಾಂತ್ರಿಕ ಪೂರಣ 
filling 
Medium ಮಾಧ್ಯಮ 
Mercury column ಪಾದರಸ ಸ್ತಂಭ 
Mesophile ಮಧ್ಯಮೋಷ್ಣತಾ ಜೀವಿ 
Metal ಲೋಹ 
Metallic taste ಲೋಹ ರುಚಿ 
Method ರೀತಿ, ವಿಧಾನ 
Microbe ಸೂಕ್ಷ್ಮಾಣು ಜೀವಿ 


*ಕ್ಯಾನಿಂಗ್‌' ಆಹಾರ ಜೋಪಾಸನೆಯ ಒಂದು ಅಧುನಿಕ ವಿಧಾನ 


pressure 


Microbiology ಸೂಕ್ಷ್ಮಾಣು ಜೀವಿಶಾಸ್ತ್ರ 
Microorganism ಸೂಕ್ಷ್ಮಾಣು ಜೀವಿ 
Microscope ಸೂಕ್ಷದರ್ಶಕ 
Mild ಸೌಮ್ಯ 
Mild alkali ಸೌಮ್ಯ ಕ್ಷಾರ 
Mineral salt ಖನಿಜ ಲವಣ 
Minimum ಕನಿಷ್ಠ, ಅಲ್ಪತಮ 
Mixed species ಮಿಶ್ರಜಾತಿ 
Mould ಬೂಸುರು (ಬೂ 
Mustard ಸಾಸಿವೆ 
N 
Natural ಸ್ವಾಭಾವಿಕ, ನೈಸಃ 
Nature ಸ್ವಭಾವ, ಪ್ರಕೃತಿ 
Negative ಯಣ, ಯಣಾತ್ಮ 
Net ನಿವ್ವಳ 
Neutral ತಟಸ್ಥ 
Night blindness ನಿಶಾಂಧತೆ 
Nitrogen ಸಾರಜನಕ 
Nomogram ನೊಮೊಗ್ರಾಮ್‌ 
method 
Non acidic ನಿರಾಮ್ಲಾಯ 
Normal! ಸಾಧಾರಣ, ಸಾವ 
Nutrition ಪೋಷಣೆ 
0 
Odour ವಾಸನೆ 
Off odour , ಅಡ್ಡ ವಾಸನೆ 
Oil ಎಣ್ಣೆ, ತೈಲ 
011 phase ತೈಲಸ್ಸಿತಿ 
Operation ಕಾರ್ಯಕ್ರಮ 
Organic ಸಾವಯವ 
Original ಮೂಲ, ಆರಂಭ 
Original form ಯಥಾಸ್ಥಿತಿ 
Osinosis ಪರಸರಣಿ ಪ್ರಭಾ 
Outlet port ನಿರ್ಗಮ ದ್ವಾರ 
Outward ಹೊರ ಮುಖ 
Outward ಹೊರಮುಖ ಒತ್ತ 


ಪಾರಿಭಾಷಿಕ ಶಬ್ದಕೋಶ 


Oval | ದೀರ್ಫವೃತ್ತಾಕಾರದ 
Oval oan ದೀರ್ಫವೃತ್ತಾಕಾರದ 
ಡ 


Over cooking ಅತಿ ಪಚನಗೊಳ್ಳುವುದು 


Over filling ಅತಿಪೂರಣ, ಮಿತಿಮಿಾರಿ 
ತುಂಬುವುದು 

Over lap ಪರಸ್ಪರಾಕ್ಟಮಣಾಂತರ 

Oxidation ಉತ್ಕರ್ಷಣೆ 

Oxygen ಆಮ್ಲಜನಕ 

Oxygen demand ಆಮ್ಲಜನಕದ ಬೇಡಿಕೆ 


P 
Packing (filling) ಪೂರಣಕ್ರಿಯೆ 
Partial vacuum ಅಪೂರ್ಣ ನಿರ್ವಾತ 


ತುಂಬಿಸುವುದು 
Peanut ನೆಲಗಡಲೆ , 
(groundnut) 
Peak ಶಿಖರ 
Pea ಬಟಾಣಿ 
Peeling ಸುಲಿಯುವುದು, ಸಿಪ್ಪೆ 
ತೆಗೆಯುವುದು 
Peeling loss ಸುಲಿತ ನಷ್ಟ 
Perforated ಸರಂಧ್ಸ 
Percentage ಶೇಕಡ 
Percentage yield ಶೇಕಡ ಇಳುವರಿ - 
Permanent ಶಾಶ್ವತ 
Phosphorus ರಂಜಕ 
Physics ಭೌತಶಾಸ್ತ್ರ 
Pickle ಉಪ್ಪಿನಕಾಯಿ 


Pieroing type 08 ಚುಚ್ಚುವ ನಿರ್ವಾತ 
vacuum guage ಮಾಪಕ 


Plate ಹಾಳೆ, ತಗಡು : 
Pore ಛಿದ್ರ, ಹೋರು 
Position ಸ್ಥಾನ, ನಿಲವು 
Potential: ಪ್ರಚ್ಛನ್ನ 
Practical ಪ್ರಾಯೋಗಿಕ 
Practical ಪ್ರಾಯೋಗಿಕವಾಗಿ 


ತೊಡಗಿಸುವುದು 


application 


265. 


Prawn (shrimp) ಸಿಗಡಿ 


Precooking * ಬೇಯಿಸುವುದು 
Prehistoric ಇತಿಹಾಸ ಪೂರ್ವ 
Preparation ಪೂರ್ವತಯಾರಿ 
Preprocess ಸಂಸ್ಕರಣಪೂರ್ವ 
spoilage ಕೆಡುವಿಕೆ 

Preservation ಜೋಪಾಸನೆ 
Preservative ರಕ್ಷಕ, ಸಂರಕ್ಷಕ 
Pressure ಒತ್ತಡ, ಒತ್ತಾಟ 


Pressure cooling ಒತ್ತಡದಲ್ಲಿ ತಣಿಸುವುದು 
Pressure gauge ಒತ್ತಡ ಮಾಪಕ 


Process ಸಂಸ್ಕರಣ 
Producing ಉತ್ಪಾದಿಸುವ, ರಚಕ 
Product ಉತ್ಪನ್ನ 
Production ಉತ್ಪಾದನೆ 
Programme , ಕಾರ್ಯಕ್ರಮ 
Proportion ಪರಿಮಾಣ 
Protein ಸಸಾರಜನಕ 
Paychrophile ಅಲ್ಟೋಷ್ಣತಾ ಜೀವಿ 
_ ೬... (ನಿಮ್ನೋಷ್ಣತಾ ಜೀವಿ) 
. Pure ಶುದ್ಧ 
Purity ಶುದ್ಧತೆ 
Purification ಶುದ್ಧೀಕರಣ 
Purification ಶುದ್ಧೀಕರಣ ವಿಧಾನ 
method 
Q 
Quality ಗುಣ 
Quality ಗುಣಪ್ಪಜ್ಞೆ 
consciouness 
Quick freezing ಶೀಘ್ರ ಶೈತ್ಯೀಕರಣ 
ಇ ಸ 
Radiation ಉಷ್ಣ ವಿಕಿರಣ 
Rancid smell ಕಮಟು (ಜಿಡ್ಡು) ವಾಸನೆ 
Random ಯದ್ವಾ ತದ್ವಾ, 
ಕ್ರಮರಹಿತ 
Rate : ಇವರ 


266 


Raw 
Raciprocal 
Reoontamina- 
tion 
Recovery 
Rectangle 
Reducing 
Reducing sugar 
Reduction 
Refined 01 


Refrigerated 
vehicle 


Refrigerant 


Relative 
density 


Research 
Resistance 
Refort 
Rickets 
Rigour mortis 
Ripe 

Roller 


"ಕ್ಕಾನಿಂಗ್‌' ಆಹಾರ ಜೋಪಾಸನೆಯ ಒಂದು ಆಧುನಿಕ ವಿಭಾನೆ 


ಕಚ್ಚಾ , ಮೂಲರೂಪದ 
ವ್ರ್ಯತ್‌ಕ್ರಮ 
ಪುನಃಸಂಕರ 


ಪುನರುಜ್ಜೀವನ 

ಆಯತ 

ಅಪಕರ್ಷಕ 

ಅಪಕರ್ಷಕ ಸಕ್ಕರೆ 
ಪಕರ್ಷಣ 

ಶುದ್ಧಿ ೇಕರಿಸಲ್ಪಟ್ಟ ಎಣ್ಣೆ 

ಶೀತವಾಹನ 


ಶೈತ್ಯಕಾರಕ ದ್ರವ್ಯ 
ಸಾಪೇಕ್ಷ ಸಾಂದ್ರತೆ 


ಸಂಶೋಧನೆ 
ಪ್ರತಿರೋಧ ಬಲ 
ಉಗಿಹಂಡೆ 
ಗ್ರಹಿಣಿ 


ಮರಣೋತ್ತರ ಕಾಠಿಣ್ಯ . 


ಕಳಿತ 
ಉರುಳೆ 


Roller conveyor ಉರುಳೆ ಚಾಲಕ 


Rolling mill 


ಉರುಳಿ ಯಂತ್ರ 


Root vegetables ಗಡ್ಡೆ ಗೆಣಸುಗಳು 


Rust 


Salt 
Salt solution 
(brine) 
Salinometer 
Sample 
Sanitary 
Sanitary can 
Sanitation 
Sardine 
Saturated 


ತುಕ್ಕು 
5 

ಉಪ್ಪು, ಲವಣ 
ಉಪ್ಪಿನ ದ್ರಾವಣ 


ಲವಣಮಾಪಕ 
ನಮೂನೆ, ಮಾದರಿ 
ನಿರ್ಮಲ 


` ನಿರ್ಮಲ (ಶುಚಿ) ಡಬ್ಬಿ 


ನೈರ್ಮಲ್ಯ 
ಬೈಗೆ, ಬೂತಾಯಿ 
ಸಂತೃಪ್ತ, ಪರ್ಯಾಪ್ತ 


Sauce 

Seam 

Seamer 
(seaming 


machine) 
Seaming 


Neaming chuck 

Seed 

Seer 

Selection 

Semi automatic 
Sheet 

Shelf life 

Shell 

Shell fish 

Shift 

Shrimp (prawn) 
Shrink 

Side seam 


Single seaming 
method 

Slime 

Slitting 

Slope 

Smell 

Smoked 


Smoked food 
Soft (tender) 
Soft water 
Solid 

Solder float 
Solubility 
Solution 
Soup mix 
Source 


ಸಾಂಬಾರ 
ಜೋಡಣೆ, ದ್ವಿಬಂಧ್ನ 
ದ್ವಿಬಂಧಕಾರಕ ಯ 


ದ್ವಿಬಂಧಕಾರ್ಯ 
ದ್ವಿಬಂಧ ಹಿಡಿಗೈ 
ಬೀಜ 
ಅಂಜಾಲು 
ಆರಿಸುವುದು 
ಅಪೂರ್ಣ ಸ್ವಯಂ 
ಹಾಳೆ, ತಗಡು 
ಸಂಗ್ರಹ ಜೀವನಾ 
ಚಿಪ್ಪು | 
ಚಿಪ್ಪುಮಾನು 
ಸರತಿ, ಪಾಳಿ 
ಸಿಗಡಿ 
ಸಂಕೋಚಗೊಳ್ಳು 
ಪಾರ್ಶ್ವಬಂಧ. ಬರಿ 
ಜೆ 
ಏಕಬಂಧ ವಿಧಾನ 


ಲೋಳಿ, ಶ್ಲೇಷ್ಮ 
ಸೀಳುವುದು 
ಇಳಿಜಾರು 

ವಾಸನೆ 
ಹೊಗೆಹಿಡಿದ, ಹೆ 


ಹಿಡಿಸಿ 


ಧೂಮರಕ್ಷಿತ ಅಪ 
ಮೃದುವಾದ, ಮೆ: 
ಮೃದುನೀರು 

ಘನ (ರೂಪದ) 
ತೇಲು ಬಿಸಿಗೆ 
ದ್ರಾವ್ಯತೆ 
ದ್ರಾವಣ 

ಸಾರಿನ ಮಿಶ್ರಣ 
ಮೂಲ 


ಪಾರಿಭಾಷಿಕ ಶಬ್ದಕೋಶ 


Species . ಜಾತಿ 
Specific gravity ವಿಶಿಷ್ಟ ಗುರುತ್ವ 


Specific heat ವಿಶಿಷ್ಟ ತಾಪ 

Speed ವೇಗ 

Spices ಸಾಂಬಾರ ಜೀನಸುಗಳು 

Spoilage ಕೆಡುವಿಕೆ 

Spoiled can ಕೆಟ್ಟಡಬ್ಬಿ 

Spore ಬೀಜಾಣು 

Spot (stain) ಕಲೆ 

Spray ತುಂತುರು 

Stacking ಹೇರುವುದು 

Stack burn ಒಟ್ಟಿಲು ಸುಡುತ 

Stainless 81601 ತುಕ್ಕು ಹಿಡಿಯದ ಉಕ್ಕು 
Standard . ಆದರ್ಶ 

Starch ಪಿಷ್ಟ, ಹಿಟ್ಟು ' 

Statistics ಸಂಖ್ಯಾಶಾಸ್ತ್ರ 

Steam ಉಗಿ 

Steam injeotion ಉಗಿಪ್ರವೇಶ ವಿಧಾನ 

method 


Steam inlet ಉಗಿ ಪ್ರವೇಶ ದ್ವಾರ 
Steam base plate ಉಕ್ಕಿನ ಮೂಲ ಹಾಳೆ 


Sterilization  ಜೀವನಾಶಕ್ತಿಯೆ 
(ಅಣುಜೀವಿನಾಶಕ್ರಿಯೆ) 
Sterilizers ಜೀವನಾಶ ಕಾರಕಗಳು 
Still ನಿಶ್ಚಲ 
Still retort ನಿಶ್ಚಲ ಉಗಿಹಂಡೆ - 
Storage ಸಂಗ್ರಹ 
Straight line ಸರಳ ರೇಖೆ 
Strip ಪಟ್ಟಿ k 
Structure ರೆಚನೆ 
Subsidiary foods ಉಪ ಆಹಾರ ವಸ್ತುಗಳು . 
Substance ಪದಾರ್ಥ 
Sucking ಒಳಸೇದುವುದು, 
ಹೀರುವುದು 
Sugar ಸಕ್ಕರೆ 
Sulphur (sul- , ಗಂಧಕ ವಿವರ್ಣತೆ 
phide)blackening 


267 


Sulphur (sul-  ಗಂಧಕೋತ್ಸಾದೀ ; 


phide) spores ಬೀಜಾಣುಗಳು 
Surface ಮೇಲ್ಮೈ, ಮೇಲ್ಮಟ್ಟ ಶೆ 
Survival time ಉಳಿಗಾಲ 


Suspended. ತೇಲುವ ಕಶ್ಮಲಗಳು 
impurity 
Swell ಉಬ್ಬು, ಪೀನತೆ 
Syrup ಸಕ್ಕರೆಪಾಕ (ದ್ರಾವಣ) 
T 
Tank ತೊಟ್ಟಿ 
Taste . ಶುಚಿ 
Technique ತಂತ್ರ 
Thchnology ತಂತ್ರಶಾಸ್ತ್ರ 
Temper ಕಾಠಿಣ್ಯ 
Temperature ಉಷ್ಣತೆ, ಉಷ್ಣತಾಮಾನ 
Temperature ಉಷ್ಣನಿಯಂತ್ರಿತ ಕೋಣೆ 
controlledroom 
Temperature  ಉಷ್ಣತಾಲೇಖಕ 
recorder 
Tendons ಸ್ನಾಯುಬಂಧಗಳು 
Test (inspee- ಪರೀಕ್ಷೆ 
tion) | 
Therma) conduc- ಉಷ್ಣವಹನ 
tion 
Thermal conduc- ಉಷ್ಣವಾಹಕತೆ 
tivity 
Thermal convec- ಉಷ್ಣ ಚಲನ 
tion 
Thermal death- ಉಷ್ಣ ವಿನಾಶ ಕಾಲ 
time 
Thermal pro- ಉಷ್ಣ (ಶಾಖ) 
cessing ಸಂಸ್ಕರಣ 
Thermo couple ಲೋಹಯುಗ್ಮ 
Thermometer ಉಷ್ಣತಾಮಾಪಕ 
Thickness ದಪ್ಪ 


Tightness ಬಿಗಿತ 


268 
Timetable ವೇಳಾಪಟ್ಟಿ 
Tin ತವರ 
Tin can ತವರದ ಡಬ್ಬಿ 
Tinning ತವರಾವರಣ ಕೊಡು ' 
Tissue ಅಂಗಾಂಶ 
Tissue gas ಅಂಗಾಂಶ ಅನಿಲ 
Tone tester ಶ್ರುತಿ ಪರೀಕ್ಷಕ 
Top ಮೇಲಿನ 
Toxin ವಿಷ 
Transport ಸಾಗಾಟ 
Turbid ಕದಡು (ಕದಡಿದ) 
U 

Ultraviolet ಅತಿನೇರಳೆ 
Underexhausting ಅಲ್ಪ್ಬಶೋಷಣೆ 
Under filling  Gಲ್ಬಪೂರಣ 
Under process- ಅಲ್ಬಸಂಸ್ಕರಣ 

ing (under 

sterilization) 
Undesirable ಅನಪೇಕ್ಷಿತ (ಅನಿಷ್ಟ) 
Undirectional ಏಕಮುಖವಾದ 

(Irriversible) 
Uniform ಏಕಪ್ರಕಾರವಾದ 


Unit ಏಕಮಾನ, ಮಾನ 


*ಕ್ಯಾನಿಂಗ್‌' ಆಹಾರ ಜೋಪಾಸನೆಯ ಒಂದು ಆಧುನಿಕ ವಿಧಾನ 


Unsaturated. ಅಸಂತೃಪ್ರ್ವ 
Unstable ಅಸ್ಥಿರ 
Upper edge ಮೇಲಂಚು 
V 
Vacuum ನಿರ್ವಾತ 
’. Value ಮೌಲ್ಯ 
’ Valve * ಕವಾಟ 


1 


36668116 oil 
: Vegetative cell - 


ಸಸ್ಕಜನ್ಯ ಎಣ್ಣೆ 
ಜೈವಿಕ ಕೋಶ 


‘+ Vent ಉಗಿನಿರ್ಗಮ ದ್ವಾರ 
\ Vertical ಭೂಲಂಬ 
\ Viable ಜೀವಸಾಧ್ಯ - 
‘Vitamin ಜೀವಾತು, ಜೀವಧಾತಿ 
Volume - ಗಾತ್ರ, ಘನಫಲ 
w 
Weak (dilute) ದುರ್ಬಲ 
Weak solution ದುರ್ಬಲ ದ್ರಾವಣ 
Wire mesh ಸರಿಗೆ ಬಲೆ 
(serum) 
Wrinkle ನೆರಿಗೆ 
Y 
! Yield ಇಳುವರಿ 


10. 
73, 
12. 


13. 


ಆಧಾರ ಗ್ರಂಥಗಳು 


Ava, W.B. AND 874827087೫, J., 1939. Annual Report, 877%! 
and Vegetables Preservation Research Station, Campden, 55. 


ARTHUR Lock, Practical Canning. London : The Food Trade 
Press Ltd., 1960. 


AvERolD, W.R., PAtwWARDHAN, V. N. AND RANGANATHAN, S., 
1951, The Nutritive Value of Indian Foods and the Planning 
of Satisfactory Diets. Govt, of India Health Bulletin No, 23. 
Batu, 08481೫8 OLIN, 1924, Determining by methods of 
Calculation the time necessary to process canned foods. 
Bulletin of the National Research Council, National Academy 
of Sciences, Washington 0. C., Vol. 7 (37), 9-76. 

Bas, Cares 0117 487 01.50%, ೫. ೮. W., Sterilization in 
Food Techonology. New York: McGraw Hill Book Co. Ince., 
1957, | 

8೫7778, D. ಛಲ, 1966. Applications of statistical quality 
control. Food Manufacture, London : Vol, 41 (6), (7), 41-43. 
BiazLow, W. D., 208481, ೮. S., RIcHARDSON, A. C. AND 
Baul, ಛೆ. ಲಿ, 1920. Heat penetration in processing canned 
foods. National Canners Associatton Research Laboratory, 
Washington, D. C., Bulletin No. 16-4. 

1171೫0, A. W,, Appertizing or the Avt of Canning, Its 
History and Development. San Fransisco: The Trade Press 
Room, 1937. 

Bose, A, N. axp Rov, A. K., 1900, Journal of Scientific & 
Industrial Research, Vol. 19 B, 277. 

CHUPAKLIN, 1. AND 1083102110, V., Fish Processing Equip- 
ments. Moscow: MIR Publishers. 

07೦೮೮೫, R. W., Szosrrun, E. E. axp 0೬೫೯೫, ೫. D., 1924, 
Canming Age. 5, 531. | 

Coven, R. W., 9880817802, R. ೫. anp ೮೭4೫೫, E. D., 1930. 
Canning Age, 11, 402. | | 
01.0೮೮೫, R. W., Suosreu, ೫. ೫. ೩೫೧ 048೫, 7, D., 1923. 
Pacific Fusherman. 21, 5, 6&7. 


270 


14. 


10, 


16. 


17. 


18. 


19, 


20, 


21. 
22. 


23. 


24. 


26, 


27. 


"ಕ್ಯಾನಿಂಗ್‌' ಆಹಾರ ಜೋಪಾಸನೆಯ ಒಂದು ಆಧುನಿಕ ವಿಧಾನೆ 


0೩೮೫65, W. V., Commercial Fruit and Vegetable Products 
(4th Edn.) New York: McGraw Hill Book Co. 170,, 1958, 
Davss, E. G. anv ೫111೧೫, A. G. L., 1958, Estimation of 
Vacuum in Unopened containers. Food Technology, Vol. 
192, No. 9. 


DicxinsoN, DENIs AnD Goose, P., Laboratory Inspection of 


Canned and Bottled Foods. London : Blackie and Sons Ltd.» 
1955. 

80810), ಲಿ. F., 1945. Apparatus for the measurement of 
heat penetration in canned foods. Food Technology Vol, 3, 
No. 7, 231-233. 

Ksry, J. R. 4520 Mevrr, K. F., 1922. The heat resistance 
of spores of B. botulinus and allied anaerobes (X 1). The 
Journal of Infections Diseases, Chicago, 31, 650-653. | 
(61808481 Lal, 81774774, G.S. 8೫707/800೫, G.L., Preserva- 
tion of Fruits and Vegetables. New Delhi: Indian Council of 
Agricultural Research, 1967. 

(101781117೫, S. A. 108117೫, M.A. axD NICKERSON, J. T.R,, 
An Introduction to the Thermal Processing of Foods, West- 
port, Connecticut (U. S,): AVI Publishing Co. Inc., 1961. 
GovinDaN, T.K., 1972. Indian Food Packer, Vol 26 (1), 25. 


HAWTHORN, J., Quality Control in the Food Industry (Vol. 1), 
London : Academic Press, 1967. 

1188801, A.C, axp 18011470, E. B. (Baumgartner J. C.), 
Canned Foods, An Introduction to their Microbiology (9th 
Edn). London: J. &. A. Churchill Ltd., 1969, 

Hoare, W, E. ann 1180088, E.S., The Technology of Tin 
Plate. London: Edward Arnold Ltd., 1965. 

HowarD, A. J., Canning Technology. London: J & A, 
Churchill Ltd., 1949. 


148೪15, NoRMAN D., Principles and Methods in the Canning 
of Fishery Products, Washington: U. S. Fish and Wildlife 
Service Report No, 7, U. 8. Govt. Printing Office, 1943, 
KramsR, A. 4೩೫೧ TwicGg, B. A. Fundamentals of Quality 
Control for the Food Industry. Westport, Connecticut (U.8.): 
AVI Publishing Co. Inc., 1966. 


ವ್ಹಾ 


ಆಧಾರ ಗ್ರಂಥಗಳು | 271 


28, 


99. 


30. 


31. 


32. 


33. 


34, 


35. 


36, 


31. 


38, 


39. 


40, 


71111481, A., Josiv, M. A. anp 11810, ಟೆ. L., Food 
Processing Operations, Vol. 3. Westport, Connecticut (U.8.): 
AVI Publishing Co. Inc., 1964. 

Marz, SaMveL .ಓ,, Water in Foods. Westport, Connecticut 
(U.S.) : AVI Publishing Co, Inc., 1965. 

Maooox, A. aN (1187288, C. W., 1921. A study of 
factors affecting tem} crature changes in the containers 
during the canning of fruits and vegetables. Washington 
D.C: 0.8. Department of Agriculture, Bulletin No, 966, 
pp 55. 

Makin, W. M., 1945, Flash Process, aseptic fill are used in 
new canning unit. Food Industries, 20, 832-836, 

Oso, F.C.W. anv Srevens, H.P., 1939. Thermal 
processing of canned foods in tin containers—I], Nomograms 
for graphic calculation of thermal processes. Food Research, 
Vol. 4 (1), 1-20. 

Ral, B. S., SaRaLavA, K. V, AND PARASHURAM, P., 1971. 
‘Curry’ as 8 packing medium for canned fishery products, ` 
Indian Food Packer, Vol. 25, No. 2. 19-23. 


Raa, C. VN. AND 0848110, 0. V., 1971, Heat distribution 
patterns in ‘canned prawns, Indian Food Packer, Vol, 25, 
No. 4, 20-24. 

11108480 MuTHER, Practical Plant Layout. New York: 
McGraw Hill Book Co. Inc., 1955. 

Roars, Jou, L., A Course in Canning (3rd Edn.,), London : 
Food Trade Presa Ltd., 1952. 


SARALAYA, K. V. AND PARASHURAM P., 1972. Some aspects 
of Plant planning, layout and construction for seafoods 
cauning. Seafood Export Journal, Vol. 4, No. 8, 23-35. 
Su1aa, I., 1959. Moire method for estimating internal 
vacuum of 8 can, without destroying the can. Canner and 
Packer, 128 (10), 28-30. 

38104, 1, aNp Kimura, K., 1953. Estimated vacuum in a 
can. Canner and Freezer, 117(6), 18-19, 

Sven Lassen, Tuna Canning (Fssh as Food Vol 11). New 
York and London : Academic Press, 1965. 


212 


41, 


42, 


43, 
44. 


45, 


46. 
47, 


48. 


49. 
50. 
51. 


59, 


53. 


*ಕ್ಯಾನಿಂಗ್‌' ಆಹಾರ ಜೋಪಾನೆಯ ಒಂದು ಆಧುನಿಕ ವಿಧಾನ 


74117888, V., 1281871788, 1,, LaauNov, L., 71484014, T., 
11151088, L. AND ೫005814501, V., Fish Curing and 
Processing. Moscow : MIR Publishers, 1969, 


, 4 complete course in Canning. Baltimore (U.§.): 
The Canning Trade, 1946, 

» Balanced Duets and Nutritive Values of Common 
Recipes. Mysore : The Central Food Technological Research 
Institute, 1972. 

» Canning Method (For use at the Marine Products 
Processing Training Centre, Mangalore). Tokyo: Asia 
Kyokai, 1962. 

, Hartlbook of Canning. Tokyo: The Canuers 
Association of Japan, 1966. 

, Indian Standard Code for Sanitary Conditions, 
Holding and Transport in Fish Industry (Part 1 & 11), 
New Delhi: Indian Standards Institution, IS: 4303, 1967. 

» Indian Standard Code of Practice for Treatment of 
Water for Land Boilers. New Delhi : Indian Standards Insti- 
tution, IS: 1680, 1960, 

, Indian Standard Manual on Basic Principles of Lot 
Sampling. New Delhi: Indian Standards Institution, IS: 
1548, 1960, 

, 110101 Standard Method Statistical Quality Control 
during Production by the use of Control Charts, New Delhi: 
Indian Standards Institution, IS: 397, 1959, 


————, Indian Standard Specifications for Canned Pine- 


apples. New Delhi : Indian Standards Institution, IS: 2868, 
1974. 

, Indvan Standard Specifications for Common Salt 
for Fish Curing. New Delhi: Indian Standards Institution, 
IS: 594, 1962, 

—————, Indian Standard Specifications for Cotton Seed 01. 
New Delhi: Indian Standards Institution, IS: 543, 1954. 


ದಾ Indian Standard Specifications for Edible Common 


Salt. New Delhi: Indian Standards Institution, IS: 253, 


1950 


ಆಧಾರ ಗ್ರಂಥಗಳು "2B 


54, 


55, 


56, 


57, 


58. 


59, 


60, 


01, 


62. 


63, 
64, 


ದಾ IndianStandard Specifications for Groundnut OW, 
New Delhi: Indian Standards Institution, IS: 544, 1954. 
————, Indian Standard Specifications for Pomfrets Canned 
೪7 01. New Delhi: Indian Standards Institution, IS: 2168, 
1962. \ 
——, Indian Siundard Specifications for Prawns/Shrimp 
Canned $n Brine (eRevi::d). New Delhi: Indian Standards 
Institution, IS : 2236, 1968, 
ಎ Indian Standard Specifications for Refined Sugar. 
New Delhi: \Indian Standards Institution, IS: 1151, 1958. 

, Indian Standard Specifications for Sugar used ೪ 
Food Preservation Industry. New Delhi: Indian Standards 
Institution, IS: 1679, 1960. 
ಎರಾ, Japanese Ezport Standard for Canned and Bottled 
Foods. Tokyo : The Japan Canned Food Inspection Associ- 
ation, 1966. 

Laboratory Manual for Food Canners and Processors 
(2nd Edn). Nationa! Canners Association Research Labora- 
tory, Washington, Westport, Connecticut (U.S): AVL 
Publishing Co, Inc ಸ್ನ 1968, 

, The Sctende of Meat and Meat Products. American 
Meat Institute Foundation. San Fransisco & London: W.H., 
Freeman & 0ಂ,, 1960. 


ಎ Wealth of India, Vol. IV, Fish and Fisheries Sup ple- 


ment, New Delhi: Council of Scientific and [Industrial 
Research, 1969. 


MIscELLANEOUS REFERENCES 


————, Factories Act 1948. New Delhi: Govt of India. 
ಎಂಡ Fruit Products Order, 1955. New Delhi: Govt of 


India. 


ಎ Preventio of Food Adultration Act, 1954. New 


Delhi: Govt. of India. 


36. 
88 | 


89 
101 
101 
109 
111 
126 
139 


154 
157 
160 
160 
160 
161 
162 
170 
175 
184 


186 ಕೋಷ್ಟಕ 11-1 


197 
197 


ಸಾಲು 


22 


10 
30 
12,13 


19 
14 
20 
16 
17 
15 
24 
ಚಿತ್ರ 8-3 
ಚಿತ್ರ 8-7 


14 
1 
15 
23 
27 
8 
14 
23 
1 
6 


1 
7 


ತಪ್ಪುಒಪ್ಪೋಬೆ 


ತಪ್ಪು 


ಡಾ! ಪಿ.ಎಸ್‌.ಆರ್‌. ಜೇಮ್ಸ್‌ 


ದೇಶದಲ್ಲಿ 
ನಿರಾಂಧತೆ 


ಉಪಕಾರಿಯಾಗಬಹುದಾದ್ದ ರಿಂದ 


30°C ಅಥವಾ 40°C 


ಆಹಾರವನ್ನು ಅತಿ ಶೀಘ್ರವಾಗಿ 


ಶೈತ್ಯೀಕರಣವು 
ಅಹಾರವಸ್ತುಗಳನ್ನು ಬೆರೆಸಿ 
ಡಬ್ಬಿಗಳೇ 

ಮುಚ್ಚಳ ವಕ್ರವಾದ 
ಕುಂದುಗಳನ್ನೂ 
ಕಾರಣಗಳಲ್ಲಿ 
ನೀರಾಮ್ಲೀಯ 


ಪೀನತೆಯನ್ನು ಹೊಂದಿದ್ದರೂ 


ತಲೆಕೆಳಗಾಗಿ ಬಿದ್ದಿ ದೆ 


ಅಡ್ಡಡ್ಡ ವಾಗಿ ಬೀಳಬೇಕಾದದ್ದು 


ಉದ್ದು ದ್ದ ವಾಗಿ ಬಿದ್ದಿದೆ 
401 

“ಮಾರ್ಲಿನ್‌' 

ಜೀವಗಳ 

ಸ್ಟ್ರುವಾಟ್‌ 
ಜಿಗಿಯುವುದಕ್ಕೆ 
ಓಣಮೈಯನ್ನು 
ಉಪಯೋಗಿಸದಾಗ 
ಪೆಟ್ಟಿಗೆಗಳು ಒಳ ಅಳತೆಗಳ 
ತಯಯಂರಿಕೆಗೆ 

ಬೇರ 

ಸಾರೀಕರಿಸಿದ ಹಾಲು 
ಅಂಡವು 

ಕೋಳಿ 


ಒಪ್ಪು 


ಡಾ! ಪಿ.ಎಸ್‌.ಬಿ.ಆರ್‌. ಜೇಮ್ಸ್‌. 
ದೇಹದಲ್ಲಿ 

ನಿಶಾಂಧತೆ 
ಅಪಕಾರಿಯಾಗಬಹುದಾದ್ದರಿಂದ 
-30°C ಅಥವಾ 40°C 
ಆಹಾರದ ಅತಿ ಶೀಘ್ರ ಶೈತ್ಯೀಕರಣವು 


ಆಹಾರಕ್ಕೆ ಅಮ್ಲವಸ್ತುಗಳನ್ನು ಬೆರೆಸಿ 
ಡಬ್ಬಿಗಳು 

ಮುಚ್ಚಳದ ವಕ್ರವಾದ 

ಕಂದುಗಳಿವೆ 

ಕಾರಣಗಳಿವೆ 

ನಿರಾಮ್ಲೀಯ 

ಹೀನತೆಯನ್ನು ಹೊಂದದಿದ್ದರೂ 


40 

“ಮಾರ್ಟಿನ್‌' 
ಜೀವಿಗಳ 

ಸ್ಸುವೆ ೈಟ್‌ 
ಜಗಿಯುವುದಕ್ಕೆ 
ಒಳಮೈಯನ್ನು 
ಉಪಯೋಗಿಸಿದಾಗ 
ಪೆಟ್ಟಿಗೆಗಳ ಒಳ ಅಳತೆಗಳು 
ತಯಾರಿಕೆಗೆ 

ಬೇರೆ 

ಸಾಂದ್ರೀಕರಿಸಿದ ಹಾಲು 
ಅಂಥವು 

ಕೊಳೆ 


11 
ತಪ್ಪು 


ಸ್ಫೂಲ್ಫಿಟ್‌ 
ಡೈಪೊಕ್ಲೋರೈಟ್‌ 
ಕಾರ್ಯವನ್ನು 

ಉಬ್ಬದ 

ಸಂಕರವಾಗುವುದು ಸಾಧಾರಣ 
ತಣಿಯದಿರುವುದು 
ಕಿಣ್ವ 
Embrossing 
Glouse 
embrasion 
Machanica) 
Atomosphere 
Anerobe 
Gloues 

(Fats x Oil) 
Refort 
Thchnology 
(Serum) 


a 


ಒಪ್ಪು 


ಸ್ಫೂವೈಟ್‌ 
ಹೈಪೊಕ್ಲೋರೈಟ್‌ 
ಕಾರ್ಯಕ್ರಮವನ್ನು 
ಉಬ್ಬಿದ 


' ಸಂಕರವಾಗುವುದು ಸಾಧಾರಣ 


ತಣಿದಿರುವುದು 
ಕಿಣ್ವ 


‘Embossing 


Gloves 
ebrasion 
Mechanical 
Atmosphere 
Anaerobe 
Gloves 
(Fats & 01) 
Retort 
Technology 
(Screen) 


11, 
12. 


14, 


1; 


IE, 


18. 


19, 


NHN 


ಕೃಷಿ ವಿಶ್ವವಿದ್ಯಾನಿಲಯದ ಪ್ರಕಟಣೆಗಳು 


ಸುಭಿಕ್ಷತೆಗೆ ತೆರೆದ ಬಾಗಿಲು (ಪ್ರತಿಗಳು ತೀರಿವೆ) 

ಪೀಡೆ ನಿರ್ವಹಣೆ ( ಹ ) 

ಕೀಟ ವಿಂಗಡಣೆ 

ಕೀಟ ಹತೋಟಿ (ಪುನರ್ಮುದ್ರಣ-ಅಚ್ಛಿ ನಲ್ಲಿದೆ) 

ಸಾಕುಪ್ರಾಣಿಗಳ ಶರೀರ ಕ್ರಿಯಾಶಾಸ್ತ್ರ ಭಾಗ 1 

ತರಕಾರಿ ಬೇಸಾಯ (ಪ್ರತಿಗಳು ತೀರಿವೆ) 

ಕೃಷಿ ರಸಾಯನಶಾಸ್ತ್ರ ಶಬ್ದಾರ್ಥ ನಿರೂಪಣಾವಳಿ (ಸಾದಾ ಪ್ರತಿ) 
(ಕ್ಯಾಲಿಕೊ ಪ್ರತಿ 

ಮಣ್ಣು ಮತ್ತು ನೀರು ಸಂರಕ್ಷಣಾ ಕೈ ಹಿಡಿ (ಸಾದಾ ಪ್ರತಿ) 
(ಕ್ಯಾಲಿಕೊ ಪ್ರತಿ) 

ರೈತರ ನೆಚ್ಚುಮೆಚ್ಚಿನ ಮರಗಳು (ಸಾದಾ ಪ್ರತಿ) 


(ಕ್ಯಾಲಿಕೊ ಪ್ರತಿ) 
ಸಾಕುಪ್ರಾಣಿಗಳ ಶರೀರ ಕ್ರಿಯಾಶಾಸ್ತ್ರ-ಭಾಗ 2 (ಸಾದಾ ಪ್ರತಿ) 


(ಕ್ಯಾ ಲಿಕೊ ಪ್ರತಿ) 
ಮೈಸೂರು ರಾಜ್ಯದಲ್ಲಿ ಕೃಷಿ (ಪ್ರತಿಗಳಂ ತೀರಿವೆ) 
ಮಣ್ಣು ಮತ್ತು ನೀರು ನಿರ್ವಹಣೆ (ಸಾದಾ ಪ್ರತಿ) 

(ಕ್ಕಾಲಿಕೊ ಪೃತಿ) 
ಮಣ್ಣು (ಸಾದಾ ಪ್ರತಿ) 
(ಕ್ಯಾಲಿಕೊ ಪ್ರತಿ) 

ಕೃಷಿ ಸಹಕಾರ (ಸಾದಾ ಪ್ರತಿ) 

(ಕ್ಯಾಲಿಕೊ ಪ್ರತಿ) 
ಕಳೆಗಳು ಮತ್ತು ಕಳೆಗಳ ನಿಯಂತ್ರಣ (ಸಾದಾ ಪ್ರತಿ) 

(ಕ್ಯಾಲಿಕೊ ಪ್ರತಿ) 
ಗೋಸಂಪತ್ತು (ಸಾದಾ ಪ್ರತಿ) 


(ಕ್ಯಾಲಿಕೊ ಪ್ರತಿ) 
ಧಾನ್ಯದಾಸ್ತಾನು ತತ್ವ ಮತ್ತು ಪದ್ಮತಿಗಳಂ (ಸಾದಾ ಪ್ರತಿ) 


(ಕ್ಕಾಲಿಕೊ ಪ್ರತಿ) 
ಮಣ್ಣಿನ ಫಲವತ್ತತೆ ಹಾಗೂ ಉತ್ಪಾದಕತೆ (ಸಾಬಾ ಪ ರ್ರತಿ) 
(ಕ್ಯಾಲಿಕೊ ಪ ತಿ) 
ಪಶುವೈದ್ಯಕೀಯ ವಿಜ್ಞಾ ನ ( ಸಾದಾ ಪ್ರತಿ) 


(ಕ್ಯಾಲಿಕೊ ಪ್ರತಿ) 


1-50 
3-75 
12-00 


5-00 
10-00 
3-75 
5-00 
12-00 
15-00 
12-00 
15-00 
9-00 
12-00 
10-00 
12-00 
15-00 
9-00 
12-00 
5-00 
8-00 
12-00 
15-00 
5-00 
8-00 
6-00 
9-00 
14-00 
17-00 
6-00 
9-00 


276 
20. 


21. 


22. 


23, 


25, 


26. 


27. 
28, 
29. 
30, 
31, 
32. 
23 
34, 


೩5, 
36. 


*ಕ್ಯಾನಿಂಗ್‌' ಆಹಾರ ಜೋಪಾಸನೆಯ ಒಂದು ಆಧುನಿಕ ವಿಧಾನ 


ಹೊಲದ ಬೆಳೆಗಳಿಗೆ ಬೀಳುವ ಕೆಲವು ಕೀಟಗಳು (ಸಾದಾ ಪ್ರತಿ) 
(ಕ್ಯಾಲಿಕೊ ಪ್ರತಿ) 
ಟ್ರಾಕ್ಟರುಗಳು ಮತ್ತು ಅವುಗಳನ್ನು (ಸಾದಾ ಪ್ರತಿ) 
ಸುಸ್ಥಿತಿಯಲ್ಲಿಡುವ ಕ್ರಮಗಳು (ಕ್ಯಾಲಿಕೊ ಪ್ರತಿ) 
ಸಾಕುಪ್ರಾಣಿಗಳ ಶರೀರ ಕ್ರಿಯಾಶಾಸ್ತ್ರ-ಭಾಗ 3 (ಸಾದಾ ಪ್ರತಿ) 
(ಕ್ಯಾಲಿಕೊ ಪ್ರತಿ) 
ಕೃಷಿ ವಿಸ್ತರಣ ಶಿಕ್ಷಣ ಪದ್ಮತಿಗಳು (ಸಾದಾ ಪ್ರತಿ) 
(ಕ್ಯಾಲಿಕೊ ಪ್ರತಿ) 
ಕಣಜದ ಪೀಡೆಗಳು ಮತ್ತು ಅವುಗಳ ಹತೋಟಿ (ಸಾದಾ ಪ್ರತಿ) 
(ಕ್ಯಾಲಿಕೊ ಪ್ರತಿ) 
ಸಸ್ಯ ವರ್ಗೀಕರಣಶಾಸ್ತ್ರ (ಸಾದಾ ಪ್ರತಿ) 
(ಕ್ಯಾಲಿಕೊ ಪ್ರತಿ) 
ಪೌಷ್ಟಿಕ ಆಹಾರ (ಸಾದಾ ಪ್ರತಿ) 
(ಕ್ಯಾಲಿಕೊ ಪ್ರತಿ) 
ಕಡಲ ಮೀನುಗಾರಿಕೆ (ಸಾದಾ ಪ್ರತಿ) 
(ಕ್ಯಾಲಿಕೊ ಪ್ರತಿ) 


ಧಾನ್ಯದ ಬೆಳೆಗೆ ಬೀಳುವ ಕೀಟಗಳು ಹಾಗೂ ಹತೋಟಿ 


ಕಬ್ಬಿನ ಬೆಳೆಗೆ ಬೀಳುವ ಕೀಟಗಳಂ ಹಾಗೂ ಅವುಗಳ ಹತೋಟಿ 

ಶಿಶುವಿಹಾರ (ಸಾದಾ ಪ್ರತಿ) 
(ಕ್ಯಾಲಿಕೊ ಪ್ರತಿ) 

ಬೇಳೆಕಾಳು ಬೆಳೆಗಳಿಗೆ ಬೀಳುವ ಕೀಟ ಳು ಹಾಗೂ 

ಅವುಗಳ ಹತೋಟಿ A 

ಕೃಷಿ ಎಂಜಿನಿಯರಿಂಗ್‌ ಪಠ್ಯ ಪುಸ್ತಕ (ಸಾದಾ ಪ್ರತಿ) 
(ಕ್ಯಾಲಿಕೊ ಪ್ರತಿ) 

ಇಲಿಗಳು ಹಾಗೂ ಅವುಗಳ ನಿಯಂತ್ರಣ (ಸಾದಾ ಪ್ರತಿ) 
(ಕ್ಯಾಲಿಕೊ ಪ್ರತಿ) 


ಶರಕಾರಿ ಬೆಳೆಗಳಿಗೆ ಬೀಳುವ ಕೀಟಗಳು ಹಾಗೂ ಅವುಗಳ ಹತೋಟಿ 
ಹಣ್ಣಿನ ಬೆಳೆಗಳಿಗೆ ಬೀಳುವ ಕೀಟಗಳು ಹಾಗೂ ಅವುಗಳ ಹತೋಟಿ 
"ಕ್ಕಾನಿಂಗ್‌'-ಅಹಾರ ಜೋಪಾಸನೆಯ (ಸಾದಾ ಪ್ರತಿ) 
ಒಂದು ವಿಧಾನ (ಕ್ಯಾಲಿಕೊ ಪ್ರತಿ) 


6-50 
9-50 
6-00 
10-00 
8-00 
12-00 
9-00 
13-00 
12-00 
15-00 
12-00 
16-00 
7-00 
11-00 
4-00 
8-00 
8-50 
3-50 
7-50 
10-50 


6-00 
7-50 
11-00 
7-50 
11-50 
10-00 
13-00 
13-00 
17-00 


